RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ಏಪ್ರಿಲ್ ೫ , ೨೦೧೭ ( ಚೈತ್ರ ೧೫ , ಶಕ ವರ್ಷ ೧೯೩೯) 


ಭಾಗ- I 
Part - I 


ನಂ . ೩೪೯ 
No . 349 


Bengaluru , Wednesday , April 5 , 2017 (Chaitra 15 , Shaka Varsha 1939) 


ಪೊಲೀಸ್ಆಯುಕ್ತರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು , ಬೆಂಗಳೂರು ನಗರರವರ ನಡವಳಿಗಳು 


ಉಪಸ್ಥಿತರು : ಪ್ರವೀಣ್ಸೂದ್, ಭಾ. ಮೊ .ಸೇ . ಪೊಲೀಸ್ಕಮೀಷನರ್, ಬೆಂಗಳೂರು ನಗರ. 


ವಿಷಯ : ಬೆಂಗಳೂರು ನಗರ ಪೊಲೀಸ್‌ಕಮೀಷನರೇಟ್ ವ್ಯಾಪ್ತಿಯ, ಪಶ್ಚಿಮ ವಿಭಾಗದ 

ಬ್ಯಾಟರಾಯನಪುರ ಪೊಲೀಸ್‌ಠಾಣಾ ವ್ಯಾಪ್ತಿಯಲ್ಲಿ ಗಾಳಿ ಆಂಜನೇಯಸ್ವಾಮಿ 

ಬ್ರಹ್ಮರಥೋತ್ಸವದ ಪ್ರಯುಕ್ತ ಮದ್ಯಮಾರಾಟ ನಿಷೇಧಿಸುವ ಬಗ್ಗೆ, 
ಉಲ್ಲೇಖ : ಉಪ ಪೊಲೀಸ್ಆಯುಕ್ತರು, ಪಶ್ಚಿಮ ವಿಭಾಗರವರ ಪತ್ರ ಸಂಖ್ಯೆ: 

ಎಸ್. ಬಿ / ಡಿಸಿಪಿ ( ಪ)/ ವರದಿ /28/2017, ದಿನಾಂಕ: 03 -04 - 2017 . 


ಪ್ರಸ್ತಾವನೆ: 


53 


ದಿನಾಂಕ: 06 - 04 - 2017 ರಂದು ಬೆಂಗಳೂರು ನಗರ ಪೊಲೀಸ್ಕಮೀಷನರೇಟ್ ವ್ಯಾಪ್ತಿಯಲ್ಲಿರುವ ಪಶ್ಚಿಮ ವಿಭಾಗದ 
ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶ್ರೀ ರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀ ಗಾಳಿ ಆಂಜನೇಯ ಸ್ವಾಮಿದೇವಸ್ಥಾನದ 
ವತಿಯಿಂದ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ನಡೆಯಲಿದೆ. ನಗರದ ನಾನಾ ಕಡೆಗಳಿಂದ ಸುಮಾರು 10000 ಕ್ಕಿಂತ ಹೆಚ್ಚಿನ ಜನರು 
ಭಾಗವಹಿಸುವರು. ಈ ಸಂದರ್ಭದಲ್ಲಿ ಶ್ರೀ ರಾಮನವಮಿ ಹಬ್ಬದಆಚರಣೆ ಹಾಗೂ ಬ್ರಹ್ಮರಥೋತ್ಸವದ ಸಮಯದಲ್ಲಿ ಕಾನೂನು ಮತ್ತು 
ಸುವ್ಯವಸ್ಥೆಯನ್ನುಕಾಪಾಡುವದೃಷ್ಟಿಯಿಂದ ಮುನ್ನೆಚ್ಚರಿಕಾಕ್ರಮವಾಗಿ ಬ್ಯಾಟರಾಯನಪುರ ಪೊಲೀಸ್ಠಾಣಾ ವ್ಯಾಪ್ತಿಗೆ ಒಳಪಡುವ ಈ ಕೆಳಕಂಡ 
ಮದ್ಯ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸುವಂತೆ ಉಪ ಪೊಲೀಸ್ ಆಯುಕ್ತರು, ಪಶ್ಚಿಮ 
ವಿಭಾಗರವರುಉಲ್ಲೇಖಿತ ಪತ್ರದಲ್ಲಿಕೋರಿರುತ್ತಾರೆ: 
1] ಪ್ರಿಯಾಂಕ ಬಾರ್‌ & ರೆಸ್ಟೋರೆಂಟ್ 2] ಎಂ. ಆರ್‌. ಬಾರ್‌ & ರೆಸ್ಟೋರೆಂಟ್ 3] ಎನ್‌ .ಎಸ್‌ .ಗಾರ್ಡನ್ ಬಾರ್ & ರೆಸ್ಟೋರೆಂಟ್ 4] ತ್ರಿಶಕ್ತಿ ವೈನ್ 
ಸ್ಟೋರ್ 5] ತೃಪ್ತಿ ವೈನ್ ಸ್ಟೋರ್ 6] ಎಸ್.ಎಮ್.ಎಸ್ . ವೈನ್ ಸ್ಟೋರ್ 7] ಚಾಯ್ ವೈನ್ ಸ್ಟೋರ್ 8] ವೈಭವ್ ವೈನ್ ಸ್ಟೋರ್ 
9] ಎಂ . ಎಂ . ಬಾರ್ & ರೆಸ್ಟೋರೆಂಟ್ 10 ] ಹೆಚ್.ಎಸ್.ಆರ್. ಬಾರ್‌ & ರೆಸ್ಟೋರೆಂಟ್ 11 ] ಎಸ್.ಸಿ. ಎಂ . ಸಿರೀಟ್ ವರ್ಲ್ಡ್ ( ಎಂ . ಆರ್ . ಪಿ ರೇಟ್) 
12] ಭವಾನಿ ವೈನ್ಸ್ 13] ಶ್ರೀ ನಂಜುಂಡೇಶ್ವರ ಬಾರ್ & ರೆಸ್ಟೋರೆಂಟ್ 14] ಮಂಜುನಾಥ ಬಾರೆ & ರೆಸ್ಟೋರೆಂಟ್ 15] ತುಂಗಾ ಬಾರ್‌& ರೆಸ್ಟೋರೆಂಟ್ 
16 ] ಗೆಲಾಕ್ಷಿ ಬಾರ್ & ರೆಸ್ಟೋರೆಂಟ್ 17 ] ಮೋಹನ ಬಾರ್‌ & ರೆಸ್ಟೋರೆಂಟ್ 18 ] ಆರ್‌.ಕೆ. ಬಾರ್ ರೆಸ್ಟೋರೆಂಟ್ 19 ] ಆದಿತ್ಯ 
ಬಾರ್‌ & ರೆಸ್ಟೋರೆಂಟ್ 20] ಕಲಾ ವೈನ್ಸ್ , 21 ] ಹೇಮ ವೈನ್ಸ್ 22 ] ಮಹೇಶ್ ವೈನ್ಸ್ 23] ಅಶ್ವಿನಿ ಬಾರ್ &ರೆಸ್ಟೋರೆಂಟ್ 24 ] ಬೆಟ್ಟದರಂಗ ವೈನ್ಸ್ 
25 ] ಅಪರ್ಣ ವೈನ್ಸ್ 26]ಗೋಲ್ಡನ್ಗೇಟ್ ಬಾರ್ &ರೆಸ್ಟೋರೆಂಟ್ 27] ಲಕ್ಷ್ಮಿ ಬಾರ್ & ರೆಸ್ಟೋರೆಂಟ್‌ಮತ್ತು28 ] ಬೆನಕ ವೈನ್ಸ್, 

ಮೇಲ್ಕಂಡವಿಷಯದ ಬಗ್ಗೆ ನಾನು ಸ್ವತಃ ಪರಿಶೀಲಿಸಲಾಗಿ ಹಾಗೂ ಸಂಗ್ರಹಿಸಿದ ಮಾಹಿತಿಯಿಂದ ಸಾಕಷ್ಟು ಸತ್ಯಾಂಶವಿದೆಎಂದು 
ತಿಳಿದುಬಂದಿರುತ್ತದೆ . ಶ್ರೀ ರಾಮನವಮಿ ಹಬ್ಬ ಹಾಗೂ ಶ್ರೀ ಗಾಳಿ ಆಂಜನೇಯಸ್ವಾಮಿ ಬ್ರಹ್ಮರಥೋತ್ಸವ ಸಮಯದಲ್ಲಿ ಯಾವುದೇ ಅಹಿತಕರ 


ಘಟನೆಗಳು ನಡೆಯದಂತೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗವುಂಟಾಗದಂತೆಅಹಿತಕರ ಘಟನೆಗಳನ್ನು 
ತಡೆಯುವ ಅವಶ್ಯಕತೆ ಇರುವುದರಿಂದ ಮೇಲಿನ ಮೆರವಣಿಗೆಯ ಮಾರ್ಗದಲ್ಲಿ ಮದ್ಯಪಾನ ಮಾರಾಟವನ್ನು ನಿಷೇದಿಸುವುದು ಸೂಕ್ತವೆಂದು 
ಮನಗಂಡಿರುತ್ತೇನೆ. ಆದ್ದರಿಂದ ಈ ಆದೇಶ 

ಆದೇಶ ಸಂಖ್ಯೆ ಗು . ವಾ /ಎಸ್.ಬಿ ./ ಮದ್ಯ ಮಾರಾಟ ನಿಷೇದಾಜ್ಞೆ/10/2017 ದಿನಾಂಕ : 04 - 04 - 2017 

ಈ ದಿಸೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಭಾರತೀಯದಂಡ ಪ್ರಕ್ರಿಯ ಸಂಹಿತೆಯ ಕಲಂ.144 ರ 
ಉಪ ಕಲಂ (1) ಮತ್ತು (3) ರಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪ್ರವೀಣ್‌ಸೂದ್, ಭಾ . ಪೋ . ಸೇ . 
ಪೊಲೀಸ್ಕಮೀಷನರ್ , ಬೆಂಗಳೂರು ನಗರಆದ ನಾನು ದಿನಾಂಕ : 06 - 04 - 2017 ರಂದು ಬೆಳಿಗ್ಗೆ 06 - 00 ಗಂಟೆಯಿಂದ 
ದಿನಾಂಕ: 07 - 04 -2017 ರ ಬೆಳಿಗ್ಗೆ 10 - 00 ಗಂಟೆಯವರೆಗೆ, ಬೆಂಗಳೂರು ನಗರ ಪೊಲೀಸ್ಕಮೀಷನರೇಟ್ ವ್ಯಾಪ್ತಿಯಪಶ್ಚಿಮ 
ವಿಭಾಗದ ಬ್ಯಾಟರಾಯನಪುರ ಪೊಲೀಸ್ಠಾಣಾ ವ್ಯಾಪ್ತಿಯಲ್ಲಿ ಬರುವಮೇಲ್ಕಂಡ 28 ಬಾರ್ ಮತ್ತು ವೈಷಾಪ್‌ಗಳನ್ನು ಮುಚ್ಚಲು 
ಹಾಗೂ ಮದ್ಯ ಮಾರಾಟವನ್ನು ಮಾಡದಿರಲು ನಿಷೇದಾಜ್ಞೆಯನ್ನು ವಿಧಿಸಿರುತ್ತೇನೆ. 

ಮೇಲ್ಕಂಡ ಆಜ್ಞೆಯನ್ನು ನನ್ನ ಸಹಿ ಮತ್ತು ನನ್ನ ಕಛೇರಿಯ ಮೊಹರಿನಲ್ಲಿ 2017ರ ಏಪ್ರಿಲ್ ಮಾಹೆಯ ದಿನಾಂಕ 04 
ರಂದು ಹೊರಡಿಸಿರುತ್ತೇನೆ. 


ಪ್ರವೀಣ್ ಸೂದ್ 
ಪೊಲೀಸ್ಆಯುಕ್ತರು ಹಾಗೂ 
ಜಿಲ್ಲಾ ದಂಡಾಧಿಕಾರಿಗಳು 
ಬೆಂಗಳೂರು ನಗರ . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - I 
Part - I 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಏಪ್ರಿಲ್ ೬ , ೨೦೧೭ (ಚೈತ್ರ ೧೬ , ಶಕ ವರ್ಷ ೧೯೩೯ ) 
Bengaluru , Thursday , April 6 , 2017 ( Chaitra 16 , Shaka Varsha 1939 ) 

ಶಿಕ್ಷಣ ಸಚಿವಾಲಯ 
ಕರ್ನಾಟಕ ಸರ್ಕಾರದ ನಡವಳಿಗಳು 


ನಂ . ೩೫೬ 
No . 356 


ವಿಷಯ : 2017 -18ನೇ ಶೈಕ್ಷಣಿಕ ಸಾಲಿನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಳಗಾವಿ 

ಇಲ್ಲಿನ ಸ್ನಾತಕೋತ್ತರ ವಿಸ್ತರಣಾ ಕೇಂದ್ರಗಳಲ್ಲಿನ ಸ್ನಾತಕ ಪದವಿಗಳಾದ 
ಎಂ . ಬಿ. ಎ / ಎಂ . ಸಿ. ಎ/ ಎಂ . ಇ/ ಎಂ . ಟೆಕ್ ಕೋರ್ಸುಗಳಿಗೆ ಸೀಟು ಹಂಚಿಕೆ, ಶುಲ್ಕ ನಿಗದಿ 

ಕುರಿತು. 
ಓದಲಾಗಿದೆ: 

1) ಸರ್ಕಾರದ ಆದೇಶ ಸಂಖ್ಯೆ: ಇಡಿ 89 ಟಿಇಸಿ 2015 ದಿನಾಂಕ: 26 - 05 - 2016. 
2) ಉಪಕುಲಪತಿಗಳು, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ , ಬೆಳಗಾವಿ ರವರ ಪತ್ರ 

ಸಂಖ್ಯೆ :ವಿಟಿಯು/ ಎಸಿಎಸ್ /2016 -17/ 708 , ದಿನಾಂಕ: 16 - 06 - 2016. 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2016 - 17ನೇ ಶೈಕ್ಷಣಿಕ ಸಾಲಿನಲ್ಲಿ ಸ್ನಾತಕೋತ್ತರ 
ಪದವಿಗಳಾದ ಎಂ . ಬಿ . ಎ / ಎಂ . ಸಿ. ಎ / ಎಂ . ಇ/ ಎಂ . ಟೆಕ್ ಕೋರ್ಸುಗಳ ಪ್ರವೇಶ ಪ್ರಕ್ರಿಯೆಯ ನಿರ್ವಹಣೆಯನ್ನು ಕರ್ನಾಟಕ 
ಪರೀಕ್ಷಾ ಪ್ರಾಧಿಕಾರಕ್ಕೆ ವಹಿಸಲಾಗಿದೆ. ಸೀಟು ಹಂಚಿಕೆ , ಶುಲ್ಕ ನಿಗಧಿ ಮತ್ತು ಸ್ನಾತಕೋತ್ತರ ಪ್ರವೇಶ ಪ್ರಕ್ರಿಯೆಗಳಿಗೆ 
ಅನುಸರಿಸಲಾಗುವ ವಿಧಿವಿಧಾನಗಳ ಬಗ್ಗೆ ಈ ಆದೇಶದಲ್ಲಿ ತಿಳಿಸಲಾಗಿದೆ. 


ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ , ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಳಗಾಂ ಇವರು, 
ವಿಶ್ವವಿದ್ಯಾಲಯದ ವತಿಯಿಂದ ಪ್ರಾರಂಭಿಸಿರುವ ಸ್ನಾತಕೋತ್ತರ ವಿಸ್ತರಣಾ ಕೇಂದ್ರಗಳು ( PG Centres ) ಸ್ವಯಂ ಆರ್ಥಿಕ 
ಸೌಲಭ್ಯದಿಂದ ನಡೆಸಲ್ಪಡುವ ವಿಸ್ತರಣಾ ಕೇಂದ್ರಗಳಾಗಿದ್ದು, ಇಲ್ಲಿ ನಡೆಸಲ್ಪಡುವ ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ 
ಯಾವುದೇ ಅನುದಾನ ಇರುವುದಿಲ್ಲವೆಂದು ಮತ್ತು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಪನ್ಮೂಲ ವ್ಯಕ್ತಿಗಳಿಗೆ 
ವಿಶ್ವವಿದ್ಯಾಲಯದ ಆಂತರಿಕ ಸಂಪನ್ಮೂಲದಿಂದಲೇ ವೇತನವನ್ನು ಪಾವತಿಸಬೇಕಿರುವುದರಿಂದ, ಈ ವಿಸ್ತರಣಾ ಕೇಂದ್ರಗಳನ್ನು 
ನಡೆಸಲು ವಿಶ್ವವಿದ್ಯಾಲಯವು ಸಂಪನ್ಮೂಲದ ಕೊರತೆಯನ್ನು ಎದುರಿಸುತ್ತಿವ ಕಾರಣ , ಇಲ್ಲಿನ ಸ್ನಾತಕೋತ್ತರ ಪದವಿ 
ಕೋರ್ಸುಗಳಿಗೆ 2010 -11ನೇ ಸಾಲಿನಲ್ಲಿ ವಿಧಿಸಲಾಗುತ್ತಿದ್ದ ಬೋಧನಾ ಶುಲ್ಕವನ್ನೆ ಮರುನಿಗಧಿಪಡಿಸುವಂತೆ ಸರ್ಕಾರವನ್ನು 
ಕೋರಿರುತ್ತಾರೆ . 


ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ , ಬೆಳಗಾವಿ 
ಇದರ ವತಿಯಿಂದ ನಡೆಸುತ್ತಿರುವ ಸ್ನಾತಕೋತ್ತರ ವಿಸ್ತರಣಾ ಕೇಂದ್ರಗಳಲ್ಲಿನ ಕಾರ್ಯಕ್ರಮಗಳಿಗೆ ಮತ್ತು ಇಲ್ಲಿನ ಸಂಪನ್ಮೂಲ 
ವ್ಯಕ್ತಿಗಳ ವೇತನ ಪಾವತಿಗೆ ಸರ್ಕಾರದ ವತಿಯಿಂದ ಯಾವುದೇ ಆರ್ಥಿಕ ನೆರವು ಇಲ್ಲದಿರುವುದರಿಂದ, ಸದರಿ ಕೇಂದ್ರಗಳಲ್ಲಿ 
ನಡೆಸಲ್ಪಡುವ ಸ್ನಾತಕೋತ್ತರ ಪದವಿ ಕೋರ್ಸಿನ ಭೋಧನಾ ಶುಲ್ಕವನ್ನು ಈ ಹಿಂದೆ ಇದ್ದಂತೆಯೇ ಮರುಸ್ಥಾಪಿಸಲು 
ನಿರ್ಣಯಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಇಡಿ 89 ಟಿಇಸಿ 2015, 

ಬೆಂಗಳೂರು, ದಿನಾಂಕ:04ನೇ ಏಪ್ರಿಲ್ 2017. 


ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ , ಬೆಳಗಾವಿ ಇದರ ವತಿಯಿಂದ ನಡೆಸುತ್ತಿರುವ ಸ್ನಾತಕೋತ್ತರ ವಿಸ್ತರಣಾ 
ಕೇಂದ್ರಗಳಲ್ಲಿ ಮತ್ತು ಯು ಬಿ ಡಿ ಟಿ ಸಿ ಇ, ದಾವಣಗೆರೆಯಲ್ಲಿ ನಡೆಸುತ್ತಿರುವ ಸ್ನಾತಕೋತ್ತರ ಪದವಿ ಕೋರ್ಸುಗಳಾದ 
ಎಂ . ಬಿ. ಎ / ಎಂ . ಸಿ. ಎ ./ ಎಂ . ಇ./ ಎಂ . ಟೆಕ್ . ಕೋರ್ಸುಗಳ ಬೋಧನಾ ಶುಲ್ಕ ನಿಗಧಿ ರಚನೆ ಈ ಕೆಳಕಂಡಂತೆ ನಿಗಧಿಪಡಿಸಿ 
ಆದೇಶಿಸಿದೆ. ಇದು 2017 - 18 ನೇ ಶೈಕ್ಷಣಿಕ ಸಾಲಿನಿಂದ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 


ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಳಗಾವಿ ಇದರ ವತಿಯಿಂದ ನಡೆಸುತ್ತಿರುವ ಸ್ನಾತಕೋತ್ತರ ವಿಸ್ತರಣಾ 
ಕೇಂದ್ರಗಳಲ್ಲಿನ ಸ್ನಾತಕೋತ್ತರ ಪದವಿ ಕೋರ್ಸುಗಳಾದ ಎಂ. ಬಿ.ಎ / ಎಂ .ಸಿ.ಎ./ ಎಂ .ಇ./ ಎಂ . ಟೆಕ್. ಕೋರ್ಸುಗಳ 

ಬೋಧನಾ ಶುಲ್ಕ 
| ಸ್ನಾತಕೋತ್ತರ ಪದವಿ / ಕೋರ್ಸಿನ 

ವಾರ್ಷಿಕ ಬೋಧನಾ ಶುಲ್ಕ | ಸೀಟುಗಳ ಸಂಖ್ಯೆ (Intake) 
ಹೆಸರು 
MBA / MCA 

Rs . 50 , 000- 00 | ಪ್ರತಿ ಕೇಂದ್ರಕ್ಕೆ 120 | 
M . Tech (Full Time) 

Rs . 60, 000 - 00 ಪ್ರತಿ ಪ್ರೋಗ್ರಾಮಿಗೆ 25 | 
M . Tech (Part Time) 

Rs . 40, 000 - 00 

ಪ್ರತಿ ಪ್ರೋಗ್ರಾಮಿಗೆ 25 


ಸಂ . | 


ಪತಿ ಕ 


2 


1 


ಮುಂದುವರೆದು, ಸ್ನಾತಕೋತ್ತರ ಪದವಿ ಕೋರ್ಸುಗಳ ಸೀಟು ಹಂಚಿಕೆ/ ಪ್ರವೇಶ ಪ್ರಕ್ರಿಯೆ ಇತ್ಯಾದಿಗಳ ಬಗ್ಗೆ 
ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳನ್ನು ಪಾಲಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಎಸ್ . ವೆಂಕಟೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ ) 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- I 
Part - I 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಏಪ್ರಿಲ್ ೬ , ೨೦೧೭ (ಚೈತ್ರ ೧೬ , ಶಕ ವರ್ಷ ೧೯೩೯ ) 
Bengaluru , Thursday , April 6 , 2017 (Chaitra 16 , Shaka Varsha 1939 ) 
ಆಹಾರ, ನಾಗರಿಕ ಸರಬರಾಜು , ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ 

ಕರ್ನಾಟಕ ಸರ್ಕಾರದ ನಡುವಳಿಗಳು 


ನಂ . ೩೫೯ 
No . 359 


ವಿಷಯ : ಪಡಿತರ ಚೀಟಿ ಅರ್ಜಿಗಳ ಅರ್ಹತೆಯನ್ನು ಪರಿಶೀಲಿಸುವ ಹಾಗೂ 

ಅನುಮೋದಿಸುವ ವಿಧಾನದ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಆನಾಸ 180 ಡಿಆರ್‌ಎ 2016 ( ಭಾಗ- 1), 

ಬೆಂಗಳೂರು, ದಿನಾಂಕ : 04. 02 .2017, 
2. ಸರ್ಕಾರದ ಆದೇಶ ಸಂಖ್ಯೆ ಆನಾಸ 180 ಡಿಆರ್‌ಎ 2016 ( ಭಾಗ -1), 
- ಬೆಂಗಳೂರು, ದಿನಾಂಕ: 11.11.2016 | 
3 . ಸರ್ಕಾರದ ಆದೇಶ ಸಂಖ್ಯೆ ಆನಾಸ 116 ಡಿಆರ್‌ಎ 2015 , 

ಬೆಂಗಳೂರು, ದಿನಾಂಕ: 16. 08. 2016 
4 . ಸರ್ಕಾರದ ಆದೇಶ ಸಂಖ್ಯೆ ಆನಾಸ 116 ಡಿಆರ್‌ಎ 2015, 

ಬೆಂಗಳೂರು, ದಿನಾಂಕ: 25.03.2017 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ಮತ್ತು ( 2) ರ ಆದೇಶಗಳಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಪಡಿತರ ಚೀಟಿಗಳ 
ಅರ್ಹತೆಯನ್ನು ಪರಿಶೀಲಿಸುವ ಅಧಿಕಾರವನ್ನು ಕ್ರಮವಾಗಿ ಕಂದಾಯ ಇಲಾಖೆಯ ಗ್ರಾಮಲೆಕ್ಕಿಗರು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ 
ಕಂದಾಯ ಅಧಿಕಾರಿಗಳು/ ಆರೋಗ್ಯ ನಿರೀಕ್ಷಕರು ಮತ್ತು ಅವರ ಮೇಲ್ಪಟ್ಟ ಅಧಿಕಾರಿಗಳಿಗೆ ಪ್ರತ್ಯಾಯೋಜಿಸಿ ಆದೇಶಿಸಿರುತ್ತದೆ. 

ಮೇಲೆ ಓದಲಾದ (3) ರ ಆದೇಶವನ್ನು ಮಾರ್ಪಡಿಸಿ (4) ರ ಆದೇಶದಲ್ಲಿ ಆದ್ಯತಾ ಪಡಿತರ ಚೀಟಿ ಪಡೆಯಲು ಅರ್ಹರಿರುವ 
ಕುಟುಂಬಗಳನ್ನು ಗುರುತಿಸಲು ಹೊರಗಿಡುವ 4 ಮಾನದಂಡಗಳೊಂದಿಗೆ ( Exclusion Criteria) ಹೊಸದಾಗಿ 5ನೇ 
ಮಾನದಂಡವನ್ನು ಸೇರ್ಪಡೆಗೊಳಿಸಲಾಗಿರುತ್ತದೆ. 

ಮುಂದುವರೆದು , ಮೊದಲಿನ 4 ಮಾನದಂಡಗಳ ಕುರಿತು ಅರ್ಜಿದಾರರು ಸ್ವಯಂಘೋಷಣೆ ಹಾಗೂ ಹೊಸದಾಗಿ 
ಸೇರ್ಪಡೆಗೊಂಡ 5ನೇ ಮಾನದಂಡದ ಕುರಿತು ಕಂದಾಯ ಇಲಾಖೆಯಿಂದ ನೀಡುವ ಆದಾಯ ದೃಢೀಕರಣ ಪತ್ರದ ಆಧಾರದಲ್ಲಿ 
ಆಹಾರ ಇಲಾಖೆಯ ಆಹಾರ ನಿರೀಕ್ಷಕರು ಅರ್ಜಿದಾರರ ಅರ್ಹತೆಯನ್ನು ಅನುಮೋದಿಸುವ ಕುರಿತು ತೀರ್ಮಾನವಾಗಿರುತ್ತದೆ. 
ಈ ಹಿನ್ನೆಲೆಯಲ್ಲಿ ಈ ಕೆಳಗಿನಂತೆ ಆದೇಶ; 

ಸರ್ಕಾರಿ ಆದೇಶ ಸಂ : ಆನಾಸ 180 ಡಿಆರ್‌ಎ 2016 ( ಭಾಗ - 1), 

ಬೆಂಗಳೂರು, ದಿನಾಂಕ: 01.04 .2017 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಈ ಕೆಳಕಂಡಂತೆ ಆದೇಶಿಸಿದೆ. 
1) ಮೇಲೆ ಓದಲಾದ ಸರ್ಕಾರದ ಆದೇಶ ಸಂಖ್ಯೆ ಆನಾಸ 180 ಡಿಆರ್‌ಎ 2016 ( ಭಾಗ -1) ಬೆಂಗಳೂರು, ದಿನಾಂಕ: 

11.11.2016 ಮತ್ತು ಸರ್ಕಾರದ ಆದೇಶ ಸಂಖ್ಯೆ ಆನಾಸ 180 ಡಿಆರ್‌ಎ 2016 ( ಭಾಗ- 1) ಬೆಂಗಳೂರು, ದಿನಾಂಕ: 
04.02. 2017 ಗಳನ್ನು ಈ ಮೂಲಕ ಹಿಂಪಡೆಯಲಾಗಿದೆ. 


2) ಹೊಸ ಪಡಿತರ ಚೀಟಿ ಅರ್ಜಿಗಳ ಅರ್ಹತೆಯ ಪರಿಶೀಲನೆಗೆ ಈ ಕೆಳಕಂಡ ವಿಧಾನಗಳನ್ನು ಅನುಸರಿಸಿ, ಅನುಮೋದಿಸುವ 

ಅಧಿಕಾರವನ್ನು ಆಹಾರ ಇಲಾಖೆಯ ಆಹಾರ ನಿರೀಕ್ಷಕರುಗಳಿಗೆ ವಹಿಸಿದೆ: 
ಅ ) ಅರ್ಜಿದಾರರು ಮೇಲೆ ಓದಲಾದ ( 4) ರ ಆದೇಶದಲ್ಲಿ ವಿವರಿಸಿರುವ 5 ಮಾನದಂಡಗಳನ್ವಯ ಅರ್ಹರಿರಬೇಕು. 
ಆ) ಮೇಲೆ ಓದಲಾದ ( 4) ರ ಆದೇಶದಲ್ಲಿ ಸೇರಿರುವ ಹಾಗೂ ಈ ಹಿಂದೆ ಚಾಲ್ತಿಯಲ್ಲಿದ್ದ ಮೇಲೆ ಓದಲಾದ (3) ರ ಆದೇಶದಲ್ಲಿ 

ವಿವರಿಸಿರುವ 4 ಮಾನದಂಡಗಳ ಕುರಿತು ಅರ್ಜಿದಾರರ ಸ್ವಯಂಘೋಷಣೆಯನ್ನೇ ಪರಿಗಣಿಸುವುದು. ಅರ್ಜಿದಾರರ 
ಸ್ವಯಂಘೋಷಣೆಯು ಅಫಿಡವಿಟ್ ಅಥವಾ ಯಾವುದೇ ರೂಪದಲ್ಲಿ ಪ್ರತ್ಯೇಕವಾಗಿ ನೀಡುವ ಅವಶ್ಯಕತೆ ಇರುವುದಿಲ್ಲ. 
ಬದಲಾಗಿ ಅರ್ಜಿ ಸಲ್ಲಿಸುವಾಗ ಈ ಮಾನದಂಡಗಳ ಕುರಿತು ಅರ್ಜಿದಾರರು ದೃಡೀಕರಿಸುವುದು, ಸ್ವೀಕೃತಿ ಪ್ರತಿಯಲ್ಲಿ ಮತ್ತು 
ಪಡಿತರ ಚೀಟಿಯಲ್ಲಿ ಅರ್ಜಿದಾರರು ಮಾನದಂಡಗಳ ಕುರಿತು ನೀಡಿದ ದೃಡೀಕರಣವನ್ನು ಮುದ್ರಿಸಲಾಗುವುದು . ಆದರೆ 
ಈಗಾಗಲೇ ಅರ್ಜಿ ಸಲ್ಲಿಸಿದ್ದಲ್ಲಿ, ಕೇವಲ ಪಡಿತರ ಚೀಟಿಯಲ್ಲಿ ಈ ಮಾಹಿತಿಯನ್ನು ಮುದ್ರಿಸಲಾಗುವುದು. 


ಇ) ಅರ್ಜಿದಾರರು ಮೇಲೆ ಓದಲಾದ (4) ರ ಆದೇಶದಲ್ಲಿ ವಿವರಿಸಿರುವ 5ನೇ ಮಾನದಂಡ ಅಂದರೆ ಕುಟುಂಬದ ವಾರ್ಷಿಕ 
ಆದಾಯ ರೂ . 1.20 ಲಕ ಒಳಗಾಗಿ ಇರುವ ಕುರಿತು ಕಂದಾಯ ಇಲಾಖೆಯಿಂದ ನೀಡುತ್ತಿರುವ ಆದಾಯ ದೃಢೀಕರಣ 
ಪತ್ರದ ಆಧಾರದ ಮೇಲೆ ನಿರ್ಧರಿಸುವುದು. ಈ ಪ್ರಮಾಣಪತ್ರವನ್ನು ತಂತ್ರಾಂಶದ ಮೂಲಕ ಅರ್ಜಿದಾರರು ಈಗಾಗಲೇ 
ಆಹಾರ ಇಲಾಖೆಗೆ ಸಲ್ಲಿಸಿರುವ ಮಾಹಿತಿಯ ಆಧಾರದ ಮೇಲೆ ಕಂದಾಯ ಇಲಾಖೆಯಿಂದ ಪಡೆದುಕೊಳ್ಳಲಾಗುವುದು. 

ಇದಕ್ಕಾಗಿ ಅರ್ಜಿದಾರರು ಪ್ರತ್ಯೇಕವಾಗಿ ವಿವರ ಸಲ್ಲಿಸುವ ಅಗತ್ಯ ಇರುವುದಿಲ್ಲ. 
ಈ ) ಅರ್ಜಿದಾರರ ಕುಟುಂಬದ ಆದಾಯ ಪ್ರಮಾಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ನೀಡುವಾಗ ಅರ್ಜಿದಾರರ ವಿಳಾಸ , 

ಹಾಗೂ ಕುಟುಂಬದ ಮುಖ್ಯಸ್ಥರೊಂದಿಗೆ ಕುಟುಂಬದ ಇತರೆ ಸದಸ್ಯರ ಸಂಬಂಧವೂ ಸಹ ಧೃಡೀಕೃತಗೊಳ್ಳುವುದು. 
ಉ ) ಆಹಾರ ನಿರೀಕ್ಷಕರು ತಂತ್ರಾಂಶದಲ್ಲಿ ಸ್ವೀಕರಿಸಿದ ಆದಾಯ ದೃಢೀಕರಣ ಪತ್ರದ ಮಾಹಿತಿಯಂತೆ ಕುಟುಂಬದ ವಾರ್ಷಿಕ 

ಆದಾಯವು ರೂ . 1.20 ಲಕ್ಷದ ಒಳಗಿನ ಮಿತಿಯಲ್ಲಿದ್ದಲ್ಲಿ ಅರ್ಜಿಯನ್ನು ತಂತ್ರಾಂಶದಲ್ಲೇ ಅನುಮೋದಿಸುವುದು . 

ಆದುದರಿಂದ ಆಹಾರ ನಿರೀಕ್ಷಕರು ಪಡಿತರ ಚೀಟಿ ಮಂಜೂರು ಮಾಡಲು ಸ್ಥಳ ತನಿಖೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. 
ಊ ) ಮೇಲೆ ತಿಳಿಸಿದ ರೀತಿಯಲ್ಲಿ 4 ಮಾನದಂಡಗಳ ಕುರಿತಾಗಿ ಅರ್ಜಿದಾರರ ಸ್ವಯಂ ಘೋಷಣೆ ಮೇರೆಗೆ ವಿತರಿಸಿದ ಪಡಿತರ 
ಚೀಟಿಗಳನ್ನು ನಂತರ 1 ವರ್ಷದ ಒಳಗಾಗಿ ಆಹಾರ ನಿರೀಕ್ಷಕರುಗಳು 5°1 #ka • "Eಏಧದಂತೆ ಸಂಪೂರ್ಣವಾಗಿ 
ಪರಿಶೀಲನೆ ಮಾಡುವುದು ಹಾಗೂ 4 ಮಾನದಂಡಗಳ ಕುರಿತಾಗಿ ತಪ್ಪು ಮಾಹಿತಿ ನೀಡಿ ಅನರ್ಹ ಕುಟುಂಬಗಳು ಪಡಿತರ 
ಚೀಟಿ ಪಡೆದಿರುವುದು ಕಂಡುಬಂದಲ್ಲಿ ಅವರ ಮೇಲೆ ಸೂಕ್ತ ಕ್ರಿಮಿನಲ್ ಮೊಕದ್ದಮೆ ಹೂಡುವುದು. ಈ ಕುರಿತು 
ತಂತ್ರಾಂಶದ ಮುಖಾಂತರ ಪಡಿತರ ಚೀಟಿಗಳನ್ನು 5°1 Ha " Efಮಾಡಲು ಸಂಬಂಧಪಟ್ಟಂತ ಆಹಾರ ನಿರೀಕ್ಷಕರ 
ಲಾಗಿನ್‌ನಲ್ಲಿ ಕಳುಹಿಸಲಾಗುವುದು. 


ಋ ) ಮೇಲಿನ ವಿಧಾನಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳೆರಡಕ್ಕೂ ಅನ್ವಯಿಸುತ್ತದೆ. 

ಈ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರತಕ್ಕದ್ದು: 


ಈ ಆದೇಶವನ್ನು ಏಕಕಡತ ಸಂಖ್ಯೆ ಆನಾಸ 538 ಡಿಆರ್‌ಎ 2015ರಲ್ಲಿ ಕಂಡಿಕೆ ( 119) ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ 
ಅನುಮೋದನೆಯನ್ವಯ ಹಾಗೂ ಕಂಡಿಕೆ (123) ರನ್ವಯ ಕಂದಾಯ ಇಲಾಖೆಯ ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಅರ್ಚನ ಎಂ .ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ 

ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 200 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - I 
Part - I 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ, ಏಪ್ರಿಲ್ ೬ , ೨೦೧೭ ( ಚೈತ್ರ ೧೬ , ಶಕ ವರ್ಷ ೧೯೩೯) 
Bengaluru , Thursday , April 6 , 2017 (Chaitra 16 , Shaka Varsha 1939 ) 
ಆಹಾರ , ನಾಗರಿಕ ಸರಬರಾಜು , ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ 

ಕರ್ನಾಟಕ ಸರ್ಕಾರದ ನಡುವಳಿಗಳು 


ನಂ . ೩೬೦ 
No . 360 


ವಿಷಯ : 2013 -14ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಸಲಾದ ಭತ್ತದ 

ಪ್ರಾಸಂಗಿಕ ವೆಚ್ಚವನ್ನು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತಕ್ಕೆ 
ಬಿಡುಗಡೆ ಮಾಡುವ ಬಗ್ಗೆ . 


ಓದಲಾಗಿದೆ: ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ 

ರವರ ಪತ್ರ ಸಂಖ್ಯೆ: ಕನಾಸನಿನಿ/ ಸಂ / ಬೆಂಬೆ / 3- 14 /3821, ದಿನಾಂಕ : 22 - 11 - 2016 , 


ಪ್ರಸ್ತಾವನೆ: 


ಮೇಲೆ ಓದಲಾದ ಪತ್ರದಲ್ಲಿ, 2013 -14ನೇ ಸಾಲಿನಲ್ಲಿ ಕನಿಷ್ಟ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರೈತರಿಂದ 
ಖರೀದಿಸಲಾದ ಭತ್ತವನ್ನು ನಂತರ , ಅಕ್ಕಿಯನ್ನಾಗಿ ಪರಿವರ್ತಿಸಿ ಸಾರ್ವಜನಿಕ ವಿತರಣಾ ಪದ್ಧತಿಯಡಿಯಲ್ಲಿ ವಿತರಿಸಲು 
ರಾಜ್ಯ ಸರ್ಕಾರವೇ ಕ್ರಮ ಕೈಗೊಂಡಿರುತ್ತದೆ. ಈ ಹಿನ್ನೆಲೆಯಲ್ಲಿ, ಕನಿಷ್ಟ ಬೆಂಬಲ ಯೋಜನೆಯಡಿಯಲ್ಲಿ ರೈತರಿಂದ 2013 
14ನೇ ಸಾಲಿನಲ್ಲಿ ಖರೀದಿಸಿರುವ ಭತ್ತದ ಖರೀದಿ ಹಾಗೂ ನಂತರ ತಗಲಿರುವ ವಾಸ್ತವಿಕ ಪ್ರಾಸಂಗಿಕ ವೆಚ್ಚವನ್ನು ಕರ್ನಾಟಕ 
ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತಕ್ಕೆ ಮರುಪಾವತಿ ಮಾಡುವಂತೆ ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ, ಬೆಂಗಳೂರು ಇವರು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 

ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ರವರ 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗಿದ್ದು ಈ ಕೆಳಗಿನಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 59 ಆರ್‌ಪಿಆರ್ 2015, 

ಬೆಂಗಳೂರು, ದಿನಾಂಕ: 25 - 03 - 2017 


ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು 
ನಿಗಮ ನಿಯಮಿತ ರವರು 2013 - 14ನೇ ಸಾಲಿನ ಸಿಎಂಆರ್ ಅಕ್ಕಿಗೆ ಸಂಬಂಧಿಸಿದಂತೆ ವ್ಯಯಿಸಿರುವ ವಾಸ್ತವಿಕ ವೆಚ್ಚದ 
ಶೇಕಡ 90ರಷ್ಟನ್ನು ನಿಗಮಕ್ಕೆ ತಾತ್ಕಾಲಿಕವಾಗಿ ಪಾವತಿಸಲು ಹಾಗೂ ಸದರಿ ಖರ್ಚಿಗೆ ಸಂಬಂಧಿಸಿದಂತೆ ಪೂರ್ಣ 
ಲೆಕ್ಕಪರಿಶೋಧನೆ ಮಾಡಿಸಿ ನಂತರ, ನೀಡುವ ಲೆಕ್ಕಪರಿಶೋಧನೆಯ ಅನ್ವಯ ಅಂತಿಮ ವೆಚ್ಚಗಳಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ , 
ಮುಂದಿನ ವರ್ಷಗಳ ಅನುದಾನ ಬಿಡುಗಡೆ ಸಂದರ್ಭದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವ ಷರತ್ತಿಗೊಳಪಟ್ಟು 2013 -14ನೇ 
ಸಾಲಿನಲ್ಲಿ ನಿಗಮವು ಕನಿಷ್ಟ ಬೆಂಬಲ ಯೋಜನೆಯಡಿಯಲ್ಲಿ ಖರೀದಿಸಲಾದ ಭತ್ತದ ಪ್ರಾಸಂಗಿಕ ವೆಚ್ಚವನ್ನು ಭರಿಸಲು 


2016 - 17ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2408 - 01 - 102 - 0 - 01 - 106 ( ಯೋಜನೇತರ) ಆಹಾರ 
ಸಹಾಯಾಧನಕ್ಕಾಗಿ ಮತ್ತು ಸಾಗಾಣಿಕೆ ವೆಚ್ಚಕ್ಕಾಗಿ ಬಿಡುಗಡೆ ಮಾಡಿರುವ ಅನುದಾನದಲ್ಲಿ ಉಳಿಕೆ ಯಾಗಿರುವ ಮೊತ್ತದಲ್ಲಿ 
ಪ್ರಸ್ತಾಪಿತ ವೆಚ್ಚವನ್ನು ಭರಿಸಲು ರೂ . 39.30 ಕೋಟಿಗಳನ್ನು (ರೂಪಾಯಿ ಮೂವತ್ತೊಂಬತ್ತು ಕೋಟಿ ಮೂವತ್ತು ಲಕ್ಷಗಳು 
ಮಾತ್ರ) ಈ ಕೆಳಕಂಡ ಷರತ್ತಿಗೊಳಪಟ್ಟು ಬಿಡುಗಡೆ ಮಾಡಲಾಗಿದೆ. 

1. ಅನುದಾನವನ್ನು ಬಿಡುಗಡೆ ಮಾಡಿದ ಉದ್ದೇಶಕ್ಕೆ ಮಾತ್ರ ಬಳಸಿಕೊಳ್ಳತಕ್ಕದ್ದು. 


2. ಬಿಡುಗಡೆ ಮಾಡಿದ ಅನುದಾನಕ್ಕೆ ವಿವರವಾದ ಉಪಯುಕ್ತತಾ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು . 


3. ಸದರಿ ವೆಚ್ಚವನ್ನು 2016 - 17ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 2408 - 01 - 102 - 0 - 01 -106 

( ಯೋಜನೇತರ) ಆಹಾರ ಸಹಾಯಧನಕ್ಕಾಗಿ ಮತ್ತು ಸಾಗಾಣಿಕೆ ವೆಚ್ಚಕ್ಕಾಗಿ ಬಿಡುಗಡೆ ಮಾಡಿದ 
ಅನುದಾನದಲ್ಲಿ ಭರಿಸತಕ್ಕದ್ದು. 


4 . ಕೆಎಫ್‌ಸಿಎಸ್ಸಿ ಸಂಸ್ಥೆಗೆ ಬಿಡುಗಡೆ ಮಾಡಿರುವ ರೂ . 39 .30 ಕೋಟಿಗಳ ಹಣಕ್ಕೆ ಸ್ವೀಕರ್ತನ 

ರಶೀದಿಯನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ 
ನಿಯಮಿತ ರವರಿಗೆ ಸರ್ಕಾರದ ಉಪ ಕಾರ್ಯದರ್ಶಿ , ಆಹಾರ , ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಇಲಾಖೆಯ ಮೇಲು ರುಜು ಪಡೆದು ಪಾವತಿಸತಕ್ಕದ್ದು. 


ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 215 ವೆಚ್ಚ - 5/2017 , ದಿನಾಂಕ: 25.03. 2017 
ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಜಿ. ಹನುಮಂತರಾಯಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆಹಾರ, ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ 

ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 200 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
300etado , idealad , Jees no , 9002 (233 90 , 37 JE OFQF ). 
Bengaluru , Monday , April 10 , 2017 (Chaitra 20 , Shaka Varsha 1939 ) 

EDUCATION SECRETARIAT 
PROCEEDINGS OF GOVERNMENT OF KARNATAKA 


28D - I 
Part - I 


Do . 268 
No . 364 


Subject : Admission of children belonging to disadvantaged group and weaker section under 

section 12 ( 1 )( c ) of the Right of Children to free and Compulsory Education Act 2009 

in unaided non -minority schools . 
Read : 

Right of Children to Free and Compulsory Education Act- 2009 
Karnataka Right of Children to Free and Compulsory Education Rules - 2012 
Proceedings of meeting of High Power Committee held under Chairmanship of the Chief 
Secretary to Government of Karnataka on 5 .5 . 2012 
Government Notification No : ED 27MAHITI 2012 Dated :8 . 5 .2012 
Government Order No: ED 51 PGC 2016 ( P ) Dated : 8 . 2 . 2016 
Government Order No : ED 149 MAHITI 2015 Dated : 18 . 11. 2016 
Government Notification No : ED 608 PGC 2016 Dated : 12 . 12 .2016 
Commissioner of Public Instruction , Bangalore Letter No .27(8 ) / PraShiAa /RTE / 2017 
18Dakhalathi/ 2016 - 17 Dated : 28 . 2 . 2017 

Government Order No : ED 04 MAHITI 2017 Dated : 3 . 3 . 2017 
10 . 

Notification No . 3 - 24 / 2016 - EE . 14 Dated 02 - 03 - 2017 of MHRD , Government of India 
(Gazette No , S . O . 689 (E ) Dated : 2 . 3 .2017 


nionforo 


Preamble : 
1 . In accordance with provision of sub - section ( 2 ) of section 35 of the Right of Children to Free 
and Compulsory Education Act 2009 (hereinafter called RTE Act), Government of Karnataka had 
issued detailed guidelines vide reference ( 1) on 8 . 2 . 2016 regarding age of the child , neighborhood 
criteria , proof for income, residence , disadvantaged group and weaker section , and selection process 
for admission of children in private unaided schools as per section 12 ( 1 )( c ) of the RTE Act. Since 
then there have been certain changes requiring modification of certain guidelines to be followed for 
the admissions for academic year 2017 - 18 . 
2 . For providing relief to the families of farmers who have committed suicide due to drought 
conditions, it has been decided to arrange free education for their children . It is felt necessary to 
include such children under the category of those belonging to disadvantaged group for purpose of 
admissions as per section 12 ( 1 )( c ) of the RTE Act . 
3 . There are requests from several parents , people s representatives and non - governmental 
organizations to allow for admissions in the adjacent wards in urban areas. At the same time, it is 
noted that several schools are not in a position to meet the requisite percentage prescribed in 
section 12 ( 1 ) (c ) of the Act due to lack of applications from parents residing in the neighbourhood . At 
the same time, such schools find it impractical due to paucity of time during the admission process 
to approach the government under rule 7 ( 3 ) of the Karnataka Right of Children to Free and 
Compulsory Education Rules - 2012 (hereinafter called RTE Rules) to extend the neighbourhood 
limits . On consideration of such requests and the time limitation being faced by the schools to get 


the prior approval, it has been decided to provide a standing framework for considering the 
applications received from the parents residing in adjacent wards in municipal corporation areas 
and in villages adjacent to the urban areas as a second preference after fully considering the 
applications received from the neighbourhood as prescribed in rule 4 ( 1) of the RTE Rules . 
4 . In the previous years , each RTE applicant was provided with an opportunity to apply for a 
RTE seat citing 5 preferences of his choice in a single application . It was noticed that there were 
more than one lakh duplicate applications as several parents filed multiple number of applications 
using different government recognized identity and residence proof documents . As the admission 
process is based on IT system based random selection (lottery system ), the duplicate applications 
provide unfair advantage to such parents and their children . 
5 . It was also noticed in previous years that there were several applications from parents 
residing in areas much beyond the neighbourhood limits prescribed under rule 4 ( 1 ) seeking 
admissions in schools perceived to have better quality of education . Due to limitations of the address 
validation criteria and process , some of those applications got considered in the random selection 
process on par with the applications received from the parents residing in the neighbourhood . 
During the consultation process , suggestions have been received to improve the validation process 
in order to prevent such attempts . The use of Aadhaar for validating identity and address of the 
applicants has been found to be an effective way for weeding out duplicate applications and for 
applying the neighbourhood criteria in a consistent manner . 
6 . For facilitating application , selection and admission process in consistent, objective , 
convenient and hassle free manner , and for giving adequate time to the parents to apply for and get 
Aadhaar enrollment done, the State Government had issued a notification under the Aadhaar Act 
and the Aadhaar Regulations 2016 on 12 . 12 . 2016 vide reference 7 prescribing use of Aadhaar and 
authentication . In pursuance of that notification , specific arrangements have been made to facilitate 
Aadhaar enrollment of parents and their children at Revenue Hobli , Taluka and District levels and in 
BBMP area through Atalji Jana Snehi Kendras, permanent enrollment centers in district revenue 
offices, Karnataka-One and Bangalore -One centers . 
7 . The reimbursement of expenditure incurred by the private schools for study of children 
admitted under section 12 ( 1) (c ) of the RTE Act is funded by the Government of India and the 
Government of Karnataka jointly as part of Sarva Shiksha Abhiyana (SSA). The Government of India 
vide its notification at reference 10 has mandated use of Aadhaar for providing benefits under the 
SSA in convenient and hassle free manner . The notification provides for furnishing proof of 
possession of Aadhaar or undergoing Aadhaar authentication or enrolling for Aadhaar or applying 
for Aadhaar . The notification requires the State Government to make arrangements for Aadhaar 
enrollment of the prospective beneficiaries . The notification also provides for alternate document to 
be provided by those who are unable to get the enrolment done inspite of making a request for the 
same. 
8 . In the letter at reference 8 , the Commissioner of Public Instruction has sent a proposal to 
Government to modify certain guidelines for effective implementation of the admissions provisions 
under the RTE Act . 
9 . In view of the above considerations, following guidelines are issued as per provision of section 
35 (2 ) of the RTE Act . These guidelines modify or supersede the earlier guidelines to the extent those 
guidelines are inconsistent or contrary to guidelines issued through this order. This order should be 
read with the order dated 3 . 3 .2017 at reference 9 . 


Government Order No : ED 204 PGC 2017 , Bengaluru , Dated : 4 . 3 . 2017 
Neighborhood : 
1 . The area limits of neighborhood for admission under section 12 (1 ) ( c) shall be : 

Geographical limit of the Kandaya Grama (Revenue village ) concerned in rural areas; 
ii. Geographical limit of the City Municipal Council , Town Municipal Council and 

Pattana Panchayath within which the school is situated ; 
iii. Geographical limits of each ward in case of City Municipal Corporations of Ballari, 

Belagavi, Davanagere , Hubli-Dharwad , Kalaburgi, Mangaluru , Mysuru , Shivamogga , 

Tumakuru and Vijayapura and Bruhuth Bengaluru Mahanagara Palike; 
2 . The parents residing in villages adjacent to an urban area , other than Municipal Corporation 

or BBMP area , can apply for admission of their children in any school in such urban area as 
the second preference. 


3 . The parents residing in villages adjacent to a Municipal Corporation or BBMP area can apply 

for admission of their children in any school in the ward adjacent to their respective village as 

the second preference . 
4 . The parents residing in any ward of a Municipal Corporation or BBMP can apply for admission 

of their children in any school in the adjacent wards as the second preference . 
5 . The applications received as per the guideline at para 2 to 4 will be considered as the second 

preference only after consideration of all applications received from the parents residing in the 
neighbourhood as detailed in para 1 and some of the RTE seats remaining unfilled in the 
neighbourhood schools. 

Identity and Residence Proof: 
6 . For the purpose of establishing identity and place of residence of the parents and the child , the 

applicant shall furnish Aadhaar (Unique Identification Number ) of one of the parents and the 
child and undertake biometric or One Time Password (OTP ) based authentication as per 

section 7 of Aadhaar Act 2016 related Aadhaar Regulation 2016 . 
7 . In case of successful authentication of any one of the parents and the child , such application 

shall be considered for purpose of random selection (IT system based lottery ) for the admission . 
8 . In case of one of the parents and the child not being able to furnish Aadhaar and thereby not 

being able to undertake the authentication , their application submitted with the Aadhaar 
Enrollment Number (EID ) of both shall be provisionally accepted for the purpose of IT system 
based random selection for the admission . However , such applicants are required to furnish 
Aadhaar number , on being assigned by UIDAI, subsequently for the purpose of authentication . 
Only on such authentication , the admission as per the outcome of the random selection shall 
be confirmed . 
In case of an applicant not being able to establish the residential address in any such 
authentication , the admission is liable to be rejected . The detailed guidelines issued in G . O . 
No : ED 608 PGC 2016 dated 12 . 12 . 2016 shall be followed . 

Application procedure : 
10 . Parents who aspire for seats for their child under the RTE Act can apply at any of the free 

service centers in the offices of the Deputy Directors of Public Instruction and offices of the 
Block Education Officers , or at any of the paid service centers at Bangalore one centers in 
Bangalore city , Karnataka one centers in other cities , Atalji Jana Snehi Kendras at Taluk and 
Hobli headquarters . The parents can also apply online directly , in case they have their own 

mobile phones and internet facility . 
11. An applicant can apply for as many schools as are available within the neighbourhood 

prescribed in rule 4 ( 1 ) of the RTE Rules and the guidelines at para 1 to 5 above . While doing 

so , the order of priority should be indicated in the online application . 
12 . As part of the application process one of the parents and the child are required to undertake 

biometric or One Time Password (OTP ) based authentication . For those having EID and not 
having received Aadhaar till the application time, the authentication is required to be done 
subsequently for confirmation of the selection and before the admission as envisaged in 

para 8 . 
13 . The particulars related to identity and residence in each application will be authenticated 

online with UIDAI data . In the same manner particulars of caste certificate and income 
certificate will be authenticated online with the database of Revenue Department. 

Special categories of children in the disadvantaged group : 
14 . The children of farmers who committed suicide on or after 1 .4 . 2015 due to drought shall be 

considered as from the disadvantaged group for purpose of admission under the RTE Act . 
15 . The children belonging to special category of orphan children , HIV affected / infected children , 

transgender children , children with special needs, migrant and street children , children of 
farmers who committed suicide due to drought on their selection for admission are required to 
produce the relevant certificates for verification before taking the admission . 

Certification and verification of disadvantaged group and weaker section : 
16 . The certificates or documents needed in support of the claim for disadvantaged group 

including special category and weaker section , and the competent authorities for issue of the 
certificates and for verification of such claims are detailed in the table below . 


5 . 


No 
lo 


Documents to be 

Certificate Issuing 
Category 

Verifying Authority 
produced 

Authority 
| Orphan Certificate in the format | C . D . P . O . or B . E . O . 

BEO or DDPI 
prescribed 

by 
Education Department 
HIV affected Green Booklet 

District Level Surgeon OR 
/ infected child 

DHO based on (ICTC 
{ Integrated testing or 
couselling 

Centres} 

certificates) 
| Transgender child Medical Certificate District Level Surgeon OR 

(DD , Women and Child ) 
Child with special Medical Certificate District Level Surgeon / 
needs 

(District Disability officer 
under directorate of 

disabilities) 
Migrant and Street Certificate of migrant C . D . P . O .or B . E . O . or Labour 
child and street child 

Inspector 
5A. Children of Farmers Certificate issued by Assistant Commissioner and 
who committed 

the Farmers Suicide Assistant Director for 
suicide due to Compensation 

Agriculture 
drought after 

Committee 
1 . 4 . 2015 
Scheduled Castes Caste Certificate 

Tahashildar 

Director, Atalji Jana 

Snehi Kendra 
Scheduled Tribes Caste Certificate 

Tahashildar 

Director, Atalji Jana 

Snehi Kendra 
Category 1 , 2A , 2B , | Caste Certificate 

Tahashildar 

Director, Atalji Jana 
3A and 3B 

Snehi Kendra 
Weaker Section Income Certificate Tahashildar / Deputy 

Director, Atalji Jana 
Tahashildar 

Snehi Kendra 
16 . The applicants at Sl. No . 6 to 9 are required to quote the correct RD number of the certificate issued 

by the Atalji Jana Snehi Kendra for verification of authenticity and the details . The verification with 

Atalji Jana Snehi Kendra will be real time through online. 
17 . The RD number of the caste certificate of either the parent or the child needs to be provided . 

Selection process: 
18 . The children belonging to categories at Sl. No. 1 to 5A residing in the neighborhood shall be given 

admission directly under at the first instance before taking up IT system based going to lottery 
process . In case of more application for admission in any school from these categories , the inter se 
seniority will be decided as per the serial number of the category and if there are multiple 
application in the same category, then inter se seniority will be decided according to age (oldest to 

youngest) . 
19 . While considering the applications of children belonging to weaker section and disadvantaged 

group, the applications of children , whose parents or guardians annual income is up to Rs. 1 lakh 
shall be given first preference . If seats are available , second preference shall be given to the 
applications of children whose parents or guardians annual income is above Rs. 1lakh but below 

Rs. 3 . 5 lakh . 
20 . In case of sufficient number of applications from children belonging to Scheduled Caste not being 

received , the seats reserved for them shall be filled from among children belonging to Scheduled 
Tribe and vice versa . If some of the seats reserved for Scheduled Caste and Scheduled Tribe remain 
unfilled at the neighbourhood level even after consideration of the second preference applications as 
envisaged in para 2 to 5 , those seats will be assigned to remaining categories of children belonging 
to disadvantaged group and weaker section as defined in Rule 2 ( e ) & 2 (f) of the RTE Rules . In case , 
the seats reserved for such other categories of children remain unfilled at the school level, those 

seats shall be filled from among children from Scheduled Caste and Scheduled Tribe . 
21. The other guidelines issued in Government Order No : ED 51 PGC 2016 (P ) dated 8 . 2 . 2016 shall 

continue to apply if they are not contrary to this order . 


By order and in the name of the Governor of Karnataka 


REVAIAH 
Under Secretary to Government 
Primary & Secondary Education 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
300etado , idealad , Jees no , 9002 (233 90 , 37 JE OF2F ) 
Bengaluru , Monday , April 10 , 2017 (Chaitra 20 , Shaka Varsha 1939 ) 

EDUCATION SECRETARIAT 
PROCEEDINGS OF GOVERNMENT OF KARNATAKA 


28D - I 
Part - I 


Do. 26 de 
No . 365 


Subject: 


Determination of seats in a private school for admission of children belonging to 
disadvantaged group and weaker section under section 12 ( 1) (c ) of the Right of 
Children to free and Compulsory Education Act 2009 


Read : 


1 . 


ontwo 


Right of Children to Free and Compulsory Education Act- 2009 
Karnataka Right of Children to Free and Compulsory Education Rules - 2012 
Proceedings of meeting of High Power Committee held under Chairmanship of the Chief 
Secretary to Government of Karnataka on 5 .5 . 2012 
Government Notification No : ED 27MAHITI 2012 Dated : 8 .5 . 2012 
Government Order No: ED 51 PGC 2016 (P ) Dated :8 .2 . 2016 
Commissioner of Public Instruction , Bangalore Letter No .C7(8 ) / PraShiAa / RTE / 2017 - 18 
Dakhalathi/ 2016 - 17 Dated : 28 . 2 . 2017 
Government Order No: ED 204 PGC 2017 Dated : 4 . 3 .2017 


7. 


Preamble : 
1 . In accordance with provision of sub - section (2 ) of section 35 of the Right of Children to Free 
and Compulsory Education Act 2009 (hereinafter called RTE Act ), Government of Karnataka has 
issued detailed guidelines vide reference (7) on 4 . 3 .2017 regarding neighborhood criteria , proof for 
identity , residence , disadvantaged group and weaker section , application process , and selection 
process for admission of children in private unaided schools , other than minority schools , as per 
section 12 ( 1) (c ) of the RTE Act. 
2 . Based on the experience of implementation of the admissions under section 12 (1)(c) of the 
RTE Act since 2012 , it is found necessary to prescribe guidelines for determination of the number of 
seats to be earmarked in each private school for such admissions in consistent and objective 
manner . 
3 . It is noted that there are variations in strength of class 1 in several schools on year to year 
basis . The actual strength gets known only after completion of the admission process in normal 
course, i.e , admission of children outside the scope of section 12 ( 1 ) (c ) of the RTE Act. By that time, it 
becomes too late to earmark number of seats for selection of children through the IT system based 
random process for admission under the RTE Act . For the purpose of determining the number of 
seats to be earmarked for admission under the Act during academic year 2017 - 18 , there is a need to 
prescribe a specific benchmark . 
4 . Section 12 ( 1)(c) of the RTE Act stipulates that a private unaided school shall admit in class 
1 , to the extent of at least 25 percent of the strength of that class , children belonging to 


disadvantaged group and weaker section in the neighbourhood and provide free and compulsory 
education till its completion . The Act provides further that where such school imparts pre - school 
education , the above mentioned provision shall apply to such pre - school education . The pre - school 
education is generally referred as pre - primary education in Karnataka in classes LKG and UKG . 
5 . There are a number of standalone pre - primary schools imparting education in classes LKG 
and UKG only . Those schools have not been covered under this provision of the Act as the parents 
admitting their children in such standalone schools under the RTE Act would have to look for 
admitting their children again in class 1 in another school providing primary education after two 
years of pre - primary education . It will not be practical to arrange admission of such children in 
another school, besides the selection itself being based on random selection by the IT system . 
6 . There are a number of primary schools imparting pre -primary education also . In those 
schools the classes start from LKG . It is noted that several of such schools have two entry levels , i.e . , 
they admit children at start of the pre - primary education in class LKG , and also admit children at 
start of the primary education in class 1 . The admissions in class 1 in several cases is over and 
above the children promoted from class UKG in the same school to class 1, i.e ., fresh admission are 
done in class 1 for the children who have not studied in the same school at pre -primary level. As a 
result, several of such schools have much higher strength in class 1 as compared to the strength in 
class LKG . 
7 . It is noted from analysis of the admission data of academic year 2016 - 17 that there are 2281 
schools imparting pre - primary and primary education both but having much higher student 
strength in class 1 as compared to that in class LKG . In those 2281 schools , the total student 
strength in class 1 is higher than the strength in class LKG by nearly 50200 . These schools by 
declaring class LKG as the entry level for purpose of admission under the RTE Act , though they have 
been admitting students in class 1 also , have been evading their responsibility under the Act 
towards the children belonging to disadvantaged group and weaker section . In view of such attempts 
to evade, it is found necessary to prescribe guidelines to determine number of seats to be earmarked 
in a consistent and objective manner for admission in class LKG and class 1 in schools having two 
entry levels . 
8 . In the letter at reference 6 the Commissioner of Public Instruction has sent a proposal to 
Government to modify certain guidelines for effective implementation of the admission provisions 
under the RTE Act . 
9 . In view of the above considerations, following guidelines are issued as per provision of section 
35 ( 2 ) of the RTE Act. These guidelines modify or supersede the earlier guidelines to the extent those 
guidelines are inconsistent or contrary to guidelines issued through this order . This order should be 
read with the order of even number dated 3 . 3 . 2017 at reference 7 . 


Government Order No: ED 204 PGC 2017 , Bengaluru , Dated : 6 . 3 . 2017 
Determination of number of entry levels : 
1 . A primary school imparting pre -primary education also but having nearly same student 

strengths in class LKG and class 1 shall be treated as a school with one entry level. 
2 . A primary schools imparting pre - primary education also but having higher student strengths 

in class 1 as compared to the strength in class LKG shall be treated as a school with two 
entry levels , with the first level being class LKG and the second level being class 1. 
A school having higher student strength in class 1 as compared to the strength in class LKG 
shall be treated as the school with two entry levels . A minor variation of less than 4 in the 

student strength of the two classes shall be ignored . 
4 . A school having near similar student strengths in class LKG and class 1 , but admitting 

students in class 1 in lieu of the students taking a transfer to other schools on promotion 

from class UKG shall not be treated as a school with two entry levels . 
Determination of student strength for academic year 2017 - 18 
5 . For purposes of determination of total student strengths in class LKG and class 1 for 

admission under the RTE Act during academic year 2017 - 18 to the extent of 25 percent of 
the total strength in the relevant class in the schools having pre - primary and primary classes 
or in a standalone primary school as the case may be , the following benchmarks will be 
followed . 


i. Total admissions in class LKG declared by such school for claiming the 

reimbursement for academic year 2016 - 17 ; 
Total admissions in class 1 declared by such school for academic year 2016 - 17 in the 
IT based Student Achievement Tracking System established by the Government of 

Karnataka . 
iii. The school will have an option to inform the Block Education Officer in case it plans 

to vary the strength significantly during 2017 - 18 as compared to the strength in 

2016 - 17 . 
Primary schools imparting pre -primary education also but having one entry level only in class 
LKG : 
6 . In primary schools imparting pre -primary education also but having one entry level only in 

class LKG , i.e , their student strength in class LKG and class 1 being nearly same as per para 

5 , the admission under section 12 ( 1)( c) shall be made in class LKG only . 
Primary schools imparting pre - primary education also and having two entry levels , one in 
class LKG and second in class 1 : 
7 . In primary schools imparting pre - primary education also but having two entry levels , i.e ., 

their student strength in class 1 being higher than that in class LKG , the admission under 

section 12 (1 )(c) shall be made in class LKG and class 1 both . 
8 . The number of seats for admission under the RTE Act in class LKG and class 1 shall be 
determined in the following manner . 
i. Total Number of RTE seats for academic year 2017 - 18 in the school shall be equal to 

25 percent of strength in class 1 as per para 5 above . 
ii. Number of RTE seats for academic year 2017 - 18 in class LKG shall be equal to 25 

percent of the strength of class LKG as per para 5 . 
Number of RTE seats for academic year 2017 - 18 in class 1 shall be equal to difference 
between the Total Number of RTE seats as per (i) above and number of RTE seats for 

class LKG as per ( ii ) above . 
iv . A school having more strength in class LKG than in class 1 shall not be asked to 

admit students in class 1 . 
The number of RTE seats determined in the above prescribed manner shall be made known 
to the concerned schools at their login to the RTE reimbursement and RTE admission system 
of Department of Public Instructions. Any school noticing any data discrepancy can bring the 
same to notice of the Commissioner of Public Instructions at email id : rtektk @ gmail . com at 
least 3 days before the date set for the IT system based random selection . 


By order and in the name of the Governor of Karnataka 


REVAIAH 
Under Secretary to Government 
Primary & Secondary Education 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು : 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - I 
Part - I 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಏಪ್ರಿಲ್ ೧೦ , ೨೦೧೭ (ಚೈತ್ರ ೨೦, ಶಕ ವರ್ಷ ೧೯೩೯) 
Bengaluru , Monday , April 10 , 2017 (Chaitra 20 , Shaka Varsha 1939) 

ಕರ್ನಾಟಕ ಸರ್ಕಾರದ ನಡವಳಿಗಳು 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 


ನಂ . ೩೬೬ 
No. 366 


ವಿಷಯ : 2016 - 17ನೇ ಸಾಲಿನ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ನೀಡಲು ಆಯ್ಕೆ ಸಮಿತಿ ರಚಿಸುವ ಕುರಿತು 


ಪ್ರಸ್ತಾವನೆ : 

ಕರ್ನಾಟಕ ಸರ್ಕಾರವು ವಿಶ್ವ ಪರಿಸರ ದಿನಾಚರಣೆಯಂದು ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ವತಿಯಿಂದ 
ಪ್ರತಿ ವರ್ಷ ಪರಿಸರ ಸಂರಕ್ಷಣೆ ಮತ್ತು ವ್ಯವಸ್ಥಾಪನೆ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ವ್ಯಕ್ತಿ ಹಾಗೂ ಸಂಸ್ಥೆ 
( ಸರ್ಕಾರಿ/ ಸರ್ಕಾರೇತರ , ಕಂಪನಿಗಳು, ಟ್ರಸ್ಟ್‌ಗಳು ಹಾಗೂ ಇತರೆ ) ಗಳಿಗೆ ತಲಾ ರೂ . 1. 00 ಲಕ್ಷ ನಗದು ಹಾಗೂ ಪ್ರಶಸ್ತಿ 
ಪ್ರಮಾಣ ಪತ್ರವನ್ನೊಳಗೊಂಡ ರಾಜ್ಯ ಪರಿಸರ ಪ್ರಶಸ್ತಿ ನೀಡಲಾಗುತ್ತದೆ. ಅದೇ ರೀತಿಯಾಗಿ 2016 - 17ನೇ ಸಾಲಿನ ಕರ್ನಾಟಕ 
ರಾಜ್ಯ ಪರಿಸರ ಪ್ರಶಸ್ತಿಗಾಗಿ ಅರ್ಹ ವ್ಯಕ್ತಿ ಹಾಗೂ ಸಂಸ್ಥೆಗಳಿಂದ ಅರ್ಜಿ / ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿದೆ. ಈ 
ಪ್ರಶಸ್ತಿಗಳನ್ನು ರಾಜ್ಯದ ಮಲೆನಾಡು/ ಕರಾವಳಿ ವಲಯ ( ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಂಗಳೂರು, ಮೈಸೂರು, ಕೊಡಗು , 
ಚಾಮರಾಜನಗರ, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳು), ದಕ್ಷಿಣ ವಲಯ 
( ಮಂಡ್ಯ, ರಾಮನಗರ , ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು 
ಜಿಲ್ಲೆಗಳು) ಮತ್ತು ಉತ್ತರ ವಲಯ ( ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಧಾರವಾಡ, ಗದಗ, ಬಳ್ಳಾರಿ , ಬಾಗಲಕೋಟೆ, 
ವಿಜಯಪುರ, ಬೀದರ್, ಕಲ್ಬುರ್ಗಿ, ರಾಯಚೂರು, ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆಗಳು ) ಎಂದು ಮೂರು ವಲಯಗಳಾಗಿ 
ವಿಂಗಡಿಸಲಾಗಿದ್ದು, ಈ ವಲಯಗಳಲ್ಲಿನ ತಲಾ ಒಬ್ಬ ವ್ಯಕ್ತಿ ಮತ್ತು ಒಂದು ಸಂಸ್ಥೆಯನ್ನು ಪ್ರಶಸ್ತಿಗೆ ಪರಿಗಣಿಸಲಾಗುವುದು. 

ಸರ್ಕಾರದ ಪ್ರಕಟಣೆಯಂತೆ ಸ್ವೀಕೃತವಾಗುವ ಅರ್ಜಿ /ನಾಮನಿರ್ದೇಶನಗಳನ್ನು ನಿಯಮಾನುಸಾರ ಕೂಲಂಕುಷವಾಗಿ 
ಪರಿಶೀಲಿಸಿ ಪರಿಸರ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಮೇಲ್ಕಂಡ ಮಲಯಗಳ ಒಬ್ಬ ಮತ್ತು ಒಂದು ಸಂಸ್ಥೆಯನ್ನು 
ಗುರುತಿಸಿ, ಪ್ರಶಸ್ತಿಗಾಗಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲು ಈ ಕೆಳಕಂಡ ಸದಸ್ಯರನ್ನು ಒಳಗೊಂಡ ಸಮಿತಿಯನ್ನು ರಚಿಸಲು 
ಉದ್ದೇಶಿಸಲಾಗಿದೆ. 
1) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , 

- ಅಧ್ಯಕ್ಷರು 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
2 ) ಸರ್ಕಾರದ ಕಾರ್ಯದರ್ಶಿ 

- ಸದಸ್ಯರು 
( ಪರಿಸರ ಮತ್ತು ಜೀವಿಶಾಸ್ತ್ರ ) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


• 


ಸದಸ್ಯರು 
- ಸದಸ್ಯರು 


- ಸದಸ್ಯರು 


- ಸದಸ್ಯರು 


3) ಸರ್ಕಾರದ ಕಾರ್ಯದರ್ಶಿ ( ಅರಣ್ಯ) | 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ , 
( ಮುಖ್ಯಸ್ಥರು ಅರಣ್ಯ ಪಡೆ), ಬೆಂಗಳೂರು 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, 
( ವನ್ಯಜೀವಿ), ಬೆಂಗಳೂರು 
ಅಧ್ಯಕ್ಷರು, 
ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 
ಕರ್ನಾಟಕ ಸರೋವರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು 
ಸದಸ್ಯ ಕಾರ್ಯದರ್ಶಿ 

ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ , ಬೆಂಗಳೂರು 
9) ಮಹಾ ನಿರ್ದೇಶಕರು, ಪರಿಸರ ನಿರ್ವಹಣೆ ಮತ್ತು 

ನೀತಿ ಸಂಶೋಧನಾ ಸಂಸ್ಥೆ, ಬೆಂಗಳೂರು 
10 ) ವಿಶೇಷ ನಿರ್ದೇಶಕರು ( ತಾಂತ್ರಿಕ ಕೋಶ) 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


- ಸದಸ್ಯರು 


- ಸದಸ್ಯರು 


- ಸದಸ್ಯರು 


- ಸದಸ್ಯ ಕಾರ್ಯದರ್ಶಿ 


ಅದರಂತೆ ಈ ಕೆಳಕಂಡ ಆದೇಶ, 

ಸರ್ಕಾರಿ ಆದೇಶ ಸಂಖ್ಯೆ : ಅಪಜೀ 16 ಇಎನ್‌ಜಿ 2017 , ಬೆಂಗಳೂರು, ದಿನಾಂಕ: 18 .03. 2017 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಪರಿಸರ ಸಂರಕ್ಷಣೆ ಮತ್ತು ವ್ಯವಸ್ಥಾಪನಾ ಕ್ಷೇತ್ರಗಳಲ್ಲಿ 
ಗಣನೀಯ ಸೇವೆ ಸಲ್ಲಿಸಿದ ವ್ಯಕ್ತಿ / ಸಂಸ್ಥೆಗಳಿಗೆ ಕರ್ನಾಟಕ ಸರ್ಕಾರವು ವಿಶ್ವ ಪರಿಸರ ದಿನಾಚರಣೆಯಂದು ಪರಿಸರ ಮತ್ತು 
ಜೀವಿಶಾಸ್ತ್ರ ಇಲಾಖೆಯ ವತಿಯಿಂದ ನೀಡಲಾಗುವ 2016 -17ನೇ ಸಾಲಿನ ರಾಜ್ಯ ಪರಿಸರ ಪ್ರಶಸ್ತಿಗಳನ್ನು ನೀಡುವ ಸಲುವಾಗಿ 
ಅರ್ಹ ವ್ಯಕ್ತಿ /ಸಂಸ್ಥೆಗಳಿಂದ ಸ್ವೀಕರಿಸಲಾದ ಅರ್ಜಿ /ನಾಮನಿರ್ದೇಶನಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಪ್ರಶಸ್ತಿಗಾಗಿ 
ಸರ್ಕಾರಕ್ಕೆ ಸಂಭಾವ್ಯ ಪುರಸ್ಕೃತರ ಹೆಸರನ್ನು ಶಿಫಾರಸ್ಸು ಮಾಡಲು ಈ ಕೆಳಕಂಡ ಸಮಿತಿಯನ್ನು ರಚಿಸಿ ಆದೇಶಿಸಲಾಗಿದೆ. 
1) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , 

- ಅಧ್ಯಕ್ಷರು 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
2) ಸರ್ಕಾರದ ಕಾರ್ಯದರ್ಶಿ 

- ಸದಸ್ಯರು 
( ಪರಿಸರ ಮತ್ತು ಜೀವಿಶಾಸ್ತ್ರ) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಸರ್ಕಾರದ ಕಾರ್ಯದರ್ಶಿ ( ಅರಣ್ಯ 

- ಸದಸ್ಯರು 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ , 

ಸದಸ್ಯರು 
( ಮುಖ್ಯಸ್ಥರು ಅರಣ್ಯ ಪಡೆ), ಬೆಂಗಳೂರು 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, 

ಸದಸ್ಯರು 
( ವನ್ಯಜೀವಿ), ಬೆಂಗಳೂರು 
ಅಧ್ಯಕ್ಷರು, 

ಸದಸ್ಯರು 
ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 

- ಸದಸ್ಯರು 
ಕರ್ನಾಟಕ ಸರೋವರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ 
ಸದಸ್ಯ ಕಾರ್ಯದರ್ಶಿ 

ಸದಸ್ಯರು 
ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ, ಬೆಂಗಳೂರು 


9) ಮಹಾ ನಿರ್ದೇಶಕರು, ಪರಿಸರ ನಿರ್ವಹಣೆ ಮತ್ತು 

ನೀತಿ ಸಂಶೋಧನಾ ಸಂಸ್ಥೆ , ಬೆಂಗಳೂರು 
10) ವಿಶೇಷ ನಿರ್ದೇಶಕರು ( ತಾಂತ್ರಿಕ ಕೋಶ) 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


- ಸದಸ್ಯರು 
- ಸದಸ್ಯ ಕಾರ್ಯದರ್ಶಿ 


ಈ ಸಮಿತಿಯು ಪ್ರಸಕ್ತ ಸಾಲಿಗೆ ಮಾತ್ರ ಅನ್ವಯವಾಗಿದ್ದು, ತನ್ನ ಶಿಫಾರಸ್ಸುಗಳನ್ನು ಏಪ್ರಿಲ್ 2017ರ 
ಅಂತ್ಯದೊಳಗಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಹೆಚ್.ಸಿ. ರಾಜೇಂದ್ರ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ), 

( ಪರಿಸರ ಮತ್ತು ಜೀವಿಶಾಸ್ತ್ರ ) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಅಧಿಸೂಚನೆ 
ಸಂಖ್ಯೆ : ಅಪಜೀ 16 ಇಎನ್‌ಜಿ 2017 , ದಿನಾಂಕ: 04 .04. 2017 

ಕರ್ನಾಟಕ ಸರ್ಕಾರ 
ಅರಣ್ಯ , ಜೀವಿಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ 

2016 - 2017 ನೇ ಸಾಲಿನ 
ಕರ್ನಾಟಕ ಸರ್ಕಾರದ ಪರಿಸರ ಪ್ರಶಸ್ತಿಗಾಗಿ ಅರ್ಜಿ / ನಾಮನಿರ್ದೇಶನ ಆಹ್ವಾನ 
ಪರಿಸರ ಸಂರಕ್ಷಣೆ ಮತ್ತು ಪರಿಸರ ವ್ಯವಸ್ಥಾಪನೆಗಾಗಿ ಗಣನೀಯ ಸೇವೆ ಸಲ್ಲಿಸಿದ ವ್ಯಕ್ತಿ /ಸಂಸ್ಥೆಗಳನ್ನು 
ಗುರುತಿಸುವುದಕ್ಕಾಗಿ 2016 - 2017ನೇ ಸಾಲಿನ ರಾಜ್ಯ ಪರಿಸರ ಪ್ರಶಸ್ತಿಗಾಗಿ ಅರ್ಜಿ /ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿದೆ. 
ಈ ಪ್ರಶಸ್ತಿ ತಲಾ ಒಂದು ಲಕ್ಷ ರೂ . ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುತ್ತದೆ. ಈ ಪ್ರಶಸ್ತಿಯನ್ನು ವ್ಯಕ್ತಿ ಮತ್ತು 
ಸಂಸ್ಥೆಗಳ ( ಸರ್ಕಾರಿ ವಲಯ , ಸರ್ಕಾರೇತರ ಸಂಸ್ಥೆ , ಕಂಪನಿ ಟಸ್ಸುಗಳು ಇತರೆ) (1) ಪರಿಸರ ಸಂರಕ್ಷಣೆ ಮತ್ತು (ii) 
ಪರಿಸರ ವ್ಯವಸ್ಥಾಪನೆ ಕ್ಷೇತ್ರಗಳಲ್ಲಿನ ಗಣನೀಯ ಸೇವೆಗಾಗಿ ನೀಡಲಾಗುವುದು. 

ಈ ಪ್ರಶಸ್ತಿಗಳನ್ನು ರಾಜ್ಯದ ಮೂರು ವಲಯಗಳಲ್ಲಿ ಎಂದರೆ ಮಲೆನಾಡು, ಕರಾವಳಿ ವಲಯ ( ಬೆಳಗಾವಿ, 
ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಕೊಡಗು, ಚಾಮರಾಜನಗರ , ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ 
ಮತ್ತು ಉಡುಪಿ ಜಿಲ್ಲೆಗಳು) ದಕ್ಷಿಣ ವಲಯ ( ಮಂಡ್ಯ , ರಾಮನಗರ , ಬೆಂಗಳೂರು ನಗರ , ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳು ) ಮತ್ತು ಉತ್ತರ ವಲಯ ( ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, 
ಧಾರವಾಡ , ಗದಗ, ಬಳ್ಳಾರಿ, ಬಾಗಲಕೋಟೆ, ವಿಜಯಪುರ, ಬೀದರ್, ಕಲ್ಬುರ್ಗಿ, ಯಾದಗಿರಿ, ರಾಯಚೂರು ಮತ್ತು 
ಕೊಪ್ಪಳ ಜಿಲ್ಲೆಗಳು) ಗಳ ತಲಾ ಒಬ್ಬರು ವ್ಯಕ್ತಿ ಮತ್ತು ಒಂದು ಸಂಸ್ಥೆಗೆ ನೀಡಲಾಗುವುದು . 

ಪ್ರಶಸ್ತಿಗೆ ಆಯ್ಕೆ ಮಾಡುವಾಗ ಈ ಕೆಳಗಿನ ಒಂದು ಅಥವಾ ಉಭಯ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಸೇವೆ/ 
ಆರಂಭಶೀಲತೆ/ಯೋಜನೆ/ಕಾರ್ಯಕ್ರಮಗಳ ಮೂಲಕ ನೀಡಿರುವ ಕೊಡುಗೆಯ ಮೌಲ್ಯ ನಿರ್ಣಯ ಮಾಡಲಾಗುವುದು. 
1) ಪರಿಸರ ಸಂರಕ್ಷಣೆ:- ಇದರಲ್ಲಿ ಜೈವಿಕ ವೈವಿಧ್ಯತೆ, ಜೈವಿಕ ವ್ಯವಸ್ಥೆ , ವಾಯು, ಜಲ, ಮಣ್ಣು, ನೈಸರ್ಗಿಕ ಸಸ್ಯರಾಶಿ, 

ವನ್ಯಜೀವಿ ಇತ್ಯಾದಿ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಸಹ್ಯ ವ್ಯವಸ್ಥಾಪನೆ , ಇತ್ಯಾದಿ ಒಳಗೊಂಡಿರುತ್ತದೆ. 
ii ) ಪರಿಸರ ವ್ಯವಸ್ಥಾಪನೆ: - ಇದರಲ್ಲಿ ಸದೃಢ ಮತ್ತು ಗುಣಾತ್ಮಕ ಪರಿಸರ ಅಭ್ಯಾಸಗಳು, ಸಂಸ್ಕರಣೆ ಅಥವಾ 

ಪದಾರ್ಥಗಳ ಬಳಕೆಯಲ್ಲಿ ಪರಿಸರ ಮಾಲಿನ್ಯ ಕಡಿಮೆಗೊಳಿಸುವುದು, ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಸಹ್ಯ 
ಅಭಿವೃದ್ಧಿಯ ಧೈಯ ಹೊಂದಿರುವುದು, ಇತ್ಯಾದಿ ಒಳಗೊಂಡಿರುತ್ತದೆ. 


ಯಾರು ಅರ್ಜಿ ಸಲ್ಲಿಸಬಹುದು: 
1. ಪರಿಸರ ಸಂರಕ್ಷಣೆ ಮತ್ತು ಪರಿಸರ ವ್ಯವಸ್ಥಾಪನೆ ಯಾವುದಾದರೂ ಒಂದು ಕ್ಷೇತ್ರ ಅಥವಾ ಎರಡರಲ್ಲೂ ಕರ್ನಾಟಕದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳು (ಕರ್ನಾಟಕದಲ್ಲಿ ವಾಸವಾಗಿರುವವರು) ಮತ್ತು ಸಂಸ್ಥೆಗಳಿಗೆ ಈ ಪ್ರಶಸ್ತಿ 

ಮುಕ್ತವಾಗಿದೆ. 
2 . ಸರ್ಕಾರೇತರ ಸಂಸ್ಥೆಗಳಾಗಿದ್ದಲ್ಲಿ 04 .04 . 2017ಕ್ಕೆ ನೋಂದಾಯಿತವಾಗಿ ಕನಿಷ್ಠ 3 ವರ್ಷಗಳಾಗಿರಬೇಕು. 
3. ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು 

ಸಂಬಂಧಿಸಿದ ಸಂಸ್ಥೆಗಳ ನೌಕರರು ಈ ಪ್ರಶಸ್ತಿಗೆ ಅರ್ಹರಾಗಿರುವುದಿಲ್ಲ. 
4. ವ್ಯಕ್ತಿಗಳು ಅಧಿಕಾರ ಸಾಮರ್ಥ್ಯದಲ್ಲಿ ನಿರ್ವಹಿಸಲಾದ ಕಾರ್ಯಗಳು / ಆರಂಭಶೀಲತೆಗಳು/ ಯೋಜನೆಗಳು/ 
ಈ ಕಾರ್ಯಕ್ರಮಗಳನ್ನು ಈ ಪ್ರಶಸ್ತಿಗೆ ಪರಿಗಣಿಸಲಾಗುವುದಿಲ್ಲ. 
5. ಈ ಹಿಂದೆ ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಿಂದ ಪ್ರಶಸ್ತಿ ಪುರಸ್ಕೃತರಾದ ವ್ಯಕ್ತಿ/ ಸಂಸ್ಥೆಗಳನ್ನು 

ಪರಿಗಣಿಸಲಾಗುವುದಿಲ್ಲ. 
ಪಶಸ್ತಿಗಾಗಿ ಪರಿಗಣಿಸುವ ಕಾರ್ಯಗಳ ಅವಧಿ: 
1. ಈ ಪ್ರಶಸ್ತಿಗಾಗಿ ಪರಿಗಣಿಸಲಾಗುವ ವ್ಯಕ್ತಿ /ಸಂಸ್ಥೆಯ ಆರಂಭಶೀಲತೆ / ಕಾರ್ಯಕ್ರಮಗಳು / ಯೋಜನೆಗಳು / ಕೊಡುಗೆಗಳ 

04 .04.2017ಕ್ಕೆ 5 ವರ್ಷಗಳ ಒಳಗಿರಬೇಕು. 
2. ಯಾವುದೇ ವ್ಯಕ್ತಿ / ಸಂಸ್ಥೆಗಳು ಪರಿಸರ ಕ್ಷೇತ್ರದಲ್ಲಿ ನಿರ್ವಹಿಸಿರುವ ಗಣನೀಯ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿಗೆ ತಾನೇ 

ಅಥವಾ ಪಶಸ್ತಿ ಸಮಿತಿಯ ಸಮಾಲೋಚನೆಯೊಂದಿಗೆ ನಾಮಕರಣ ಮಾಡುವ ಅಧಿಕಾರವನ್ನು ಸರ್ಕಾರ ಕಾಯ್ದಿರಿಸಿದೆ. 
ಅರ್ಜಿ ಸಲ್ಲಿಸಬೇಕಾದ ರೀತಿ: 

ಈ ಕೆಳಗಿನ ವಿವರಗಳನ್ನು ಒಳಗೊಂಡಿರುವ ಅರ್ಜಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಮಾತ್ರವೇ ಸಲ್ಲಿಸಬೇಕು. 
1. ವ್ಯಕ್ತಿ/ಸಂಸ್ಥೆಯ ಹೆಸರು. 
2. ವ್ಯವಹರಿಸಬೇಕಾದ ವಿಳಾಸ . 
3. ನಿರ್ವಹಿಸಲಾದ ಕಾರ್ಯ ಆರಂಭಶೀಲತೆ / ಯೋಜನೆ ಕಾರ್ಯಕ್ರಮಗಳ ಕುರಿತಾಗಿ ವಿವರಗಳನ್ನು ವರ್ಷವಾರು 

ಮತ್ತು ಕ್ಷೇತ್ರವಾರು ಪೂರಕ ದಾಖಲೆಗಳೊಡನೆ ನೀಡುವುದು. 
4. ವ್ಯಕ್ತಿ /ಸಂಸ್ಥೆಗಳು ಪರಿಸರ ಸಂರಕ್ಷಣೆಗಾಗಿ ನಿರ್ವಹಿಸಲಾಗಿರುವ ಕಾರ್ಯದ ಅವಧಿ ( ವರ್ಷಗಳಲ್ಲಿ) ಮತ್ತು ಸಾಧನೆ. 
5. ಪಶಸ್ತಿಗೆ ಸೂಚಿಸಲಾಗಿರುವ ಕಾರ್ಯ/ ಆರಂಭಶೀಲತೆ /ಯೋಜನೆ ಕಾರ್ಯಕ್ರಮಗಳ ನಿರ್ವಹಣೆಗಾಗಿ 

ವಿನಿಯೋಗಿಸಲಾಗಿರುವ ಹಣ ಮತ್ತು ಆರ್ಥಿಕ ಸಹಾಯದ ಮೂಲಗಳು ( ಪಡೆದಿದ್ದಲ್ಲಿ) 
6. ಈವರೆಗೆ ಪಡೆದಿರುವ ಪ್ರಶಸ್ತಿಗಳ ವಿವರಗಳು ( ಪಡೆದಿದ್ದಲ್ಲಿ) 
7. ಪತಿಪಾದನೆ ಕುರಿತಾಗಿ ಸಾಕ್ಷಾಧಾರಗಳು 

ಅರ್ಜಿದಾರರನ್ನು ಪ್ರಶಸ್ತಿ ಸಮಿತಿಯ ಮುಂದೆ ವೈಯಕ್ತಿಕವಾಗಿ ಹಾಜರಾಗಲು ಆಹ್ವಾನಿಸಲಾಗುವುದಿಲ್ಲ . ಆದುದರಿಂದ, 
ಅರ್ಜಿಯೊಂದಿಗಿರುವ ಮಾಹಿತಿಗಳು ಸಮರ್ಪಕ ರೀತಿಯಲ್ಲಿ ದಾಖಲಾತಿ ಮತ್ತು ಸೂಚಿತವಾಗಿರಬೇಕು. ಮುಖ್ಯವಾದ 
ಮೌಲೀಕರಣ ಮಾನದಂಡಗಳನ್ನು ಅರ್ಜಿಯಲ್ಲಿ ವಿವರವಾಗಿ ಪ್ರತಿನಿಧಿಸಿರಬೇಕು. ಅಪೂರ್ಣವಾದ ಹಾಗೂ 
ಕಾರ್ಯನಿರ್ವಹಿಸಿರುವುದರ ಬಗ್ಗೆ ಆಧಾರವಾಗಿರುವ ದಾಖಲೆ/ ಸಾಕ್ಷಾಧಾರ/ ರುಜುವಾತುಗಳು ಇಲ್ಲದೇ ಸಲ್ಲಿಸಲಾದ 
ಅರ್ಜಿಗಳನ್ನು ಪ್ರಶಸ್ತಿ ಸಮತಿಯ ಮುಂದೆ ಮಂಡಿಸಲಾಗುವುದಿಲ್ಲ. ಪ್ರಶಸ್ತಿ ಸಮಿತಿಯು ಅಗತ್ಯವಿದ್ದಲ್ಲಿ 
ಅರ್ಜಿದಾರರು /ನಾಮನಿರ್ದೇಶನ ಮಾಡುವವರು ಪ್ರತಿಪಾದಿಸುವ ಕಾರ್ಯಗಳ ಕುರಿತಾಗಿ ಕ್ಷೇತ್ರ ಸಮೀಕ್ಷೆ ನಡೆಸುವ 
ಅಧಿಕಾರವನ್ನು ಹೊಂದಿರುತ್ತದೆ. ಆಧಾರರಹಿತ ಪ್ರತಿಪಾದನೆ ಮಾಡುವ ಹಾಗೂ ಪ್ರಭಾವ ಬೀರುವ ಅರ್ಜಿದಾರರನ್ನು ಈ 
ಪಶಸ್ತಿಗೆ ಹಾಗೂ ಇನ್ನು ಮುಂದಿನ ಯಾವುದೇ ರಾಜ್ಯ ಪ್ರಶಸ್ತಿಗೆ ಅನರ್ಹಗೊಳಿಸಲಾಗುವುದು. 
ಅರ್ಜಿಗಳನ್ನು ಸಲ್ಲಿಸುವುದು: 
ಸರ್ಕಾರದ ಕಾರ್ಯದರ್ಶಿಗಳು , 
ಅರಣ್ಯ , ಜೀವಿಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ 
( ಜೀವಿಪರಿಸ್ಥಿತಿ ಮತ್ತು ಪರಿಸರ) , 
ಕೊಠಡಿ ಸಂಖ್ಯೆ 708, 7ನೇ ಮಹಡಿ, 
ಬಹುಮಹಡಿಗಳ ಕಟ್ಟಡ, 
4ನೇ ಹಂತ, ಬೆಂಗಳೂರು-560001 ಇವರಿಗೆ ಕಳುಹಿಸಬಹುದಾಗಿದೆ. 


ಕೊನೆಯ ದಿನಾಂಕ: 


ಸಂಪೂರ್ಣವಾಗಿ ಭರ್ತಿಮಾಡಿದ ಅರ್ಜಿಗಳನ್ನು ದಿನಾಂಕ:30 .04.2017 ರಂದು ಸಾಯಂಕಾಲ 5.00 ಗಂಟೆಯೊಳಗಾಗಿ ಮಾತ 
ಸ್ವೀಕರಿಸಲಾಗುವುದು. 


( ವಿ. ಸೂ : ಪ್ರಶಸ್ತಿಗಾಗಿ ಸಲ್ಲಿಸಿದ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ಹಿಂತಿರುಗಿಸಲಾಗುವುದಿಲ್ಲ). 


ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ನೋಡಿ/ ಸಂಪರ್ಕಿಸಿ : 


1. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಛೇರಿ, 
2. ಎಲ್ಲಾ ಜಿಲ್ಲೆಗಳ ಮುಖ್ಯ ಕಾರ್ಯ ನಿರ್ವಾಹಣಾಧಿಕಾರಿಗಳ ಕಛೇರಿ, 
3 . ಎಲ್ಲಾ ಜಿಲ್ಲೆಗಳ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, 
4. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ( ಅರಣ್ಯಪಡೆ) ಕಛೇರಿ, ಮಲ್ಲೇಶ್ವರಂ, ಬೆಂಗಳೂರು. 
5 . ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಎಲ್ಲಾ ಜಿಲ್ಲೆಗಳ ಪ್ರಾದೇಶಿಕ ಕಛೇರಿಗಳು. 
6. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಬಳ್ಳಾರಿ , ಗುಲ್ಬರ್ಗ , ಬೆಳಗಾಂ, ಕಾರವಾರ, ಉಡುಪಿ ಮತ್ತು ಮಂಗಳೂರಿನ 
ಈ ಎಲ್ಲಾ ಪ್ರಾದೇಶಿಕ ಕಛೇರಿಗಳು. 
7. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಸಚಿವಾಲಯದ ವೆಬ್‌ಸೈಟ್: WWW. parisara.kar.nic.in 
8. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವೆಬ್‌ಸೈಟ್: www . kspcb . kar. nic.in 
9. ಪರಿಸರ ನಿರ್ವಹಣೆ ಮತ್ತು ನೀತಿಸಂಶೋಧನಾ ಸಂಸ್ಥೆ ವೆಬ್‌ಸೈಟ್: WWW .empri.kar. nic.in 
10 .ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ವೆಬ್‌ಸೈಟ್: WWW .kbb .kar . nic .in 
11 . ಕರ್ನಾಟಕ ಸರೋವರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ವೆಬ್‌ಸೈಟ್: 

www .karunadu.gov. in / Ida 


ಸಹಿ / 
ಹೆಚ್. ಸಿ ರಾಜೇಂದ್ರ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 

(ಜೀವಿಪರಿಸ್ಥಿತಿ ಮತ್ತು ಪರಿಸರ) 
ಅರಣ್ಯ , ಜೀವಿಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ . 
ದೂರವಾಣಿ: 080 - 22032275 / 22032290. 


NOTIFICATION 
No FEB 16 ENG 2017, Date: 04 . 04 . 2017 


GOVERNMENT OF KARNATAKA 
DEPARTMENT OF FOREST, ECOLOGY AND ENVIRONMENT 

INVITATION OF APPLICATIONS / NOMINATIONS FOR 
“ KARNATAKA STATE ENVIRONMENT AWARDS 2016 – 2017 ” 


Applications / Nominations are invited for the State Environment Awards for the year 
2016 - 2017 in recognition of the outstanding contribution made by individuals and by organizations 
for protection of environment. The award consists of a cash prize of Rs 1 . 00 Lakh each and a 
certificate . The awards would be given to individuals as well as to organizations (such as Public 
Sectors , NGOs, Companies , Trusts etc .) for outstanding contribution in the field of (i) Environmental 
Conservation , and (ii ) Environmental Management. 


am 


IS 


These awards, ( totally 6 ) would be given to an individual and an organization in each of the 
three zones of the State namely, Malnad and Coastal Zone (Belgaum , Shimoga , Chikmagalur , 
Mysore , Kodagu , Chamarajnagar , Hassan , Dakshina Kannada , Uttara Kannada and Udupi 
Districts ), Southern Zone (Mandya , Ramanagara , Bangalore Urban , Bangaluru Rural, Kolar , 
Chikkaballapur and Tumkur Districts), Northern Zone (Davangere , Chitradurga , Haveri, Dharwad , 
Gadag, Bellary , Bagalkot, Vijayapura , Bidar, Kalburgi, Yadgir , Raichur and Koppal Districts ). Work 
done / Initiatives / Projects / Programmes will be evaluated based on the contribution made in either 
or both of the following fields : 
i) Environmental Conservation :- This among others includes Conservation and Sustainable 

Management of natural resources including biodiversity , ecological system , air , water , soil , 
natural vegetation , wildlife, etc . 

Management:- This among other includes the use of best and sound 
environmental practices , processes or materials aimed at environmental pollution reduction , 

resource Conservation and sustainable development . 
Who May Apply : 
1 . The award is open to individuals (who are ordinarily residents of Karnataka ) and organizations 

who are working, in either or both the fields of Environmental conservation and Environmental 

management in Karnataka. 
2 . In case of a NGO , it must have been registered for minimum 3 years as on 04 .04. 2017 . 
3 . Individuals who are employed in the Dept. of Forest , Ecology and Environment, Karnataka State 

Pollution Control Board and related organizations are not eligible for this award . 
4 . The work carried out by an individual in official capacity will not be considered for this award . 
5 . Individuals /Organizations thathave been conferred any award in the past by the Dept. of Forest, 

Ecology and Environment will not be considered for this award . 
Period of work for the award : 


1 . Work for the award should have been carried out within the last five years (as on 04 .04 . 2017 ). 


3 . De 


2 . The Govt. reserves the right to nominate for the award , on its own or in consultation with the 

Awards committee, any other individual/ organization who /which has made outstanding 

contribution in the field of environment. 
How to Apply : 
The application / nomination in sealed cover should contain the following: 

1 . Name of the individual / organization . 
2 . Full address for correspondence . 

Details of work / initiatives / projects /programmes carried out and the result / achievements 

to be furnished year wise and area wise with supporting documents . 
4 . Number of years individual / organisation has been working in the field of environment 

protection and achievements. 
5 . Amount and source of funds, if any, utilized for carrying out work I initiatives 

/ projects / programmes for which award is being sought for . 
6 . Details of awards received so far, if any. 
7 . Documentary evidence in support of claims. 

The applicant /nominator will not be called for any personal appearance before the Awards 
committee. Therefore it is required that the application should contain all information properly 


documented and indexed . It is essential that all relevant Key Evaluation Criteria , as mentioned 
above are specifically addressed in the application . Incomplete applications without supporting 
documents / proof / evidence of work done would not be placed before the Awards Committee . The 
Awards committee reserves the right, if necessary , to verify on ground the work claimed to have been 
carried out by the applicant. Applicants with fictitious claims and canvassing in any form for the 
award would be liable for disqualification for this and for any other future State award . 


Application / Nomination to be sent to : 
Secretary to the Government 
( Ecology & Environment), 
Dept . of Forest, Ecology and Environment , 
Room No . 708 , 7th Floor, 
M . S . Building (Gate IV ), 
Bangalore -560 001. 


Last date : 


Duly completed applications must be submitted by 5 .00 PM , 30 . 04 . 2017 . 
( S . N : Applications received for Environment Award will not be returned back ). 
For detailed information please see / contact : 


1 . Deputy Commissioner s Office of the all districts . 
2 . Zilla Panchayaths, Office of the all districts . 
3 . Deputy Conservator of Forest , Office of the all districts . 
4 . Principal Chief Conservator of Forest (Forest), Malleshwaram , Bangalore . 
5 . All Regional Offices of Karnataka State Pollution Control Board in the districts. 
6 . Ecology and Environment Regional Director (Environment) Offices in Bellary , Gulbarga , 

Belgaum , Karwar , Udupi and Mangalore . 
7 . Ecology and Environment Department website - www . parisara . kar. nic . in 
8 . Karnataka State Pollution Control Board (KSPCB ) website - www .kspcb .kar .nic .in , 
9 . Environment Management & Policy Research Institute website: www . empri. kar .nic. in , 
10 . Karnataka Biodiversity Board website - www .kbb .kar.nic. in , 
11 . Karnataka Lake Conservation and Development Authority website -www .karunadu . gov .in / lda 


(Sd / -) 
H . C Rajendra Kumar 
Under Secretary to Government (I/ c ), 

(Ecology & Environment), 
Forest , Ecology & Environment Department . 

Tel: 080 - 22032275 / 22032290 . 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ಏಪ್ರಿಲ್ ೧೨, ೨೦೧೭ (ಚೈತ್ರ ೨೨ , ಶಕ ವರ್ಷ ೧೯೩೯) 


ಭಾಗ- I 
Part - I 


ನಂ . ೩೬೯ 
No. 369 


Bengaluru , Wednesday , April 12 , 2017 (Chaitra 22 , Shaka Varsha 1939 ) 


ಆರ್ಥಿಕ ಸಚಿವಾಲಯ 
ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ : ದಿನಗೂಲಿ ಅಥವಾ ಮಿತವೇತನ ಪದವೀಧರರಾಗಿ ಸೇವೆ ಸಲ್ಲಿಸಿ ತದನಂತರ ಅವರ ಸೇವೆಯನ್ನು 

ಕ್ರಮಬದ್ದಗೊಳಿಸಲಾದ ನೌಕರರಿಗೆ ಕ. ನಾ . ಸೇ . ನಿ.ನಿಯಮಾವಳಿಯ ನಿಯಮ 247 - ಎ ರ 

ಸೌಲಭ್ಯವನ್ನು ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ: 

1. ಸರ್ಕಾರಿ ಆದೇಶ ಸಂಖ್ಯೆ : ಆಇ 9 ಎಸ್‌ಆರ್‌ಎ 2012 , ದಿ :08 - 9 - 2016 
2. ಕೆ.ಎ. ಟಿ. ಅರ್ಜಿ ಸಂಖ್ಯೆ : 4004 - 4012/2016 ಶ್ರೀ . ನಾಗರಾಜು ಮತ್ತು ಇತರರು ಮತ್ತು ಇತರೆ 18 

ಪ್ರಕರಣಗಳಲ್ಲಿ ನೀಡಿರುವ ತೀರ್ಪು ದಿನಾಂಕ: 29 -4 - 2016 , 
3. ಕೆ. ಎ . ಟಿ. ರಿವ್ಯೂ ಅರ್ಜಿ:321 - 332 /2016 ಮತ್ತು ಇತರೆ 18 ರಿವ್ಯೂ ಅರ್ಜಿಗಳಿಗೆ ತೀರ್ಪು ನೀಡಿದ 

ದಿನಾಂಕ: 21 - 9 - 2016 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರ . ಸಂ .(1) ರಲ್ಲಿನ ಆದೇಶದಲ್ಲಿ , ಪ್ರಾರಂಭದಲ್ಲಿ ದಿನಗೂಲಿ ಅಥವಾ ಮಿತವೇತನ 
ಪದವೀಧರರಾಗಿ ಸೇವೆ ಸಲ್ಲಿಸಿ, ತದನಂತರ ಸೇವೆಯಲ್ಲಿ ಕ್ರಮಬದ್ದಗೊಳಿಸಲಾದ ಎಲ್ಲಾ ಸರ್ಕಾರಿ ನೌಕರರಿಗೆ, 
ನ್ಯಾಯಾಲಯದಲ್ಲಿ ತೀರ್ಪುನ್ನು ಪಡೆಯದೇ ಇರುವ ನಿವೃತ್ತ ನೌಕರರಿಗೂ ಸಹ ಕ. ನಾ . ಸೇ .ನಿ .ನಿಯಮಾವಳಿಯ ನಿಯಮ 
247 - ಎ ರಡಿಯಲ್ಲಿನ ಸೌಲಭ್ಯವನ್ನು ನಿಯಮಾನುಸಾರ ಮಂಜೂರು ಮಾಡುವ ಅಧಿಕಾರವನ್ನು ಆಡಳಿತ ಇಲಾಖೆಯ 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ / ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇಲಾಖಾ ಕಾರ್ಯದರ್ಶಿಯವರಿಗೆ 
ಪ್ರತ್ಯಾಯೋಜಿಸಿದೆ. ಆದಾಗ್ಯೂ ದಿನಾಂಕ:15 - 2 - 2012 ರ ಅಧಿಸೂಚನೆಯನುಸಾರ ಕ. ನಾ . ಸೇ . ನಿಯಮಾವಳಿಯ , ನಿಯಮ 
247 - ಎ ಕ್ಕೆ ಸಮಗ್ರವಾಗಿ ಸೇರ್ಪಡೆ ಮೂಲಕ ತಿದ್ದುಪಡಿ ತರಲಾಗಿದ್ದು , ಸದರಿ ತಿದ್ದುಪಡಿ ನಿಯಮಗಳು ದಿನಾಂಕ: 
15 - 2- 2012 ರಿಂದ ಜಾರಿಗೆ ಬಂದಿವೆ. ಸದರಿ ನಿಯಮದ ಉಪ ನಿಯಮ (6)(v) ರನ್ವಯ ದಿನಗೂಲಿ ಆಧಾರದ ಮೇಲೆ 
ಕಾರ್ಯನಿರ್ವಹಿಸಿದ್ದು, ನಂತರ ಯಾರ ಸೇವೆಗಳನ್ನು ಸರ್ಕಾರದಲ್ಲಿ ಕ್ರಮಬದ್ಧಗೊಳಿಸಲಾಗಿರುವುದೋ ಅಂತಹ ನೌಕರರು 
ಮತ್ತು ಉಪ ನಿಯಮ (6)( vi) ರನ್ವಯ ಯಾವ ಮಿತವೇತನ ಪದವೀಧರರ ಸೇವೆಯನ್ನು ತರುವಾಯದಲ್ಲಿ ಸರ್ಕಾರದಲ್ಲಿ 
ಕ್ರಮಬದ್ದಗೊಳಿಸಲಾಗಿದೆಯೋ ಆ ಮಿತವೇತನ ಪದವೀಧರರು ದಿನಾಂಕ:15 - 2 - 2012 ಮತ್ತು ತದನಂತರದಲ್ಲಿ ಸೇವೆಯಿಂದ 
ನಿವೃತ್ತಿ ಹೊಂದಿದಲ್ಲಿ ಅಂತಹ ನೌಕರರು ಈ ಸೌಲಭ್ಯಕ್ಕೆ ಅರ್ಹರಾಗುವುದಿಲ್ಲವೆಂದು ತಿಳಿಸಲಾಗಿದೆ. 

ಪ್ರಾರಂಭದಲ್ಲಿ ದಿನಗೂಲಿ ಅಥವಾ ಮಿತವೇತನ ಪದವೀಧರರಾಗಿ ಸೇವೆ ಸಲ್ಲಿಸಿ, ತದನಂತರ ಸರ್ಕಾರಿ 
ಹುದ್ದೆಗಳಲ್ಲಿ ವಿಲೀನಗೊಳಿಸಲಾದ ಸೇವೆಯನ್ನು ಕ್ರಮಬದ್ಧಗೊಳಿಸಲಾದ ನೌಕರರುಗಳಿಗೂ , ಕ. ನಾ . ಸೇ .ನಿಯಮಾವಳಿಯ 
ನಿಯಮ 247 - ಎ ರ ಸೌಲಭ್ಯವನ್ನು ಮಂಜೂರು ಮಾಡುವಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು, 


ಶ್ರೀ ನಾಗರಾಜು ಮತ್ತು ಇತರರು ಸಲ್ಲಿಸಿದ್ದ ಅರ್ಜಿಗಳಿಗೆ [ ಅರ್ಜಿ ಸಂಖ್ಯೆ : 4004 - 4012 / 2016] ದಿನಾಂಕ:29.04 .2016ರಂದು 
ನೀಡಿರುವ ತೀರ್ಪಿನಲ್ಲಿ ಆದೇಶಿಸಿದೆ. 

ಸದರಿ ತೀರ್ಪಿನ ವಿರುದ್ಧ ಕ.ಆ.ನ್ಯಾಯ ಮಂಡಳಿಯಲ್ಲಿ ರಾಜ್ಯ ಸರ್ಕಾರವು ಸಲ್ಲಿಸಿದ ರಿವ್ಯೂ ಅರ್ಜಿಗಳನ್ನು 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು [ಸಂಖ್ಯೆ: 321 -332 /2016 ಮತ್ತು ಇತರೆ 18 ರಿವ್ಯೂ ಅರ್ಜಿಗಳು] ದಿನಾಂಕ: 
21 - 9 - 2016 ರಂದು ವಜಾ ಗೊಳಿಸಿದೆ. 

ಈ ಬಗ್ಗೆ ಮಾನ್ಯ ಅಡ್ವಕೇಟ್ ಜನರಲ್‌ರವರ ಅಭಿಪ್ರಾಯವನ್ನು ಸಹ ಪಡೆಯಲಾಗಿದೆ. ಈ ಬಗ್ಗೆ ಕರ್ನಾಟಕ 
ಆಡಳಿತ ನ್ಯಾಯ ಮಂಡಳಿಯು ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ಸಮಗ್ರವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಆಇ 4 ಎಸ್‌ಆರ್‌ಎ 2016, ಬೆಂಗಳೂರು ದಿ:10 - 4 -2017 
ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶವನ್ನು ಭಾಗಶ: ಮಾರ್ಪಡಿಸಿ, ದಿನಾಂಕ: 15.2.2012 ರಿಂದ 
ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 247 - ಎ ರ ಅವಕಾಶಗಳನ್ವಯ , ಈ ನಿಯಮಗಳ 
ಸೌಲಭ್ಯವು ನೇರ ನೇಮಕಾತಿ ಹೊಂದಿದ ಸರ್ಕಾರಿ ನೌಕರರಿಗೆ ಅನ್ವಯವಾಗುತ್ತಿದ್ದು , ದಿನಗೂಲಿ/ ಮಿತವೇತನ 
ಪದವೀಧರರಾಗಿ ಕಾರ್ಯ ನಿರ್ವಹಿಸಿ ನಂತರ ಸರ್ಕಾರಿ ಸೇವೆಯಲ್ಲಿ ಸಕ್ರಮಗೊಂಡ ಸರ್ಕಾರಿ ನೌಕರರಿಗೆ 
ಅನ್ವಯವಾಗುವುದಿಲ್ಲವೆಂಬ ನಿಬಂಧನೆಯಿದ್ದರೂ , ನ್ಯಾಯಾಲಯಗಳ ತೀರ್ಪುಗಳ ಹಿನ್ನೆಲೆಯಲ್ಲಿ ಹಾಗೂ ಕರ್ನಾಟಕ 
ನಾಗರೀಕ ಸೇವಾ ನಿಯಮಗಳ ನಿಯಮ 6 ರ ಅವಕಾಶದಂತೆ ಈ ವರ್ಗದ ಸರ್ಕಾರಿ ನೌಕರರಿಗೂ ಸಹ ನೇರ 
ನೇಮಕಾತಿಯಿಂದ ನೇಮಕಗೊಂಡ ಇತರೆ ಸರ್ಕಾರಿ ನೌಕರರಿಗೆ ಅನ್ವಯವಾಗುವಂತೆ ಗರಿಷ್ಠ 2 ವರ್ಷಗಳ 
ಅರ್ಹತಾದಾಯಕ ಸೇವೆಯನ್ನು ಪಿಂಚಣಿ ಉದ್ದೇಶಕ್ಕೆ ಅಧಿಕ ಅರ್ಹತಾದಾಯಕ ಸೇವೆಯಾಗಿ ಪರಿಗಣಿಸಲು 
ಅನುಮತಿಸಲಾಗಿದೆ. 

ನಿಯಮ 247 - ಎ ರಲ್ಲಿನ ಅವಕಾಶಗಳನ್ವಯ ಹೆಚ್ಚುವರಿ ಸೇವೆ ಸೇರ್ಪಡೆ ಕುರಿತ ಪ್ರಕರಣಗಳನ್ನು ಆಡಳಿತ 
ಇಲಾಖೆಯು ಸಂಬಂಧಪಟ್ಟ ಎಲ್ಲಾ ಅಗತ್ಯ ಮಾಹಿತಿ/ ದಾಖಲೆಗಳೊಂದಿಗೆ ಪರಿಶೀಲಿಸಿ, ಅರ್ಹ ಪ್ರಕರಣಗಳಲ್ಲಿ ಸೂಕ್ತ ಆದೇಶ 
ಹೊರಡಿಸಲು ಆಡಳಿತ ಇಲಾಖೆಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ / ಪ್ರಧಾನ ಕಾರ್ಯದರ್ಶಿಗಳು ಮತ್ತು 
ಇಲಾಖಾ ಕಾರ್ಯದರ್ಶಿಗಳು ಅಧಿಕಾರಯುಕ್ತರಾಗಿರುವರು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


- ಬಿ.ಎಸ್.ಸುವರ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ (ಸೇವೆಗಳು - 1). 
(ದೂರವಾಣಿ ಸಂಖ್ಯೆ : 080 - 22033135) 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 800 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ಏಪ್ರಿಲ್ ೧೨, ೨೦೧೭ (ಚೈತ್ರ ೨೨ , ಶಕ ವರ್ಷ ೧೯೩೯) 


ಭಾಗ - I 
Part - I 


ನಂ . ೩೭೦ 
No. 370 


Bengaluru , Wednesday , April 12 , 2017 (Chaitra 22 , Shaka Varsha 1939 ) 


ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ಬೆಂಗಳೂರು ನಗರ ರವರ ನಡವಳಿಗಳು 


ಉಪಸ್ಥಿತರು : ಪ್ರವೀಣ್ಸೂದ್, ಭಾ . ಪೋ .ಸೇ . ಪೊಲೀಸ್ ಕಮೀಷನರ್, ಬೆಂಗಳೂರು ನಗರ. 


ವಿಷಯ : ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ , ಪೂರ್ವ ವಿಭಾಗದ 

ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀ ಮುತ್ತಾಲಮ್ಮ ದೇವಾಲಯದಲ್ಲಿ 
ರಥೋತ್ಸವ ಮತ್ತು ಹೂವಿನ ಪಲ್ಲಕ್ಕಿಗಳು ನಡೆಯುವ ಪ್ರಯುಕ್ತ ಮದ್ಯಮಾರಾಟ 

ನಿಷೇಧಿಸುವ ಬಗ್ಗೆ. 
ಉಲ್ಲೇಖ : ಉಪ ಪೊಲೀಸ್ ಆಯುಕ್ತರು, ಪೂರ್ವ ವಿಭಾಗ ರವರ ಪತ್ರ ಸಂಖ್ಯೆ: 

20/ ಬಿ. ಬಿ./ ಡಿಸಿಪಿ/ ಪೂ / 7, ದಿನಾಂಕ: 08.04.17. 
ಪ್ರಸ್ತಾವನೆ: 

ದಿನಾಂಕ: 12 .04.2017 ರಂದು ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯಲ್ಲಿರುವ ಪೂರ್ವ ವಿಭಾಗದ 
ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀ ಮುತ್ತಾಲಮ್ಮ ದೇವಾಲಯದಲ್ಲಿ ರಥೋತ್ಸವ ಮತ್ತು ಹೂವಿನ ಪಲ್ಲಕ್ಕಿ ಉತ್ಸವಗಳು 
ನಡೆಯಲಿದೆ. ಈ ರಥೋತ್ಸವದಲ್ಲಿ ನಗರದ ನಾನಾ ಕಡೆಗಳಿಂದ ಸುಮಾರು 20000 ಕ್ಕಿಂತ ಹೆಚ್ಚಿನ ಜನರು ಭಾಗವಹಿಸುವರು. ದೇವರುಗಳ 
ರಥೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವಗಳು ನಡೆಯುವ ಸಮಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ 
ಮುನ್ನೆಚ್ಚರಿಕಾ ಕ್ರಮವಾಗಿ ಪೂರ್ವ ವಿಭಾಗದ ಪುಲಿಕೇಶಿನಗರ ಪೊಲೀಸ್ ಠಾಣೆ, ಭಾರತೀನಗರ ಪೊಲೀಸ್ ಠಾಣೆ, ಶಿವಾಜಿನಗರ 
ಪೊಲೀಸ್‌ ಠಾಣೆ, ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆ, ಡಿ. ಜೆ. ಹಳ್ಳಿ ಪೊಲೀಸ್ ಠಾಣೆ ಮತ್ತು ಉತ್ತರ ವಿಭಾಗದ ಜೆ.ಸಿ.ನಗರ 
ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಮದ್ಯದಂಗಡಿ, ಬಾರ್ & ರೆಸ್ಟೋರೆಂಟ್‌ಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸುವಂತೆ 
ಉಪ ಪೊಲೀಸ್ ಆಯುಕ್ತರು, ಪೂರ್ವ ವಿಭಾಗ ರವರು ಉಲ್ಲೇಖಿತ ಪತ್ರದಲ್ಲಿ ಕೋರಿರುತ್ತಾರೆ: 

ಮೇಲ್ಕಂಡ ವಿಷಯದ ಬಗ್ಗೆ ನಾನು ಸ್ವತಃ ಪರಿಶೀಲಿಸಲಾಗಿ ಹಾಗೂ ಸಂಗ್ರಹಿಸಿದ ಮಾಹಿತಿಯಿಂದ ಸಾಕಷ್ಟು ಸತ್ಯಾಂಶವಿದೆ 
ಎಂದು ತಿಳಿದುಬಂದಿರುತ್ತದೆ. ಶ್ರೀ ಮುತ್ತಾಲಮ್ಮ ದೇವಾಲಯದಲ್ಲಿ ನಡೆಯುವ ರಥೋತ್ಸವ ಮತ್ತು ಹೂವಿನ ಪಲ್ಲಕ್ಕಿಗಳ ಸಮಯದಲ್ಲಿ 
ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗವುಂಟಾಗದಂತೆ ಅಹಿತಕರ ಘಟನೆಗಳನ್ನು 
ತಡೆಯುವ ಅವಶ್ಯಕತೆ ಇರುವುದರಿಂದ ಮೇಲ್ಕಂಡ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಮದ್ಯಪಾನ ಮಾರಾಟವನ್ನು ನಿಷೇಧಿಸುವುದು 
ಸೂಕ್ತವೆಂದು ಮನಗಂಡಿರುತ್ತೇನೆ. ಆದ್ದರಿಂದ ಈ ಆದೇಶ 


ಆದೇಶ ಸಂಖ್ಯೆ ಗು. ವಾ / ಎಸ್. ಬಿ./ಮದ್ಯ ಮಾರಾಟ ನಿಷೇದಾಜ್ಞೆ/ 11 /2017 ದಿನಾಂಕ : 11 .04 .2017 

ಈ ದಿಸೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಭಾರತೀಯ ದಂಡ ಪ್ರಕ್ರಿಯ ಸಂಹಿತೆಯ 
ಕಲಂ.144 ರ ಉಪ ಕಲಂ (1) ಮತ್ತು (3) ರ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪ್ರವೀಣ್ಸೂದ್, 
ಭಾ . ಪೋ . ಸೇ . ಪೊಲೀಸ್ ಕಮೀಷನರ್, ಬೆಂಗಳೂರು ನಗರ ಆದ ನಾನು ದಿನಾಂಕ : 12 .04.2017 ರಂದು ಬೆಳಿಗ್ಗೆ 06.00 
ಗಂಟೆಯಿಂದ ದಿನಾಂಕ : 13 . 04 .2017 ರ ಮದ್ಯಾಹ್ನ 01 .00 ಗಂಟೆಯವರೆಗೆ, ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ 
ವ್ಯಾಪ್ತಿಯ ಪೂರ್ವ ವಿಭಾಗದ ಪುಲಿಕೇಶಿನಗರ ಪೊಲೀಸ್ ಠಾಣೆ, ಭಾರತೀನಗರ ಪೊಲೀಸ್ ಠಾಣೆ, ಶಿವಾಜಿನಗರ ಪೊಲೀಸ್ ಠಾಣೆ, 
ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆ, ಡಿ. ಜೆ. ಹಳ್ಳಿ ಪೊಲೀಸ್ ಠಾಣೆ ಮತ್ತು ಉತ್ತರ ವಿಭಾಗದ ಜೆ.ಸಿ.ನಗರ ಪೊಲೀಸ್ ಠಾಣಾ 
ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರೀತಿಯ ಬಾರ್‌ಗಳು, ವೈನ್ಸ್ಷಾಪ್‌ಗಳು, ಪಬ್‌ಗಳು ಹಾಗೂ ಎಲ್ಲಾ ರೀತಿಯ ಮದ್ಯ ಮಾರಾಟ 
ಮಾಡುವ ಅಂಗಡಿಗಳನ್ನು ಮುಚ್ಚಲು ಹಾಗೂ ಮಾರಾಟವನ್ನು ಮಾಡದಿರಲು ನಿಷೇದಾಜ್ಞೆಯನ್ನು ವಿಧಿಸಿರುತ್ತೇನೆ. 

ಮೇಲ್ಕಂಡ ಆಜ್ಞೆಯನ್ನು ನನ್ನ ಸಹಿ ಮತ್ತು ನನ್ನ ಕಛೇರಿಯ ಮೊಹರಿನಲ್ಲಿ 2017ರ ಏಪ್ರಿಲ್ ಮಾಹೆಯ ದಿನಾಂಕ 
11 ರಂದು ಹೊರಡಿಸಿರುತ್ತೇನೆ. 


ಪ್ರವೀಣ್ಸೂದ್ 
ಪೊಲೀಸ್ ಆಯುಕ್ತರು ಹಾಗೂ 
ಜಿಲ್ಲಾ ದಂಡಾಧಿಕಾರಿಗಳು 
ಬೆಂಗಳೂರು ನಗರ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - I 
Part - I 


ಬೆಂಗಳೂರು, ಶುಕ್ರವಾರ, ಏಪ್ರಿಲ್ ೨೧, ೨೦ 

೧ ೧ , ಶಕ ವರ್ಷ ೧೯೩೯ ) 
Bengaluru , Friday , April 21, 2017 (Vyshaka 1, Shaka Varsha 1939) 
ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ಬೆಂಗಳೂರು ನಗರ ರವರ ನಡವಳಿಗಳು 


ನಂ . ೩೮೯ 
No. 389 


ಉಪಸ್ಥಿತರು : ಪ್ರವೀಣ್ಸೂದ್, ಭಾ . ಪೋ .ಸೇ . ಪೊಲೀಸ್ ಕಮೀಷನರ್, ಬೆಂಗಳೂರು ನಗರ. 


ವಿಷಯ : ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ , ಪೂರ್ವ ವಿಭಾಗದ 

ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ 
ಜಾತ್ರೆ ಮತ್ತು ಪಲ್ಲಕ್ಕಿಉತ್ಸವ ನಡೆಯುವ ಪ್ರಯುಕ್ತ ಮದ್ಯಮಾರಾಟ ನಿಷೇಧಿಸುವ 

ಬಗ್ಗೆ. 
ಉಲ್ಲೇಖ : ಉಪ ಪೊಲೀಸ್ ಆಯುಕ್ತರು, ಪೂರ್ವ ವಿಭಾಗರವರ ಪತ್ರ ಸಂಖ್ಯೆ: 

25 / ಬಿ . ಬಿ ./ ಡಿಸಿಪಿ / ಪೂ /17 , ದಿನಾಂಕ: 18 - 04 - 2017. 


ಪ್ರಸ್ತಾವನೆ: 

ದಿನಾಂಕ: 22. 04. 2017 ರಂದು ಬೆಂಗಳೂರು ನಗರ ಪೊಲೀಸ್ಕಮೀಷನರೇಟ್ ವ್ಯಾಪ್ತಿಯಲ್ಲಿರುವ ಪೂರ್ವ ವಿಭಾಗದ 
ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಸೋಮೇಶ್ವರ, ಕಾಮಾಕ್ಷಮ್ಮ ಹಾಗೂ ವಿವಿಧ ದೇವರುಗಳ 
ಪಲ್ಲಕ್ಕಿ ಉತ್ಸವಗಳು ನಡೆಯಲಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ನಗರದ ನಾನಾ ಕಡೆಗಳಿಂದ ಸುಮಾರು 30000 ಕ್ಕಿಂತ ಹೆಚ್ಚಿನ ಜನರು 
ಭಾಗವಹಿಸುವರು. ದೇವರುಗಳ ಪಲ್ಲಕ್ಕಿ ಉತ್ಸವಗಳು ನಡೆಯುವ ಸಮಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ 
ದೃಷ್ಟಿಯಿಂದ ಮುನ್ನೆಚ್ಚರಿಕಾಕ್ರಮವಾಗಿ ಪೂರ್ವ ವಿಭಾಗದ ಹಲಸೂರು ಮತ್ತು ಇಂದಿರಾನಗರ ಪೊಲೀಸ್ಠಾಣಾ ವ್ಯಾಪ್ತಿಯಲ್ಲಿ ಬರುವ 
ಎಲ್ಲಾ ಮದ್ಯದಂಗಡಿ, ಬಾರ್ & ರೆಸ್ಟೋರೆಂಟ್‌ಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸುವಂತೆ ಉಪ ಪೊಲೀಸ್ ಆಯುಕ್ತರು, ಪೂರ್ವ 
ವಿಭಾಗರವರು ಉಲ್ಲೇಖಿತ ಪತ್ರದಲ್ಲಿ ಕೋರಿರುತ್ತಾರೆ: 

ಮೇಲ್ಕಂಡ ವಿಷಯದ ಬಗ್ಗೆ ನಾನು ಸ್ವತಃ ಪರಿಶೀಲಿಸಲಾಗಿ ಹಾಗೂ ಸಂಗ್ರಹಿಸಿದ ಮಾಹಿತಿಯಿಂದ ಸಾಕಷ್ಟು ಸತ್ಯಾಂಶವಿದೆಎಂದು 
ತಿಳಿದುಬಂದಿರುತ್ತದೆ. ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ನಡೆಯುವ ಜಾತ್ರೆ ಮತ್ತು ಪಲ್ಲಕ್ಕಿಗಳ ಉತ್ಸವದ ಸಮಯದಲ್ಲಿ ಯಾವುದೇ 
ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗವುಂಟಾಗದಂತೆ ಅಹಿತಕರ ಘಟನೆಗಳನ್ನು ತಡೆಯುವ 
ಅವಶ್ಯಕತೆ ಇರುವುದರಿಂದ ಮೇಲ್ಕಂಡ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಮದ್ಯಪಾನ ಮಾರಾಟವನ್ನು ನಿಷೇದಿಸುವುದು ಸೂಕ್ತವೆಂದು 
ಮನಗಂಡಿರುತ್ತೇನೆ. ಆದ್ದರಿಂದ ಈ ಆದೇಶ 


ಆದೇಶ ಸಂಖ್ಯೆ ಗು. ವಾ / ಎಸ್.ಬಿ./ ಮದ್ಯ ಮಾರಾಟ ನಿಷೇದಾಜ್ಞೆ/ 12 /2017 ದಿನಾಂಕ :20.04.2017 

ಈ ದಿಸೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಭಾರತೀಯದಂಡ ಪ್ರಕ್ರಿಯ ಸಂಹಿತೆಯ 
ಕಲಂ.144 ರ ಉಪ ಕಲಂ (1) ಮತ್ತು (3) ರಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪ್ರವೀಣ್ಸೂದ್, 
ಭಾ . ಪೋ . ಸೇ . ಪೊಲೀಸ್ ಕಮೀಷನರ್, ಬೆಂಗಳೂರು ನಗರ ಆದ ನಾನು ದಿನಾಂಕ: 22. 04 .2017 ರಂದು ಬೆಳಿಗ್ಗೆ 06.00 
ಗಂಟೆಯಿಂದ ದಿನಾಂಕ: 23 .04.2017 ರಸಂಜೆ 5. 00ಗಂಟೆಯ ವರೆಗೆ, ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ 
ವ್ಯಾಪ್ತಿಯ ಪೂರ್ವ ವಿಭಾಗದ ಹಲಸೂರು ಮತ್ತು ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರೀತಿಯ 
ಬಾರ್‌ಗಳು, ವೈನ್ಸ್ಷಾಪ್‌ಗಳು, ಪಬ್‌ಗಳು ಹಾಗೂ ಎಲ್ಲಾ ರೀತಿಯ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು ಮುಚ್ಚಲು 
ಹಾಗೂ ಮಾರಾಟವನ್ನು ಮಾಡದಿರಲು ನಿಷೇದಾಜ್ಞೆಯನ್ನು ವಿಧಿಸಿರುತ್ತೇನೆ. 

ಮೇಲ್ಕಂಡ ಆಜ್ಞೆಯನ್ನು ನನ್ನ ಸಹಿ ಮತ್ತು ನನ್ನ ಕಛೇರಿಯ ಮೊಹರಿನಲ್ಲಿ 2017ರ ಏಪ್ರಿಲ್ ಮಾಹೆಯ ದಿನಾಂಕ 
20ರಂದು ಹೊರಡಿಸಿರುತ್ತೇನೆ. 


ಪ್ರವೀಣ್ಸೂದ್ 
ಪೊಲೀಸ್ ಆಯುಕ್ತರು ಹಾಗೂ 
ಜಿಲ್ಲಾ ದಂಡಾಧಿಕಾರಿಗಳು 
ಬೆಂಗಳೂರು ನಗರ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- I 
Part - I 


ಬೆಂಗಳೂರು, ಸೋಮವಾರ, ಏಪ್ರಿಲ್ ೨೪, ೨೦೧೭ ( ವೈಶಾಖ ೪ , ಶಕ ವರ್ಷ ೧೯೩೯) 
Bengaluru , Monday , April 24 , 2017 ( Vyshaka 4 , Shaka Varsha 1939 ) 


ನಂ . ೩೯೫ 
No . 395 


ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು , ಬೆಂಗಳೂರು ನಗರ ರವರ ನಡವಳಿಗಳು 


ಉಪಸ್ಥಿತರು : ಪ್ರವೀಣ್ಸೂದ್, ಭಾ . ಮೊ . ಸೇ . ಪೊಲೀಸ್ ಕಮೀಷನರ್, ಬೆಂಗಳೂರು ನಗರ. 


ವಿಷಯ : ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ, ಪೂರ್ವ ವಿಭಾಗದ 

ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ 
ಜಾತ್ರೆ ಮತ್ತು ಪಲ್ಲಕ್ಕಿ ಉತ್ಸವ ನಡೆಯುವ ಪ್ರಯುಕ್ತ ಮದ್ಯ ಮಾರಾಟ ನಿಷೇಧಿಸುವ 

ಬಗ್ಗೆ. 
ಉಲ್ಲೇಖ : 1] ಉಪ ಪೊಲೀಸ್ ಆಯುಕ್ತರು , ಪೂರ್ವ ವಿಭಾಗರವರ ಪತ್ರ ಸಂಖ್ಯೆ: 

- 25 / ಬಿ . ಬಿ ./ ಡಿಸಿಪಿ / ಪೂ /17 , ದಿನಾಂಕ : 18 - 04 - 2017 . 
2] ಉಪ ಪೊಲೀಸ್ ಆಯುಕ್ತರು, ಪೂರ್ವ ವಿಭಾಗರವರ ಪತ್ರ ಸಂಖ್ಯೆ: 

25 / ಬಿ. ಬಿ./ ಡಿಸಿಪಿ / ಪೂ /17, ದಿನಾಂಕ: 22 - 04 - 2017. 


ಪ್ರಸ್ತಾವನೆ : 


ದಿನಾಂಕ: 22.04.2017 ರಂದು ರಾತ್ರಿ ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯಲ್ಲಿರುವ ಪೂರ್ವ ವಿಭಾಗದ 
ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಸೋಮೇಶ್ವರ, ಕಾಮಾಕ್ಷಮ್ಮ ಹಾಗೂ ವಿವಿಧ ದೇವರುಗಳ 
ಪಲ್ಲಕ್ಕಿ ಉತ್ಸವಗಳು ನಡೆಯಲಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ನಗರದ ನಾನಾ ಕಡೆಗಳಿಂದ ಸುಮಾರು 30 ,000 ಕ್ಕಿಂತ ಹೆಚ್ಚಿನ ಜನರು 
ಭಾಗವಹಿಸುವರು. ದೇವರುಗಳ ಪಲ್ಲಕ್ಕಿ ಉತ್ಸವಗಳು ನಡೆಯುವ ಸಮಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ 
ದೃಷ್ಟಿಯಿಂದ ಮುನ್ನೆಚ್ಚರಿಕಾಕ್ರಮವಾಗಿ ಪೂರ್ವ ವಿಭಾಗದ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಮದ್ಯದಂಗಡಿ, 
ಬಾರ್ & ರೆಸ್ಟೋರೆಂಟ್‌ಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸುವಂತೆ ಉಪ ಪೊಲೀಸ್ ಆಯುಕ್ತರು, ಪೂರ್ವ ವಿಭಾಗರವರು 
ಉಲ್ಲೇಖಿತ ಪತ್ರದಲ್ಲಿ ಕೋರಿರುತ್ತಾರೆ : 


ಈ ಹಿಂದೆ ಉಪ ಪೊಲೀಸ್ ಆಯುಕ್ತರು, ಪೂರ್ವ ವಿಭಾಗರವರು ಉಲ್ಲೇಖ 1 ರ ಪತ್ರದಲ್ಲಿ ಹಲಸೂರು ಮತ್ತು 
ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸುವಂತೆ ಕೋರಿದ್ದು, ಉಲ್ಲೇಖ 2 ರ ಪತ್ರದಲ್ಲಿ 
ಹಲಸೂರು ಪೊಲೀಸ್‌ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ : 23 - 04 - 2017 ರಂದು ಬೆಳಿಗ್ಗೆ 08.00 ಗಂಟೆಯಿಂದ ಸಂಜೆ 5.00 ಗಂಟೆಯವರೆಗೆ 
ಮದ್ಯ ಮಾರಾಟವನ್ನು ನಿಷೇಧಿಸುವಂತೆ ಕೋರಿರುತ್ತಾರೆ . 


ಮೇಲ್ಕಂಡ ವಿಷಯದ ಬಗ್ಗೆ ನಾನು ಸ್ವತಃ ಪರಿಶೀಲಿಸಲಾಗಿ ಹಾಗೂ ಸಂಗ್ರಹಿಸಿದ ಮಾಹಿತಿಯಿಂದ ಸಾಕಷ್ಟು ಸತ್ಯಾಂಶವಿದೆ 
ಎಂದು ತಿಳಿದು ಬಂದಿರುತ್ತದೆ. ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ನಡೆಯುವ ಜಾತ್ರೆ ಮತ್ತು ಪಲ್ಲಕ್ಕಿಗಳ ಉತ್ಸವದ ಸಮಯದಲ್ಲಿ 
ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗವುಂಟಾಗದಂತೆ ಅಹಿತಕರ ಘಟನೆಗಳನ್ನು 
ತಡೆಯುವ ಅವಶ್ಯಕತೆ ಇರುವುದರಿಂದ ಹಲಸೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮದ್ಯಪಾನ ಮಾರಾಟವನ್ನು ನಿಷೇದಿಸುವುದು 
ಸೂಕ್ತವೆಂದು ಮನಗಂಡಿರುತ್ತೇನೆ. ಆದ್ದರಿಂದ ಈ ಆದೇಶ 


ಆದೇಶ ಸಂಖ್ಯೆ ಗು . ವಾ / ಎಸ್. ಬಿ ./ ಮದ್ಯ ಮಾರಾಟ ನಿಷೇದಾಜೆ /13/ 2017, ದಿನಾಂಕ: 23.04.2017 

ಈ ದಿಸೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಭಾರತೀಯ ದಂಡ ಪ್ರಕ್ರಿಯ ಸಂಹಿತೆಯ 
ಕಲಂ.144 ರ ಉಪ ಕಲಂ (1) ಮತ್ತು ( 3) ರ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪ್ರವೀಣ್ಸೂದ್, 
ಭಾ . ಮೊ .ಸೇ . ಪೊಲೀಸ್ ಕಮೀಷನರ್ , ಬೆಂಗಳೂರು ನಗರ ಆದ ನಾನು ದಿನಾಂಕ: 23. 04.2017 ರಂದು ಬೆಳಿಗ್ಗೆ 08.00 
ಗಂಟೆಯಿಂದ ಸಂಜೆ 5.00ಗಂಟೆಯವರೆಗೆ, ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ ಪೂರ್ವ ವಿಭಾಗದ 
ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರೀತಿಯ ಬಾರ್‌ಗಳು, ವೈನ್ ಷಾಪ್‌ಗಳು, ಪಬ್‌ಗಳು ಹಾಗೂ ಎಲ್ಲಾ 
ರೀತಿಯ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು ಮುಚ್ಚಲು ಹಾಗೂ ಮಾರಾಟವನ್ನು ಮಾಡದಿರಲು 
ನಿಷೇದಾಜ್ಞೆಯನ್ನು ವಿಧಿಸಿರುತ್ತೇನೆ. ಹಾಗೂ ಈ ಕಛೇರಿಯ ಆದೇಶ ಸಂಖ್ಯೆ : ಗು . ವಾ / ಎಸ್. ಬಿ / ಮದ್ಯ ಮಾರಾಟ 
ನಿಷೇದಾಜ್ಞೆ/12/ 2017, ದಿನಾಂಕ:20 - 04 - 2017 ರಂದು ಹೊರಡಿಸಿದ್ದ ಆದೇಶವನ್ನು ದಿನಾಂಕ:23 - 04 - 2017ಕ್ಕೆ 
ಅನ್ವಯಿಸದಂತೆ ಹಿಂಪಡೆದಿರುತ್ತೇನೆ. 


ಮೇಲ್ಕಂಡ ಆಜ್ಞೆಯನ್ನು ನನ್ನ ಸಹಿ ಮತ್ತು ನನ್ನ ಕಛೇರಿಯ ಮೊಹರಿನಲ್ಲಿ 2017ರ ಏಪ್ರಿಲ್ ಮಾಹೆಯ ದಿನಾಂಕ 
23ರಂದು ಹೊರಡಿಸಿರುತ್ತೇನೆ. 


ಪ್ರವೀಣ್ಸೂದ್ 
ಪೊಲೀಸ್ ಆಯುಕ್ತರು ಹಾಗೂ 
ಜಿಲ್ಲಾ ದಂಡಾಧಿಕಾರಿಗಳು 
ಬೆಂಗಳೂರು ನಗರ . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶನಿವಾರ, ಏಪ್ರಿಲ್ ೧ , ೨೦೧೭ (ಚೈತ್ರ ೧೧, ಶಕ ವರ್ಷ ೧೯೩೯) 

ನಂ . ೩೩೯ 
Part - III Bengaluru , Saturday , April 1 , 2017 ( Chaitra 11 , Shaka Varsha 1939 ). 

No . 339 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಕರಡು ಅಧಿಸೂಚನೆ 

ನಂ . ಚುನಾವಣೆ. ಸಿ. ಆರ್ .132 (1 ) / 2016.17 ದಿನಾಂಕ:31.03.2017 
ಸರ್ಕಾರದ ನಿರ್ದೇಶನ ಮತ್ತು ಸರ್ಕಾರದ ಆದೇಶ ಸಂಖ್ಯೆ ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ:15 . 02. 2014ರಲ್ಲಿನ 
ಮಾರ್ಗಸೂಚಿಯನ್ವಯ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬೇಕಾಗಿರುತ್ತದೆ. ಪ್ರಯುಕ್ತ ಕರ್ನಾಟಕ ಪೌರಸಭೆಗಳ 
ಅಧಿನಿಯಮ 1964ರ ಪ್ರಕರಣ 13 ರಂತೆ ಎಂ .ಕೆ. ಶ್ರೀರಂಗಯ್ಯ , ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ಆದ ನಾನು ಚಳ್ಳಕೆರೆ ನಗರಸಭೆಗೆ 31 
ವಾರ್ಡ್‌ಗಳನ್ನು ನಿಗಧಿಪಡಿಸಿ, ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಅನುಬಂಧ - 1 ಅಂಕಣ ( 2) ರಲ್ಲಿ ಘೋಷಿಸಿರುವ ವಾರ್ಡ್‌ಗಳಿಗೆ ಅಂಕಣ 
(3) ರಲ್ಲಿ ವಾರ್ಡಿನ ವ್ಯಾಪ್ತಿಯನ್ನು ನಿಗಧಿಪಡಿಸಿ ರಚಿಸಿ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೇನೆ. 

ಈ ಪ್ರಸ್ತಾಪಿತ ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ಚಳ್ಳಕೆರೆ ನಗರಸಭೆ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕರು ಯಾವುದೇ ಆಕ್ಷೇಪಣೆ 
ಅಥವಾ ಸಲಹೆ ಸೂಚನೆಗಳಿದ್ದಲ್ಲಿ ಈ ಕರಡು ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 15 ದಿನದೊಳಗಾಗಿ ಪೂರ್ಣ ವಿಳಾಸದೊಂದಿಗೆ 
ಲಿಖಿತವಾತಿ ಸೂಕ್ತ ದಾಖಲೆಗಳಿಂದಿಗೆ ನಗರಾಭಿವೃದ್ಧಿ ಕೋಶ ಶಾಖೆ, ಜಿಲ್ಲಾಧಿಕಾರಿಗಳ ಕಚೇರಿ, ಚಿತ್ರದುರ್ಗಕ್ಕೆ ಸಲ್ಲಿಸಲು ಸೂಚಿಸಲಾಗಿದೆ. 
ಅವಧಿ ಮೀರಿ ಬಂದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆ , ಸೂಚನೆಗಳನ್ನು ಪರಿಗಣಿಸಲಾಗುವುದಿಲ್ಲವೆಂದು ಈ ಮೂಲಕ ಸಾರ್ವಜನಿಕರ 
ಮಾಹಿತಿಗಾಗಿ ತರಲಾಗಿದೆ. 

ಅನುಬಂಧ - 1 
ವಾರ್ಡ್ ಸಂಖ್ಯೆ 
ಮತ್ತು ಹೆಸರು ದಿಕ್ಕುಗಳು 

ಚಕ್ಕು ಬಂದಿ 


b)2 


ಪೂರ್ವ : | ಉತ್ತರದ ಕಡೆಯಿಂದ ಪೂರ್ವಕ್ಕೆ , ಗೌಡಜ್ಜನ ಕಪಿಲೆ ಹಾಗೂ ಸಮಾದಿಗಳು ಇರುವ ಪ್ರದೇಶ | 

ಮತ್ತು ಪೂರ್ವದಿಂದ ದಕ್ಷಿಣಕ್ಕೆ ಮೈರಾಡ ಕಾಲೋನಿ ಪ್ರದೇಶದಿಂದ ಚಳ್ಳಕೆರೆ ಪಟ್ಟಣದ ರಸ್ತೆ 

ಕಡೆಗೆ . 

ಪಶ್ಚಿಮ : 
ಮೈರಾಡ ಕಾಲೋನಿ 

ಉತ್ತರ : ನಾಡಿಗಲ್ ತಿಪ್ಪೇಸ್ವಾಮಿ ಮನೆ ದಕ್ಷಿಣ ಭಾಗದಿಂದ ಬಳ್ಳಾರಿ ರಸ್ತೆ ಪಶ್ಚಿಮ ಭಾಗಕ್ಕೆ. 
ಹಾಗೂ 

ದಕ್ಷಿಣ : ಬಳ್ಳಾರಿ ರಸ್ತೆ ಪಶ್ಚಿಮ ಭಾಗದಿಂದ ಉತ್ತರದ ಟಿ.ಆರ್. ಪಿ ಇಂಡಸ್ಟ್ರೀಸ್ ಕಡೆಗೆ( ಬುಡ್ನಹಟ್ಟಿ ಗಡಿ) 
ಕಾಟಪ್ಪನಹಟ್ಟಿ 

ಪೂರ್ವದಿಂದ ದಕ್ಷಿಣದ ಕಡೆಗೆ , ಯಲ್ಲಮ್ಮ ದೇವಸ್ಥಾನದ ಎಡಭಾಗ ಒಳಗೊಂಡ ಪ್ರದೇಶ 

( ಕಾಟ್ಟಪ್ಪನಹಟ್ಟಿ) 
ಪೂರ್ವ : | ಪೂರ್ವದಿಂದ ದಕ್ಷಿಣದ ಕಡೆಗೆ, ಬಂಗೇರೆ ಕಪಿಲೆ ಪ್ರದೇಶದಿಂದ ಚಳ್ಳಕೆರೆ ಪಟ್ಟಣದ ರಸ್ತೆ ಕಡೆ 

ಬಳ್ಳಾರಿ ರಸ್ತೆ ಪಶ್ಚಿಮ ಭಾಗದಿಂದ ಉತ್ತರದ ಕಾಟಪ್ಪನಹಟ್ಟಿ ಕಡೆಗೆ 
ಕಾಟಪ್ಪನಹಟ್ಟಿ, ಪಶ್ಚಿಮ : ಉತ್ತರದಿಂದ ಪೂರ್ವಕ್ಕೆ ಯಲ್ಲಮ್ಮನ ಗುಡಿ ಬಲಭಾಗದ ಪ್ರದೇಶ(ಕಾಟಪ್ಪನಹಟ್ಟಿ) 
ಗೊಲ್ಲರಹಟ್ಟಿ ಹಾಗೂ ಉತ್ತರ: ದಕ್ಷಿಣದ ಕಡೆಯಿಂದ ಪಶ್ಚಿಮದ ಕಡೆಗೆ, ಚಳ್ಳಕೆರೆ ಪಟ್ಟಣದ ಕಡೆಯಿಂದ ಶರೀಫ್ ಸಾಮಿಲ್ 
ಬೋವಿಕಾಲೋನಿ ದಕ್ಷಿಣ : ಎದುರು ಒಳಗೊಂಡ ಪ್ರದೇಶ ಹಾಗೂ ಪುರಸಭಾ ಮಾಜಿ ಸದಸ್ಯರಾದ ಕ್ಯಾತಣ್ಣ ಇವರ ಮನೆ 

ಒಳಗೊಂಡ ಪ್ರದೇಶ 
ಪೂರ್ವ : | ಉತ್ತರದ ಪಾದಗಟ್ಟೆ ರಸ್ತೆಯಿಂದ ಪೂರ್ವದಲ್ಲಿರುವ ಶರೀಫ್ ಸಾಮಿಲ್ ಪ್ರದೇಶ ಒಳಗೊಂಡು 

ಪಶ್ಚಿಮ : ದಕ್ಷಿಣದ ಚಳ್ಳಕೆರೆ ಪಟ್ಟಣಕ್ಕೆ ಹೋಗುವ ರಸ್ತೆ, 
3 | ಹಳೇ ಟೌನ್ ಹಾಗೂ 

ಪಾವಗಡ ರಸ್ತೆಯಿಂದ ಕಿತ್ತೂರು ರಾಣಿ ಚನ್ನಮ್ಮ ರಸ್ತೆ ಬಲಭಾಗ ಪ್ರದೇಶ 
ಕಿತ್ತೂರಾಣಿ ಚನ್ನಮ್ಮ ರಸ್ತೆ ಪಶ್ಚಿಮ ಭಾಗದಿಂದ ಪಾದಗಟ್ಟೆ ಕಡೆಗೆ 
ಪಶ್ಚಿಮದ ಕಿತ್ತೂರುರಾಣಿ ಚನ್ನಮ್ಮ ರಸ್ತೆಯಿಂದ ಪಾವಗಡ ರಸ್ತೆ ದಕ್ಷಿಣ ಭಾಗದ ಕಡೆಗೆ 


ಒದಗಟ್ಟೆ 


( ದಕ್ಷಿಣ : 


ಪೂರ್ವ : | ವೀರಭದ್ರಸ್ವಾಮಿ ದೇವಸ್ಥಾನ ರಸ್ತೆಯಿಂದ ಕಿತ್ತೂರಾಣಿ ಚೆನ್ನಮ್ಮ ರಸ್ತೆಯ ಬಲಭಾಗದ ಪ್ರದೇಶ 
ಹಳೇ ಟೌನ್, ಹಳೇ ಪಶ್ಚಿಮ : ಕಾರೇರ ಬೀದಿ ಕಡೆಯಿಂದ ಬಳ್ಳಾರಿ ರಸ್ತೆಯ ಬಲಭಾಗದ ಪ್ರದೇಶ 

ಬಿ . ಡಿ. ಓ ಕಛೇರಿ ಉತ್ತರ : ಬಳ್ಳಾರಿ ರಸ್ತೆ ಪಶ್ಚಿಮ ಭಾಗದಿಂದ ಉತ್ತರದ ವೀರಭದ್ರಸ್ವಾಮಿ ದೇವಸ್ಥಾನ ಪ್ರದೇಶ 
ಹಾಗೂ ತೇರು ಬೀದಿ | ದಕ್ಷಿಣ : ಕಿತ್ತೂರು ರಾಣಿ ಚನ್ನಮ್ಮ ರಸ್ತೆಯಿಂದ ಕಾರೇರ ಬೀದಿ ಬಲಭಾಗದ ಪ್ರದೇಶ 

ಪೂರ್ವ : ನಾಮಕಲ್ ಗ್ಯಾರೇಜ್ ಕಡೆಯಿಂದ ಬಳ್ಳಾರಿ ರಸ್ತೆಯ ಎಡಭಾಗದ ಪ್ರದೇಶ 

ಪಶ್ಚಿಮ : ಬಳ್ಳಾರಿ ರಸ್ತೆ ಹಾಗೂ ನಾಯಕನಹಟ್ಟಿ ರಸ್ತೆ ಸೇರುವ ಜಾಗದಿಂದ ಶಾರದಾ ಕೋಲ್ಸ್ 
ವೆಂಕಟೇಶ್ವರ ನಗರ ಉತ್ತರ: ಸ್ಟೋರೇಜ್‌ನ ಹತ್ತಿರವಿರುವ ಬ್ರಿಡ್ಜ್ನ ಎಡಭಾಗದ ಪ್ರದೇಶ ಬಳ್ಳಾರಿ ರಸ್ತೆಯಿಂದ ನಾಮಕಲ್ 
ಹಾಗೂ ಡಿ.ಎಸ್ . ದಕ್ಷಿಣ : ಗ್ಯಾರೇಜ್ ಬಲಭಾಗದ ಪ್ರದೇಶ 
ನಗರ 

ನಾಯಕನಹಟ್ಟಿ ರಸ್ತೆ ವೀರಶೈವ ಸ್ಮಶಾನದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ 

ಬಲಭಾಗದ ಪ್ರದೇಶ | 
ಪೂರ್ವ : ನಾಮಕಲ್ ಗ್ಯಾರೇಜ್‌ಯಿಂದ ಬಳ್ಳಾರಿ ರಸ್ತೆಯ ಬಲಭಾಗದ ಪ್ರದೇಶ 

ಪಶ್ಚಿಮ : ಚಿತ್ತಯ್ಯನಹಟ್ಟಿ ಲೇಔಟ್ ಒಳಗೊಂಡ ಪ್ರದೇಶ 
ಚಿತ್ರಯ್ಯನಹಟ್ಟಿ ಉತ್ತರ: ಬಳ್ಳಾರಿ ರಸ್ತೆಯಿಂದ ನಾಮಕಲ್ ಗ್ಯಾರೇಜ್ ಎಡಭಾಗದ ಪ್ರದೇಶ 

ದಕ್ಷಿಣ : ಓಂ ಶಿವ ಸಾಮಿಲ್ ಶಂಕರಪ್ಪನ ಮನೆಯಿಂದ ಬಳ್ಳಾರಿ ರಸ್ತೆ ಎಡಭಾಗದ ಪ್ರದೇಶ 
ಪೂರ್ವ : 

ಪಾರ್ಕ್ ರಸ್ತೆಯಿಂದ ಬೇನಾಕಲಕಟ್ಟೆ ಕಡೆಗೆ 
ಪಶ್ಚಿಮ : ಚಿತ್ರಯ್ಯನಹಟ್ಟಿ ಕಡೆಯಿಂದ ದೊಡೇರಿ ಕಪಿಲೆ ಒಳಗೊಂಡ ಪ್ರದೇಶ 

ಉತ್ತರ : ಸ. ನಂ 174ರ ಚಿತ್ತಯ್ಯನಹಟ್ಟಿ ಪ್ರದೇಶ ಹಾಗೂ ಬೇನಾಕಲಹಟ್ಟಿ ಒಳಗೊಂಡ ಬಲಭಾಗದ 
ಚಿತ್ರಯ್ಯನ ಹಟ್ಟಿ 

ದಕ್ಷಿಣ : ಪ್ರದೇಶ 

ಓಂ ಶಿವ ಸಾಮಿಲ್ ಶಂಕರಪ್ಪನ ಮನೆಯಿಂದ ಬಳ್ಳಾರಿ ರಸ್ತೆ ಎಡಭಾಗದ ಪ್ರದೇಶ 

ಪೂರ್ವ : | ಅಜೇಯ್ ಮೆಡಿಕಲ್ ಸೆಂಟರ್‌ ಒಳಗೊಂಡ ಬಲಭಾಗದ ಪ್ರದೇಶ 
ಶಾಂತಿ ನಗರ ಪಶ್ಚಿಮ : ವಾಲ್ಮೀಕಿನಗರ ರಸ್ತೆಯ ಬಲಭಾಗದ ಪ್ರದೇಶ 
ಹಾಗೂ ರಹೀಂ ಉತ್ತರ: ರಹೀಂ ನಗರ ಒಳಗೊಂಡ ಬಲಭಾಗದ ಪ್ರದೇಶ 
ನಗರ | ದಕ್ಷಿಣ : ಎ . ಎಂ . ಐ. ಟಿ. ಐ ಒಳಗೊಂಡ ಪ್ರದೇಶ 

ಪೂರ್ವ : ಬಳ್ಳಾರಿ ರಸ್ತೆಯ ಮೇಘವರ್ಷಿನಿ ಹೋಟೆಲ್ ಹಿಂಭಾಗದ ಪ್ರದೇಶ 
ಆಸರ್ ಮೊಹಲ್ಲಾ, ಪಶ್ಚಿಮ : ಷಾದಿ ಮಹಲ್,ಅಜ್ಜನಗುಡಿ ರಸ್ತೆಯ ಎಡಭಾಗದ ಪ್ರದೇಶ 
ಉಡುಸಲಮ್ಮನ ಉತ್ತರ: ಬಿ.ಕೆಟಿ ಮಿಲ್ ಒಳಗೊಂಡ ಎಡಭಾಗದ ಪ್ರದೇಶ 
ಬೀದಿ ಹಾಗೂ ದಕ್ಷಿಣ : ಬಸ್ ನಿಲ್ದಾಣ ಒಳಗೊಂಡ ಎಡಭಾಗದ ಪ್ರದೇಶ 

ಬಿ . ಕೆ. ಟಿ ಮೀಲ್ 
ಕಾಂಪೌಂಡ್ ಹತ್ತಿರ 

ಪೂರ್ವ : | ಹೆಚ್ಸಿಎಫ್ಸಿ ಬ್ಯಾಂಕಿನಿಂ ಶ್ರೀನಿವಾಸ್‌ರೆಡ್ಡಿ ಮನೆ ಹತ್ತಿರವಿರುವ ಪಾರ್ಕ್ ರಸ್ತೆ ವರೆಗೆ 
ವಾಲ್ಮೀಕಿ ನಗರ ಪಶ್ಚಿಮ : ಟೆಲಿಫೋನ್ ಟವರ್‌ ಒಳಗೊಂಡ ಎಡಭಾಗದ ಪ್ರದೇಶ 
ಹಾಗೂ 

ಉತ್ತರ: ಸರಸ್ವತಿ ಆಯಿಲ್ ಮಿಲ್ ಒಳಗೊಂಡ ಎಡಭಾಗದ ಪ್ರದೇಶ 
ಹೊಸಬೇಡರಹಟ್ಟಿ ದಕ್ಷಿಣ : ಜಿಲ್ಲಾ ಪರಿಷತ್‌ ರಸ್ತೆಯ ಎಡಭಾಗದ ಪ್ರದೇಶ 

ಪೂರ್ವ ಸಿದ್ದಪ್ಪ ಮಾಸ್ಟರ್ ಮನೆ ಕಡೆಯಿಂದ ಬಾಬು ಮನೆ ಒಳಗೊಂಡ ಬಲಭಾಗದ ಪ್ರದೇಶ | 
11 . 

ಪಶ್ಚಿಮ : ದತ್ತತ್ರೇಯ ದೇವಸ್ಥಾನ ಕಡೆಯಿಂದ ಪ್ರಾರ್ಥನಾ ಮಂದಿರ ಒಳಗೊಂಡ ಬಲಭಾಗದ ಪ್ರದೇಶ| 
ಟಿ . ಆರ್ . ನಗರ , 

ಉತ್ತರ: 
ಹಾಗೂ ಹೌಸಿಂಗ್ 

ಕುವೆಂಪು ಸ್ಕೂಲ್ ಕಡೆಯಿಂದ ತಿಪ್ಪಯ್ಯ ಮಾಜಿ ಮುಖ್ಯಾಧಿಕಾರಿ ಮನೆ ಒಳಗೊಂಡ ಬಲಭಾಗದ 

ದಕ್ಷಿಣ : ಪ್ರದೇಶ 
ಬೋರ್ಡ್ಕಾಲೋನಿ 

ಅಂಗಡಿ ನಾಗಣ್ಣನ ಮನೆ ಕಡೆಯಿಂದ ಕುಂಚಿಗರ ಹಾಸ್ಟೆಲ್ ಒಳಗೊಂಡ ಎಡಭಾಗದ ಪ್ರದೇಶ 
ಪೂರ್ವ : ಮಂಜುಶ್ರೀ ಹೋಟೆಲ್‌ನಿಂದ ಚಿತ್ರದುರ್ಗ ರಸ್ತೆಯ ಬಲಭಾಗದ ಪ್ರದೇಶ 

ಪಶ್ಚಿಮ : ಡಿ . ವೈ .ಎಸ್. ಪಿ ಆಫೀಸ್ ಒಳಗೊಂಡ ಬಲಭಾಗದ ಪ್ರದೇಶ 
ಟಿ . ಆರ್ . ನಗರ , 

ಮಂಜುಶ್ರೀ ಹೋಟೆಲ್‌ನಿಂದ ಪೋಸ್ಟ್ ಆಫೀಸ್ ರಸ್ತೆಯ ಎಡಭಾಗದ ಪ್ರದೇಶ 
ಹಾಗೂ ಎಲ್. ಐ. ಸಿ 

ಉತ್ತರ : 

ದಕ್ಷಿಣ : ಚಿತ್ರದುರ್ಗ ರಸ್ತೆ ಕಡೆಯಿಂದ ಪುರಸಭೆ ಒಳಗೊಂಡ ಬಲಭಾಗದ ಪ್ರದೇಶ 
ಆಫೀಸ್ ರಸ್ತೆ 

ಪೂರ್ವ : ಚಿತ್ರದುರ್ಗ ರಸ್ತೆಯಿಂದ ನೆಹರು ಸರ್ಕಿಯಿಂದ ಬೆಂಗಳೂರು ರಸ್ತೆ ಕುಲುಮೆ ರಸ್ತೆಯ 
13 

ಬಲಭಾಗದ ಪ್ರದೇಶ 
ಜ್ಯೋತಿ ಪ್ರಕಾಶ್, ಉತ್ತರ : ಚಿತ್ರದುರ್ಗ ರಸ್ತೆಯಿಂದ ಸೋಮಗುದ್ದು ರಸ್ತೆ ಕಡೆಗೆ ಮುನ್ಸಿಪಲ್ ವಸತಿ ಗೃಹ ಒಳಗೊಂಡ 

ಹೋಟೆಲ್ ದಕ್ಷಿಣ : ಎಡಭಾಗದ ಪ್ರದೇಶ 
ಸಾರ್ವನಿಕ ಆಸ್ಪತ್ರೆ 

ಸೋಮಗುದ್ದು ರಸ್ತೆ ಕಡೆಯಿಂದ ನೆಹರು ಸಕಘಲ್ ಒಳಗೊಂಡ ಬಲಭಾಗದ ಪ್ರದೇಶ 
ಹಾಗೂ ತಾಲ್ಲೂಕು 

ಬೆಂಗಳೂರು ರಸ್ತೆಯಿಂದ ಕುಲುಮೆ ರಸ್ತೆಯಿಂದ ಪೋಲಿಸ್ , ಆಸ್ಪತ್ರೆ ಪುರಸಭೆ ವಸತಿ ಗೃಹ 
ಕಛೇರಿ ಹಿಂಭಾಗ 

ಒಳಗೊಂಡ ಪ್ರದೇಶ 


10 


12. 


ಪಶ್ಚಿಮ : 


14 


16 


1 ) 


17 


ಪೂರ್ವ : 


| 18 | | 


ಪೂರ್ವ : | ಡಿ. ನಾಗಲಿಂಗಪ್ಪನವರ ಮನೆ ಬಲಭಾಗದ ಪ್ರದೇಶ 
14 

ಪಶ್ಚಿಮ : ಹನುಮಂತಚಾರ್ ಮನೆಯಿಂದ ಜನತಾ ಕಾಲೋನಿವರೆಗಿನ ಹಿಂಭಾಗದ ಪ್ರದೇಶ 
ಗಾಂಧಿನಗರ ಉತ್ತರ: ಮಸೀದಿಯಿಂದ ಪಾಕ್ = ೯ ಮೂಲಕ ಎಸ್‌ . ಆರ್‌ ರಸ್ತೆ ರಾಕೇಶ್ ಮನೆವರೆಗೆ 

ದಕ್ಷಿಣ : ಭಜನೆ ಮಂದಿರ ರಸ್ತೆಯಿಂದ ಜೋಡಿನೀರಿನ ಟ್ಯಾಂಕ್ ಮಲ್ಲಯ್ಯನ ಮನೆ ಎಡಭಾಗದ ಪ್ರದೇಶ 
ಪೂರ್ವ : ( ಪುರಸಭೆ ಕಲ್ಯಾಣ ಮಂಟಪ ರಸ್ತೆಯ ಬಲಭಾಗದ ಪ್ರದೇಶ 

ಪಶ್ಚಿಮ : ಕೊರಚರಹಟ್ಟಿ ರಸ್ತೆಯ ಮುಂಭಾಗದ ಪ್ರದೇಶ 
ಗಾಂಧಿನಗರ ಉತ್ತರ: ಜೋಡಿ ಟ್ಯಾಂಕ್ ರಸ್ತೆಯಿಂದ ಸಂಪಿಗೆ ಬೀದಿ ಮುಂಭಾಗದ ಪ್ರದೇಶ 

ದಕ್ಷಿಣ : ಎಂ . ಶಿವಮೂರ್ತಿ ಮನೆ ಹಿಂಭಾಗದಿಂದ ಅಬ್ದುಲ್ ಮನೆವರೆಗೆ 

ಪೂರ್ವ : 123 ರಾಜಣ್ಣನ ಮನೆಕಡೆಯಿಂದ ಮಹಾತ್ಮಗಾಂಧಿ ಶಾಲೆ ರಸ್ತೆಯ ಎಡಭಾಗದ ಪ್ರದೇಶ 
ಗುಮಾಸ್ತರ ಬೀದಿ, ಪಶ್ಚಿಮ : ದೇವರಾಜ್ ಅರಸ್ ರಸ್ತೆಯಿಂದ ಸೋಮಗುದ್ದು ರಸ್ತೆ ಬಲಭಾಗದ ಪ್ರದೇಶ 
ಜನತಾ ಕಾಲೋನಿ ಉತ್ತರ : ಮಹಾತ್ಮ ಗಾಂಧಿ ಶಾಲೆಯಿಂದ ಸೋಮಗುದ್ದು ರಸ್ತೆಯ ಎಡಭಾಗದ ಪ್ರದೇಶ 
ಹಾಗೂ ಅಂಬೇಡ್ಕರ್ ದಕ್ಷಿಣ : ಮಹಾತ್ಮ ಗಾಂಧಿ ಶಾಲೆ ರಸ್ತೆಯಿಂದ 123 ರಾಜಣ್ಣ ಮನೆ ಬಲಭಾಗದ ಪ್ರದೇಶ 
ಭವನ 

ಪೂರ್ವ : || ಬನ್ನಿಮರದ ಕಟ್ಟೆಯಿಂದ ಡಿ.ವೀರಣ್ಣ ಮಿಲ್ ಹಿಂಭಾಗದ ಪ್ರದೇಶ 
ಜನತಾ ಕಾಲೋನಿ ಪಶ್ಚಿಮ : ಚರ್ಮದಮಂಡಿ ರಸ್ತೆಯಿಂದ ಸೋಮಗುದ್ದು ರಸ್ತೆ ಎಡಭಾಗದ ಪ್ರದೇಶ 
ಹಾಗೂ ಅಂಬೇಡ ಉತ್ತರ: ಸೋಮಗುದ್ದು ರಸ್ತೆಯಿಂದ ಚರ್ಮದ ಮಂಡಿ ರಸ್ತೆಯ ಬಲಭಾಗದ ಪ್ರದೇಶ 
ಭವನ ದಕ್ಷಿಣ : ಸೋಮಗುದ್ದು ರಸ್ತೆ ಕಡೆಯಿಂದ ನಗರಂಗೆರೆ ರಸ್ತೆಯ ಎಡಭಾಗಸ ಅರಣ್ಯ ಪ್ರದೇಶ 

ಲ್ಯಾಂಡ್ ಅರ್ಮಿ ರಸ್ತೆಯಿಂದ ಚರ್ಮದ ಮಂಡಿ ರಸ್ತೆ ಎಡಭಾಗದ ಪ್ರದೇಶ 
ಪಶ್ಚಿಮ : ಚಿತ್ರದುರ್ಗ ಮುಖ್ಯ ರಸ್ತೆಯಲ್ಲಿ ಇಸ್ತಿ ಪೆಟ್ಟಿಗೆ ಅಂಗಡಿಯಿಂದ ಪಂಪ್ ಹೌಸ್ ರಸ್ತೆ ಮೂಲಕ 
18 

ಉತ್ತರ: ಸೋಮಗುದ್ದು ರಸ್ತೆ ಪ. ಜಾತಿ ಮತ್ತು ಪ. ಪಂ ಹಾಸ್ಟೆಲ್ ವರೆಗೆ ಮತ್ತು ಹಾಸ್ಟೆಲ್ ಮುಂಭಾಗದ 
ಅಂಬೇಡ್ಕರ್ ನಗರ ದಕ್ಷಿಣ : ರಸ್ತೆಯಿಂದ ಮಸೀದಿ ಮೂಲಕ ರಾಜುಲು ಶಾಸ್ತಿ ಮನೆವರೆಗೆ ಬಲಭಾಗದ ಪ್ರದೇಶ 

ಮಸೀದಿಯಿಂದ ಪಾರ್ಕ್ ಮೂಲಕ ಎಸ್‌ಆರ್‌ ರಸ್ತೆ ರಾಕೇಶ್ ಮನೆವರೆಗೆ 

ಸೋಮಗುದ್ದು ರಸ್ತೆಯಿಂದ ಚರ್ಮದ ಮಂಡಿ ರಸ್ತೆ ಎಡಭಾಗದ ಪ್ರದೇಶ 
ಪೂರ್ವ : ( ಚಿತ್ರದುರ್ಗ ರಸ್ತೆಯಿಂದ ಸೋಮಗುದ್ದು ರಸ್ತೆಯಿಂದ ಟಿ. ಬಿ ಒಳಗೊಂಡ ಬಲಭಾಗದ ಪ್ರದೇಶ 
ಪಶ್ಚಿಮ : ಚಿತ್ರದುರ್ಗ ಮುಖ್ಯ ರಸ್ತೆಯಲ್ಲಿ ಇಸಿ ಪೆಟ್ಟಿಗೆ ಅಂಗಡಿಯಿಂದ ಪಂಪ್‌ಹೌಸ್ ರಸೆ ಮೂಲಕ 

ಉತ್ತರ : ಸೋಮಗುದ್ದು ರಸ್ತೆ ಪ. ಜಾತಿ ಮತ್ತು ಪ. ಪಂ ಹಾಸ್ಟೆಲ್‌ವರೆಗೆ ಮತ್ತು ಹಾಸ್ಟೆಲ್ ಮುಂಭಾಗದ 
19 | 

ದಕ್ಷಿಣ : ರಸ್ತೆಯಿಂದ ಮಸೀದಿ ಮೂಲಕ ರಾಜುಲು ಶಾಸ್ತಿ ಮನೆವರೆಗೆ ಬಲಭಾಗದ ಪ್ರದೇಶ 
ವಿದ್ಧಲ ನಗರ 

ಚಿತ್ರದುರ್ಗ ರಸ್ತೆಯ ವಿಠಲ ನಗರ ಒಳಗೊಂಡ ಎಡಭಾಗದ ಪ್ರದೇಶ 
ಇಮಾಮ್ಪುರ ಗಡಿಯಿಂದ ಸಾಮಾಜಿಕ ಅರಣ್ಯ ಸಂಶೋಧಕ ಕೇಂದ್ರ ಒಳಗೊಂಡ ವಿಠಲ ನಗರ 

ಒಳಗೊಂಡ ಎಡಭಾಗದ ಪ್ರದೇಶ 

ಪೂರ್ವ : ಸೋಮಗುದ್ದು ರಸ್ತೆಯಿಂದ ಸಂಪಿಗೆ ಬೀದಿಯ ಹಿಂಭಾಗದ ಪ್ರದೇಶ 
ಕೊರಚರ ಹಟ್ಟಿ ಪಶ್ಚಿಮ : ಸೋಮಗುದ್ದು ರಸ್ತೆಯಿಂದ ಎಸ್. ಆರ್ ರಸ್ತೆಯ ಎಡಭಾಗದ ಪ್ರದೇಶ 
ಹಾಗೂ ಇಂದಿರಾ ಉತ್ತರ : ಮಸೀದಿ ರಸ್ತೆಯ ಎಡಭಾಗದ ಬಲಭಾಗದ ಪ್ರದೇಶ 
ನಗರ 

ದಕಿಣ : ಮಾರಮ್ಮ ಗುಡಿಯಿಂದ ಮಜರ್ ಮನೆ ಮುಂಭಾಗದ ರಸ್ತೆಯ ಬಲಭಾಗದ ಪ್ರದೇಶ 

ಪೂರ್ವ : ಕುಲುಮೆ ರಸ್ತೆಯಿಂದ ಸಂಪಿಗೆ ಬೀದಿಯ ಹಿಂಭಗದ ಪ್ರದೇಶ 
21 ಪಶ್ಚಿಮ : ಕುಲುಮೆ ರಸ್ತೆಯಿಂದಎಸ್. ಆರ್ ರಸ್ತೆಯ ಎಡಭಾಗದ ಪ್ರದೇಶ 
ಕುಬೇರ ನಗರ ಉತ್ತರ: ಬೆಂಗಳೂರು ರಸ್ತೆಯಿಂದ ಕುಲುಮೆ ರಸ್ತೆ ಎಡಭಾಗದ ಪ್ರದೇಶ 

ದಕ್ಷಿಣ : ಬೆಂಗಳೂರು ರಸ್ತೆಯಿಂದ ಶ್ರೀ ನಿಧಿ ಮಿಲ್ ಹಿಂಭಾಗದ ಪ್ರದೇಶ 
ಪೂರ್ವ : ಕರ್ನಾಡಕ ಕಟ್ ಪೀಸ್ ರತೆಯಿಂದ ಎಸ್ . ಎ‌ . ರಸ್ತೆ ಬಲಭಾಗದ ಪ್ರದೇಶ 

ಪಶ್ಚಿಮ : ಪುರಸಭೆ ಕಲ್ಯಾಣ ಮಂಟಪ ರಸ್ತೆಯಿಂದ ಹೂವಿನ ಗೌರಮ್ಮ ಮನೆ ಹಿಂಭಾಗದ ಪ್ರದೇಶ 
ಗಾಂಧಿ ನಗರ ಉತ್ತರ: ಎಸ್‌. ಆರ್‌ ರಸ್ತೆಯಿಂದ ಕರ್ನಾಟಕ ಕಟ್ ಪೀಸ್ ರಸ್ತೆ ಎಡಭಾಗದ ಪ್ರದೇಶ 

ದಕ್ಷಿಣ : ಎಸ್‌. ಆರ್‌ ರಸ್ತೆ 2ನೇ ಕ್ರಾಸ್‌ನಿಂದ ಮಾರಮ್ಮನ ಗುಡಿ ಬಲಭಾಗದ ಪ್ರದೇಶ 
ಪೂರ್ವ : ಮಸೀದಿ ರಸ್ತೆಯ ಹಿಂಭಾಗದ ಪ್ರದೇಶ 

ಪಶ್ಚಿಮ : ಮಾರಮ್ಮನ ಗುಡಿಯ ಮುಂಭಾಗದ ಪ್ರದೇಶ 
ಗಾಂಧಿ ನಗರ ಉತ್ತರ: ಮಸೀದಿ ರಸ್ತೆಯಿಂದ ಮಾರಮ್ಮನ ಗುಡಿ ರಸ್ತೆಯ ಹಿಂಭಾಗದ ಪ್ರದೇಶ 

ದಕ್ಷಿಣ : ಮಾರಮ್ಮನ ಗುಡಿ ರಸ್ತೆಯಿಂದ ಭಜನಾ ಮಂದಿರ ರಸ್ತೆಯ ಎಡಭಾಗದ ಪ್ರದೇಶ 

ಪೂರ್ವ : ಚನ್ನಂಗಿ ಕಪಿಲೆ ರಸ್ತೆಯಿಂದ ಜೆ. ಜೆ ನಗರ ಹಿಂಭಾಗದ ಪ್ರದೇಶ 
24 

ಪಶ್ಚಿಮ : ಬಳ್ಳಾರಿ ರಸ್ತೆ 1ನೇ ಕ್ರಾಸ್‌ನಿಂದ ಬೆಂಗಳೂರು ರಸ್ತೆಯ ರಾಘವ ಸ್ಟುಡಿಯೋವರೆಗಿನ ಎಡಭಾಗದ 
ಹಳೇಟೌನ್ ಹಾಗೂ 

ಉತ್ತರ : ಪ್ರದೇಶ 
ಜಗಜೀವನರಾಂ 

ದಕ್ಷಿಣ : ಬಳ್ಳಾರಿ ರಸ್ತೆಯಿಂದ ಕಾಗೇರು ಬೀದಿಯ ಪೀರಲು ಗುಡಿ ಪ್ರದೇಶ 
ನಗರ 

ರಾಮಕೃಷ್ಣ ಟಾಕೀಸ್‌ನಿಂದ ಜಯರಾಮಪ್ಪ ಕಪಿಲೆ 


| 19 | 


20 


23 . 


24, 


25 


26 


21 


28 


ಪೂರ್ವ : ಜಯರಾಮಪ್ಪನ ಕಪಿಲೆಯಿಂದ ರೈಲ್ವೆ ಸ್ಟೇಷನ್ ಹಿಂಭಾಗದ ಪ್ರದೇಶ 

ಪಶ್ಚಿಮ : ಡಿ. ಎಂ . ಟಿ ಪೆಟ್ರೋಲ್‌ಬಂಕ್ ರಸ್ತೆಯಿಂದ ಬೆಂಗಳೂರು ರಸ್ತೆಯ ಬಲಭಾಗದ ಪ್ರದೇಶ 
ಮಕರಿನಗರ ಉತ್ತರ : ಬೆಂಗಳೂರು ರಸ್ತೆಯಿಂದ ರಾಮಕೃಷ್ಣ ಟಾಕೀಸ್ ರಸ್ತೆಯ ಬಲಭಾಗದ ಪ್ರದೇಶ 

ದಕ್ಷಿಣ : ಬೆಂಗಳೂರು ರಸ್ತೆಯಿಂದ ಡಿ. ಎಂ . ಟಿ ಪೆಟ್ರೋಲ್ ಬಂಕ್ ರಸ್ತೆಯ ಎಡಭಾಗದ ಪ್ರದೇಶ 
ಪೂರ್ವ : ರೈಲ್ವೆ ಟ್ರಾಕ್‌ನಿಂದ ಜಯ ರಾಮಪ್ಪನ ಕಪಿಲೆ ಹಿಂಭಾಗದ ಪ್ರದೇಶ 
ಪಶ್ಚಿಮ : ಎ. ಪಿ. ಎಂ .ಸಿ ಯಾರ್ಡ್ ರಸ್ತೆಯಿಂದ ಬೆಂಗಳೂರು ರಸ್ತೆ ವಾಸವಿ ಕಾಲೋನಿ ಹಿಂಭಾಗದ ಪ್ರದೇಶ 

ಉತ್ತರ: ಬೆಂಗಳೂರು ರಸ್ತೆಯಿಂದ ವಾಸವಿ ಕಾಲೋನಿ ಮುಂಭಾಗದ ರಸ್ತೆಯ ಕಂಪಾಲಯ್ಯನ ಮನೆಯ 
ಮದಕರಿನಗರ 

ದಕ್ಷಿಣ : ಹಿಂಭಾಗದ ಪ್ರದೇಶ 

ಬೆಂಗಳೂರು ರಸ್ತೆಯಿಂದ ನಗರಂಗೆರೆ ಎಡಭಾಗದ ರಸ್ತೆಯ ಕೆರೆಯವರೆಗಿನ ಪ್ರದೇಶ 
27 

ಪೂರ್ವ : ನಗರಂಗೆರೆ ಕೆರೆ ಏರಿ ರಸ್ತೆಯಿಂದ ಮೈರಾಡ ಕಾಲೋನಿವರೆಗಿನ ಎಡಭಾಗದ ಪ್ರದೇಶ 
ಮದಕರಿನಗರ ಪಶ್ಚಿಮ : | ಎ . ಪಿ . ಎಂ . ಸಿ ಯಾರ್ಡ್ ರಸ್ತೆಯಿಂದ ಬೆಂಗಳೂರು ರಸ್ತೆಯ ಹಿಂಭಾಗದ ಪ್ರದೇಶ 
ಹಾಗೂ ವಾಸವಿ ಉತ್ತರ : ಬೆಂಗಳೂರು ರಸ್ತೆಯಿಂದ ಎ . ಪಿ . ಎಂ . ಸಿ ಯಾರ್ಡ್ ಬಲಭಾಗದ ಪ್ರದೇಶ 
ಕಾಲೋನಿ ದಕ್ಷಿಣ : ಬೆಂಗಳೂರು ರಸ್ತೆಯಿಂದ ನಗರಂಗೆರೆ ಎಡಭಾಗದ ರಸ್ತೆಯ ಕೆರೆಯವರೆಗಿನ ಪ್ರದೇಶ 

ಪೂರ್ವ : 

ಎಸ್‌. ಆರ್‌ ರಸ್ತೆ ರಾಕೇಶ್ ಮನೆಯಿಂದ ರುಬೀನಾ ಕಾಂಪ್ಲೆಕ್ಸ್‌ವರೆಗೆ ಎಡಭಾಗಕ್ಕೆ ತಿರುಗಿ, 
ಪಶ್ಚಿಮ : ಎಂ .ಶಿವಮೂರ್ತಿ ಮನೆವರೆಗೆ 

ಉತ್ತರ : ಬಸವರಾಜ್ ಮನೆಯಿಂದ ಜುಬೇರ್ ಮನೆ ರಸ್ತೆ ಮೂಲಕ ಮಸೀದಿವರೆಗೆ 
ಗಾಂಧಿ ನಗರ 

ದಕ್ಷಿಣ : ಎಂ .ಶಿವಮೂರ್ತಿ ಮನೆ ಹಿಂಭಾಗದಿಂದ ಅಬ್ದುಲ್ ಮನೆವರೆಗೆ 

ಮಸೀದಿಯಿಂದ ಪಾರ್ಕ್ ಮೂಲಕ ಎಸ್.ಆರ್ ರಸ್ತೆ ರಾಕೇಶ್ ಮನೆವರೆಗೆ 
ಪೂರ್ವ : ಚಿತ್ರದುರ್ಗ ಮುಖ್ಯ ರಸ್ತೆಯಲ್ಲಿ ಇಸ್ತಿ ಪೆಟ್ಟಿಗೆ ಅಂಗಡಿಯಿಂದ ಪಂಪ್‌ಹೌಸ್ ರಸ್ತೆ ಮೂಲಕ 

ಸೋಮಗುದ್ದು ರಸ್ತೆ ಪ. ಜಾತಿ & ಪ . ಪಂ ಹಾಸ್ಟೆಲ್‌ವರೆಗೆ ಮತ್ತು ಹಾಸ್ಟೆಲ್ ಮುಂಭಾಗದ 
ಪಶ್ಚಿಮ : ರಸೆಯಿಂದ ಮಸೀದಿ ಮೂಲಕ ರಾಜುಲು ಶಾಸಿ ಮನೆವರೆಗೆ ಬಲಭಾಗದ ಪ್ರದೇಶ 
29 | 
| 29 | ಅಂಬೇಡ್ಕರ್ ನಗರ | 

ಉತ್ತರ: ಚಿತ್ರದುರ್ಗ ರಸ್ತೆ ಫಾರೆಸ್ಟ್ ಆಫೀಸ್‌ನಿಂದ ಸೋಮಗುದ್ದು ರಸ್ತೆ ಸೊಂಚ ಓಬಯ್ಯನ ಕಪಿಲೆವರೆಗೆ 

ಎಡಭಾಗದ ಪ್ರದೇಶ 
ಹಾಗೂ ವಿಠಲ ನಗರ 

ದಕ್ಷಿಣ : 

ಚಿತ್ರದುರ್ಗ ರಸ್ತೆ ಇಸ್ತಿ ಪೆಟ್ಟಿಗೆ ಅಂಗಡಿಯಿಂದ ಫಾರೆಸ್ಟ್ ಆಫೀಸ್‌ವರೆಗೆ ಎಡಭಾಗದ ಪ್ರದೇಶ 
ಸೋಮಗುದ್ದು ರಸ್ತೆ ಸೊಂಚ ಓಬಯ್ಯ ಕಪಿಲೆಯಿಂದ ರಾಜುಲು ಶಾಸ್ತಿ ಮನೆವರೆಗೆ ಎಡಭಾಗದ 

ಪ್ರದೇಶ 
ಪೂರ್ವ : 1 ಎಲ್. ಐ. ಸಿ ಆಫೀಸ್ ರಸ್ತೆ ಶಾರದಾ ಕೈಗಾರಿಕಾ ತರಬೇತಿ ಕೇಂದ್ರದಿಂದ ತಿರುಮಲ ನರ್ಸಿಂಗ್ | 

ಹೋಂ ಮೂಲಕ ಎ . ಜಿ ರಸ್ತೆ ಮಿನಿಟ್ಯಾಂಕ್ ವರೆಗೆ ಎಡಭಾಗದ ಪ್ರದೇಶ 

ಪಶ್ಚಿಮ : ಹೆಚ್. ಡಿ.ಎಫ್.ಸಿ ಬ್ಯಾಂಕ್‌ನಿಂದ ಶ್ರೀನಿವಾಸ್‌ರೆಡ್ಡಿ ಮನೆ ಹತ್ತಿರವಿರುವ ಪಾರ್ಕ್ ರಸ್ತೆ ವರೆಗೆ 
| 30 | | 
ಟಿ. ಆರ್ . ನಗರ ಉತ್ತರ: ಎ. ಜಿ ರಸ್ತೆ ಮಿನಿಟ್ಯಾಂಕ್ ನಿಂದ ಸ್ವಾಮಿ ವಿವೇಕಾನಂದ ಶಾಲೆವರೆಗೆ ಎಡಭಾಗದ ಪ್ರದೇಶ 

ದಕ್ಷಿಣ : ಬಂಡೆ ಅಚಜನೇಯ ಸ್ವಾಮಿ ದೇವಸ್ಥಾನದಿಂದ ಸ್ವಾಮಿ ವಿವೇಕಾನಂದ ಶಾಲೆವರೆಗೆ ಬಲಭಾಗದ 

ಪ್ರದೇಶ 
ಪೂರ್ವ : | ಬೆಂಗಳೂರು ರಸ್ತೆ ಪೆಟ್ರೋಲ್ ಬಂಕ್‌ನಿಂದ ನಾಯಕನಹಟ್ಟಿ ವೀರಶೈವ ಸ್ಮಶಾನದವರೆಗೆ | 
ಪಶ್ಚಿಮ : ಎಡಭಾಗದ ಪ್ರದೇಶ 

ವಾರ್ಡ್ ನಂ : 06 ರ ಗಡಿ( ಕರಿಕಲ್ ಕೆರೆ ಏರಿ) ಯಿಂದ ಕೆರೆ ಏರಿ ಮೂಲಕ ನಾಯಕನಹಟ್ಟಿ ರಸ್ತೆ 

ಉತ್ತರ: ಅಚಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಬಲಭಾಗದ ಪ್ರದೇಶ 
ಸೂಜಿಮಲ್ಲೇಶ್ವರ 

ದಕ್ಷಿಣ : ನಾಯಕನಹಟ್ಟಿ ರಸ್ತೆ ವೀರಶೈವ ಸ್ಮಶಾನದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ 

ಎಡಭಾಗದ ಪ್ರದೇಶ 
ಬೆಂಗಳೂರು ರಸ್ತೆ ಪೆಟ್ರೋಲ್ ಬಂಕ್‌ನಿಂದ ವಾರ್ಡ್ ನಂ :06 ರ ಗಡಿಯಾದ ಕರಿಕಲ್ ಕೆರೆ 
ಏರಿವರೆಗೆ ಬಲಭಾಗದ ಪ್ರದೇಶ 


30 


3 ) 


31 


ನಗರ 


ಎಂ .ಕೆ. ಶ್ರೀರಂಗಯ್ಯ 

ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III 

ಬೆಂಗಳೂರು, ಶನಿವಾರ, ಏಪ್ರಿಲ್ ೧ , ೨೦೧೭ (ಚೈತ್ರ ೧೧ , ಶಕ ವರ್ಷ ೧೯೩೯) . ನಂ . ೩೪೦ 
Part - III Bengaluru , Saturday , April 1 , 2017 (Chaitra 11 , Shaka Varsha 1939 ) 

No . 340 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಕರಡು ಅಧಿಸೂಚನೆ 

ನಂ . ಚುನಾವಣೆ. ಸಿ. ಆರ್.132( 2)/ 2016.17 ದಿನಾಂಕ:31.03.2017 
ಸರ್ಕಾರದ ನಿರ್ದೇಶನ ಮತ್ತು ಸರ್ಕಾರದ ಆದೇಶ ಸಂಖ್ಯೆ ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ:15 . 02 .2014ರಲ್ಲಿನ 
ಮಾರ್ಗಸೂಚಿಯನ್ವಯ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬೇಕಾಗಿರುತ್ತದೆ. ಪ್ರಯುಕ್ತ ಕರ್ನಾಟಕ ಪೌರಸಭೆಗಳ 
ಅಧಿನಿಯಮ 1964ರ ಪ್ರಕರಣ 13 ರಂತೆ ಎಂ.ಕೆ. ಶ್ರೀರಂಗಯ್ಯ , ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ಆದ ನಾನು ಹಿರಿಯೂರು ನಗರಸಭೆಗೆ 
31 ವಾರ್ಡ್‌ಗಳನ್ನು ನಿಗಧಿಪಡಿಸಿ, ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಅನುಬಂಧ -1 ಅಂಕಣ ( 2) ರಲ್ಲಿ ಘೋಷಿಸಿರುವ ವಾರ್ಡ್‌ಗಳಿಗೆ 
ಅಂಕಣ ( 3) ರಲ್ಲಿ ವಾರ್ಡಿನ ವ್ಯಾಪ್ತಿಯನ್ನು ನಿಗಧಿಪಡಿಸಿ ರಚಿಸಿ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೇನೆ 

ಈ ಪ್ರಸ್ತಾಪಿತ ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ಹಿರಿಯೂರು ನಗರಸಭೆ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕರು ಯಾವುದೇ ಆಕ್ಷೇಪಣೆ 
ಅಥವಾ ಸಲಹೆ ಸೂಚನೆಗಳಿದ್ದಲ್ಲಿ ಈ ಕರಡು ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 15 ದಿನದೊಳಗಾಗಿ ಪೂರ್ಣ ವಿಳಾಸದೊಂದಿಗೆ 
ಲಿಖಿತವಾತಿ ಸೂಕ್ತ ದಾಖಲೆಗಳಿಂದಿಗೆ ನಗರಾಭಿವೃದ್ದಿ ಕೋಶ ಶಾಖೆ, ಜಿಲ್ಲಾಧಿಕಾರಿಗಳ ಕಚೇರಿ, ಚಿತ್ರದುರ್ಗಕ್ಕೆ ಸಲ್ಲಿಸಲು ಸೂಚಿಸಲಾಗಿದೆ. 
ಅವಧಿ ಮೀರಿ ಬಂದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆ, ಸೂಚನೆಗಳನ್ನು ಪರಿಗಣಿಸಲಾಗುವುದಿಲ್ಲವೆಂದು ಈ ಮೂಲಕ ಸಾರ್ವಜನಿಕರ 
ಮಾಹಿತಿಗಾಗಿ ತರಲಾಗಿದೆ. 

ಅನುಬಂಧ - 1 
ಕ್ರ. | ವಾರ್ಡ್ ಸಂಖ್ಯೆ ಮತ್ತು 

ಚಕ್ಕು ಬಂದಿ 
ಹೆಸರು 
1 | 

2 

( ಉತ್ತರಕ್ಕೆ: ಯರದಕಟ್ಟೆ ರಿ.ಸ. ನಂ 31, 27 ,23 ಮ್ಯಾಕ್ಟರಹಳ್ಳಿ ರಿ.ಸ. ನಂ :83 ,82,81,55 ,54 ಹಿಡುವಳಿ | 
1 - ವಿ. ವಿ. ಪುರ ರಸ್ತೆ ಜಮೀನು 
ಮನೆಗಳು, ಪೋಲೀಸ್ ದಕ್ಷಿಣಕ್ಕೆ: ವೇದಾವತಿ ಚಾನಲ್ ಮತ್ತು ವಾರ್ಡ್ ನಂ 08 ಗಡಿ 
ಕ್ವಾಟ್ರಸ್, ಸಕ್ಕರೆ ಕಾರ್ಖಾನೆ ಪೂರ್ವಕ್ಕೆ : ಟಿ. ಬಿ ಸರ್ಕಲ್‌ನಿಂದ ಚಳ್ಳಕೆರೆ ರಸ್ತೆ ಆರ್.ಕೆ ಪವರ್ ಔನ್ ವರೆಗೆ ವಾರ್ಡ್ ನಂ 2 & 3 
ಕ್ವಾಟ್ರಸ್, ಬಿ. ಎಲ್.ಗೌಡ | ರ ಗಡಿ 
ನಗರ , ಪಶ್ಚಿಮಕ್ಕೆ: ಯರದಕಟ್ಟೆ ರಿ.ಸ. ನಂ 30,47,32,3 ಲಕ್ಕವ್ವನಹಳ್ಳಿ ರಿ.ಸ. ನಂ307,306,309 ಹಿಡುವಳಿ 

ಜಮೀನು 
2 - ಸೆಂಟ್ ಅನಸ್ ಶಾಲೆ | ಉತ್ತರಕ್ಕೆ: ನಗರಸಭೆ ಗಡಿ. 

ಮುಂಭಾಗ, ಜನರಲ್ ದಕ್ಷಿಣಕ್ಕೆ : ಚಳ್ಳಕೆರೆ ರಸ್ತೆಯಲ್ಲಿರುವ ಆಂಜನೇಯ ದೇವಸ್ಥಾನದ ರಸ್ತೆ ಮತ್ತು ಘನಿ ಅಂಗಡಿ ರಸ್ತೆ. 
ಹಾಸ್ಟೆಲ್ ಹಿಂಭಾಗ, ಘನಿ ಪೂರ್ವಕ್ಕೆ: ನಗರಸಭೆ ಬಬೂರು ಗಡಿ. 
ಅಂಗಡಿ ಹಿಂಭಾಗದ ಪಶ್ಚಿಮಕ್ಕೆ: ಬೆಂಗಳೂರು ಸರ್ವೇಸ್ ರಸ್ತೆಯಿಂದ ಆಂಜನೇಯ ದೇವಸ್ಥಾನದ ವರೆಗೆ ಚಳ್ಳಕೆರೆ ರಸ್ತೆ . 
ಮನೆಗಳು 

ಉತ್ತರಕ್ಕೆ: ಘನಿ ಅಂಗಡಿ ರಸ್ತೆ ಲಕ್ಷ್ಮಮ್ಮ ಮನೆಯಿಂದ ಬಬೂರು ಗಡಿ ವರೆಗೆ. 
3-ಶಿವಶಂಕರಪ್ಪ ಲೇಔಟ್, ದಕ್ಷಿಣಕ್ಕೆ : 100 ಅಡಿ ರಸ್ತೆ ಓವರ್ ಹೆಡ್ ನೀರಿನ ಟ್ಯಾಂಕ್‌ನಿಂದ ಹೌಸಿಂಗ್ ಬೋರ್ಡ್ ಮನೆಗಳ 
ಬಾಲಕೀಯರ ವಿದ್ಯಾರ್ಥಿ | ಮೂಲಕ ಯಶೋಧರ ಮನೆ ರಸ್ತೆ ಬಣ್ಣೂರು ಗಡಿ ವರೆಗೆ. 
ನಿಲಯ , ಬೋವಿ ಪೂರ್ವಕ್ಕೆ : ಬಬೂರು ಗಡಿ . 
ಕಾಲೋನಿ, ಪಶ್ಚಿಮಕ್ಕೆ : 100 ಅಡಿ ರಸ್ತೆ ಓವರ್ ಹೆಡ್ ಟ್ಯಾಂಕ್‌ನಿಂದ ಮಾರುತಿ ಶಾಲೆ ರಸ್ತೆಯಿಂದ ಘನಿ ಅಂಗಡಿ 

ರಸ್ತೆ ವರೆಗೆ, 


5 


| ಉತ್ತರಕ್ಕೆ : 100 ಅಡಿ ರಸ್ತೆ ಟ್ಯಾಂಕ್ ನಿಂದ ಆರ್‌. ಬಿ.ಎನ್. ಶಾಲೆ ವರೆಗೆ ಮತ್ತು ಯಶೋಧರ ಮನೆ | 
4 - ವಿ. ವಿ . ಪುರ ರಸ್ತೆ 

ರಸ್ತೆ, 
ಮನೆಗಳು , ಪೋಲೀಸ್ 

ದಕ್ಷಿಣಕ್ಕೆ : ನದಿ ಮತ್ತು ವಾರ್ಡ್ ನಂ .5 ಮತ್ತು 6 ರ ಗಡಿ. 
ಕ್ವಾಟಸ್, ಸಕ್ಕರೆ ಕಾರ್ಖಾನೆ 

ಪೂರ್ವಕ್ಕೆ: ಬಬ್ಯೂರು ರಸ್ತೆ ಮತ್ತು ನಗರಸಭೆ ಗಡಿ ಮತ್ತು ನದಿ. 
ಕ್ವಾಟ್ರಸ್, ಬಿ. ಎಲ್.ಗೌಡ 

ಪಶ್ಚಿಮಕ್ಕೆ: 100 ಅಡಿ ರಸ್ತೆ ಟ್ಯಾಂಕ್ ನಿಂದ ಕೆಂಜಡಿಯಪ್ಪ ಮನೆ ವರೆಗೆ ಮತ್ತು ಅಂಡರ್ ಬ್ರಿಡ್ಜ್ 
ನಗರ, 

ನಿಂದ ನದಿ ಸೇತುವೆ ವರೆಗಿನ ಬೀದರ್‌ ಮೈಸೂರು ರಸ್ತೆ, 
5 - ಸೆಂಟ್ ಅನಸ್ ಶಾಲೆ ( ಉತ್ತರಕ್ಕೆ :- ವೇದಾವತಿ ನದಿ. 

ಮುಂಭಾಗ, ಜನರಲ್ ದಕ್ಷಿಣಕ್ಕೆ:- ವಾರ್ಡ್ ನಂ,10,11 ಬಬ್ಯೂರು ರಸ್ತೆ, ಚಿಕ್ಕಪೇಟೆ ರಸ್ತೆ. 
ಹಾಸ್ಟೆಲ್ ಹಿಂಭಾಗ, ಘನಿ ಪೂರ್ವಕ್ಕೆ :- ವೇದಾವತಿ ನದಿ . 
ಅಂಗಡಿ ಹಿಂಭಾಗದ ಪಶ್ಚಿಮಕ್ಕೆ:- ವಾರ್ಡ್ ನಂ .6 ಸಿಗೃತ್ ಹೋಟೆಲ್ ರಸ್ತೆ. 

ಮನೆಗಳು 
( 6 -ಶಿವಶಂಕರಪ್ಪ ಲೇಔಟ್, ಉತ್ತರಕ್ಕೆ: ವೇದಾವತಿ ನದಿ. 
ಬಾಲಕೀಯರ ವಿದ್ಯಾರ್ಥಿ | ದಕ್ಷಿಣಕ್ಕೆ: ಚಿಕ್ಕಪೇಟೆ ರಸ್ತೆ. 
ನಿಲಯ , ಬೋವಿ ಪೂರ್ವಕ್ಕೆ: ಸಿಗೃತ್ ಹೋಟೆಲ್ ರಸ್ತೆ. 
ಕಾಲೋನಿ, ಪಶ್ಚಿಮಕ್ಕೆ: ವೆಂಕಟರಮಣಸ್ವಾಮಿ ದೇವಸ್ಥಾನದ ರಸ್ತೆ . 

( ಉತ್ತರಕ್ಕೆ :- ವೇದಾವತಿ ನದಿ. 
7 - ಮಿರ್ಜಾ ಬಡಾವಣೆ, 

ದಕ್ಷಿಣಕ್ಕೆ: ಬಸವನಕಟ್ಟೆ ರಸ್ತೆ. 
ಮಟನ್ ಮಾರ್ಕೆಟ್ 

ಪೂರ್ವಕ್ಕೆ: ವೆಂಕಟರಮಣಸ್ವಾಮಿ ದೇವಸ್ಥಾನದ ರಸ್ತೆ. 
ಪ್ರದೇಶ 

ಪಶ್ಚಿಮಕ್ಕೆ: ಶ್ರೀರಂಗಪಟ್ಟಣ -ಬೀದರ್‌ ರಸ್ತೆ 
ಉತ್ತರಕ್ಕೆ : ಟಿ. ಬಿ.ಸರ್ಕಲ್ ಬಳಿ ಇರುವ ಚಾನಲ್ ಬೀದ‌ ಶ್ರೀರಂಗಪಟ್ಟಣ ರಸ್ತೆ ಬಿ.ಕೆ. ಬಿಲ್ಲಿಂಗ್ 

ಮೂಲೆ ಯಿಂದ ಪಶ್ಚಿಮಾಭಿಮುಖವಾಗಿ ನಗರಸಭೆ ಗಡಿ ವರಗೆ 
8 - ತಾಲ್ಲೂಕ್ ಕಛೇರಿ ಅಕ್ಕ 

ದಕ್ಷಿಣಕ್ಕೆ: ನೆಹರು ಮಾರುಕಟ್ಟೆ ರಸ್ತೆ ಪುಟ್ಟರಂಗಪ್ಪ ಮನೆವರೆಗೆ ಮತ್ತು ಲಕ್ಕವ್ವನಹಳ್ಳಿ ರಸ್ತೆಯಲ್ಲಿ ಸತೀಶ್ 
ಪಕ್ಕದ ಮನೆಗಳು , 

ಕಾಂಪ್ಲೆಕ್ಸ್ ನಿಂದ ನಗರಸಭೆ ಗಡಿವರೆಗೆ. 
ಸತ್ಯನಾರಾಯಣ ಸ್ವಾಮಿ 

ಪೂರ್ವಕ್ಕೆ: ಬೀದರ್ ಶ್ರೀರಂಗಪಟ್ಟಣ ಮುಖ್ಯ ರಸ್ತೆ ಟಿ. ಬಿ. ಸರ್ಕಲ್ ಹತ್ತಿರ ಇರುವ ಚಾನಲ್ 
ದೇವಸ್ಥಾನದ ಪ್ರದೇಶ, 

( ಬಿ.ಕೆ. ಬಿಲ್ಲಿಂಗ್) ನಿಂದ ದಕ್ಷಿಣಾಭಿಮುಖವಾಗಿ ಸಾಗಿ ನೆಹರು ಮಾರುಕಟ್ಟೆ ವರಗೆ. 
ಪಂಪ್‌ಹೌಸ್‌ ಮುಂಭಾಗ, 

ಪಶ್ಚಿಮಕ್ಕೆ : ಚಾನಲ್ ಮೂಲಕ ದಕ್ಷಿಣಾಭಿಮುಖವಾಗಿ ನಗರಸಭೆ ಗಡಿ ಮತ್ತು ಲಕ್ಕವ್ವನಹಳ್ಳಿ 

ರಸ್ತೆಯಲ್ಲಿರುವ ಸತೀಶ್ ಕಾಂಪ್ಲೆಕ್ಸ್ ನಿಂದ ಪುಟ್ಟರಂಗಪ್ಪ ಮನೆವರೆಗಿನ ರಸ್ತೆ. 
9 - ಬಸವನಕಟ್ಟೆ, ( ಉತ್ತರಕ್ಕೆ : ಬಸವನಕಟ್ಟೆ ರಸ್ತೆ, 

ದುರ್ಗಿಗುಡಿ, ದಕ್ಷಿಣಕ್ಕೆ: ನಗರಸಭೆ ಮುಂಭಾಗದ ಮುಖ್ಯ ರಸ್ತೆ. 
ತೇರುಮಲ್ಲೇಶ್ವರ ಪೂರ್ವಕ್ಕೆ: ಪೂರ್ವಕ್ಕೆ ತೇರುಮಲ್ಲೇಶ್ವರ ದೇವಸ್ಥಾನದ ರಸ್ತೆ ಮತ್ತು ಟಿ. ಟಿ. ರಸ್ತೆ. 
ದೇವಸ್ಥಾನ , ನಗರಸಭೆ ಪಶ್ಚಿಮಕ್ಕೆ: ಬೀದರ್ -ಶ್ರೀರಂಗಪಟ್ಟಣ ರಸ್ತೆ . 

ಕಛೇರಿ. 
10 - ತೇರುಬೀದಿ, | ಉತ್ತರಕ್ಕೆ : ಚಿಕ್ಕಪೇಟೆ ರಸ್ತೆ, 
ಜಾಮೀಯ ಮಸೀದಿ ದಕ್ಷಿಣಕ್ಕೆ: ವಲ್ಲಭಬಾಯಿಪಟೇಲ್ ರಸ್ತೆ. 
ಪ್ರದೇಶ, ತಳವಾರ ಬೀದಿ, ಪೂರ್ವಕ್ಕೆ: ಆಸ್ಪತ್ರೆ ರಸ್ತೆ, ಸಿದ್ದನಾಯಕ ಸರ್ಕಲ್. 
ಚಿಕ್ಕಪೇಟೆ, ಸಿದ್ದನಾಯಕ ಪಶ್ಚಿಮಕ್ಕೆ: ತೇರುಮಲ್ಲೇಶ್ವರ ದೇವಸ್ತಾನದ ರಸ್ತೆ . 

ಸರ್ಕಲ್, 
11 -ನಾಯಕರ ಕೇರಿ, ಹಳೆ | ಉತ್ತರಕ್ಕೆ : ಬರು ರಸ್ತೆ, ತೇರುಬೀದಿ ರಸ್ತೆ. 

ಸುಣ್ಣಗಾರ ಬೀದಿ, ದಕ್ಷಿಣಕ್ಕೆ: ಸುಣ್ಣಗಾರ್ ಸರ್ಕಲ್ ರಸ್ತೆ, ವಲ್ಲಭಬಾಯಿಪಟೇಲ್ ರಸ್ತೆ. 
ಕೊಲ್ಲಾಪುರ ದಮ್ಮ ಪೂರ್ವಕ್ಕೆ : ನಗರಸಭೆ ಗಡಿ, ಬಣ್ಣೂರು ರಿ. ಸ. ನಂ . 331,332 ಹಿಡುವಳಿ ಜಮೀನು, 
ದೇವಸ್ಥಾನ , ಹಳೆ ಪಶ್ಚಿಮಕ್ಕೆ: ಆಸ್ಪತ್ರೆ ರಸ್ತೆ ಮತ್ತು ವಾರ್ಡ್ ನಂ .12ರ ಗಡಿ. 
ಎ . ಡಿ.ಕಾಲೋನಿ 


12 - ಸುಣ್ಣಗಾರಬೀದಿ, 
ಸಿಳ್ಳೆಕ್ಯಾತರ ಬೀದಿ, 

ಮುಬಾರಕ್ 
ಮಸೀದಿಪ್ರದೇಶ. 


| ಉತ್ತರಕ್ಕೆ : ಸುಣ್ಣಗಾರ ಬೀದಿ, 
ದಕ್ಷಿಣಕ್ಕೆ : ಕುಂಬಾರ ಬೀದಿ ರಸ್ತೆ. 
ಪೂರ್ವಕ್ಕೆ: ಬಣ್ಣೂರು ರಿ. ಸ. ನಂ . 332 , ಹಿಡುವಳಿ ಜಮೀನು. 
ಪಶ್ಚಿಮಕ್ಕೆ: ಭಜನಾ ಮಂದಿರ ರಸ್ತೆ, 
ಉತ್ತರಕ್ಕೆ: ಸುಣ್ಣಗಾರ ಬೀದಿ. ವಲ್ಲಭಾಯಿ ರಸ್ತೆ, 
ದಕ್ಷಿಣಕ್ಕೆ: ಕುಂಬಾರ ಬೀದಿ. 
ಪೂರ್ವಕ್ಕೆ : ಬಣ್ಣೂರು ರಿ.ಸ. ನಂ .332, ಹಿಡುವಳಿ ಜಮೀನು. 
ಪಶ್ಚಿಮಕ್ಕೆ : ಭಜನಾ ಮಂದಿರ ರಸ್ತೆ. 


13 


13 - ಎ . ಡಿ.ಕಾಲೋನಿ, 

ಭೀಮಣ್ಣನ ಮನೆ 
ಹಿಂಬಾಗ, ಚಾಪೇಕೇರಿ. 


16 . 


18 


14 - ಆಸತ್ರೆ ಹಿಂಭಾಗ, | ಉತ್ತರಕ್ಕೆ: ಚಾಪೇಕೇರಿ ರಸ್ತೆ, 
ಜೂನಿಯರ್ ಕಾಲೇಜ್ ದಕ್ಷಿಣಕ್ಕೆ: ಬೆಂಗಳೂರು- ಚಿತ್ರದುರ್ಗ ಮುಖ್ಯ ರಸ್ತೆ . 
ರಸ್ತೆ , ಶಂಶುದ್ದೀನ್ ರಸ್ತೆ ಪೂರ್ವಕ್ಕೆ : ಶಂಶುದ್ದೀನ್ ರಸ್ತೆ . 
ಎಡಭಾಗ ಪಶ್ಚಿಮಕ್ಕೆ: ಆಸ್ಪತ್ರೆ ರಸ್ತೆ . 

ಉತ್ತರಕ್ಕೆ : ಕುಂಬಾರ ಬೀದಿ. 
15 -ಗೋಪಾಲಪುರ, 
| 15 | 

ದಕ್ಷಿಣಕ್ಕೆ : ಅಸ್ಟರ್‌ಉನ್ನಿಸಾ ರವರ ಮನೆ( ವಕೀಲರು) 
ಕುಂಬಾರ ಬೀದಿ, 

ಪೂರ್ವಕ್ಕೆ : ನಗರಸಭೆ ಗಡಿ ಪಟೇಹಳ್ಳಿ ರಿ. ಸ. ನಂ .203,357 ,355,361, 216 ಹಿಡುವಳಿ ಜಮೀನು. 
ರಾಮಮಂದಿರ ಪ್ರದೇಶ. 

ಪಶ್ಚಿಮಕ್ಕೆ: ಬಿ. ನಾಗಪ್ಪ ಹಳೆ ಮನೆ ರಸ್ತೆ, 
ಉತ್ತರಕ್ಕೆ : ಕೆ.ಎಸ್.ಆರ್. ಟಿ. ಸಿ. ಬಸ್ ಸ್ಟಾಂಡ್ ಕಾಂಪೌಂಡ್ ಪಕ್ಕದಿಂದ ಉತ್ತರಾಭಿಮುಖವಾಗಿ | 

ಸಾಗುವ ರಸ್ತೆಯಲ್ಲಿ 2ನೇ ಕ್ರಾಸ್ ಮಾಜಿ ಸದಸ್ಯರು ಆದ ಶ್ರೀ ಅಸ್ಕರ್ ಉನ್ನಿಸಾ ವಕೀಲರು ಇವರ 
16 - ಸಂತೇಪೇಟೆ ಮೈದಾನ, | 

ಮನೆ ಮುಂಭಾಗದ ರಸ್ತೆ ಪೂರ್ವಾಭಿಮುಖವಾಗಿ ಸಾಗಿ ಬೈಪಾಸ್ ರಸ್ತೆ ವರೆಗೆ . 
ಕಟುಗರಹಳ್ಳ, 

ದಕ್ಷಿಣಕ್ಕೆ: ಮುಖ್ಯ ರಸ್ತೆ ಕೆ.ಎಸ್. ಆರ್. ಟಿ.ಸಿ. ಬಸ್ ಸ್ಟ್ಯಾಂಡ್ ಮುಂಭಾಗದಿಂದ 
ಕೆ. ಎಸ್. ಆರ್ . ಟಿ. ಸಿ , 

ಪೂರ್ವಾಭಿಮುಖವಾಗಿ ಸಾಗಿ ಸರ್ವೀಸ್ ರಸ್ತೆ ಮೂಲಕ ನಗರಸಭೆ ಗಡಿ ವರೆಗೆ. 
ನೃಪತುಂಗ ಬಡಾವಣೆ, 

ಪೂರ್ವಕ್ಕೆ: ಪಟೇಹಳ್ಳಿ ಕ್ರಾಸ್ ನಗರಸಭೆ ಗಡಿ ಬಲಭಾಗದ ಸರ್ವೀಸ್ ರಸ್ತೆಯಿಂದ ಎಡಭಾಗದ 
ಯರಗುಂಟೇಶ್ವರ 

ಸರ್ವೀಸ್ ರಸ್ತೆ ವರಗೆ, 
ಬಡಾವಣೆ. 

ಪಶ್ಚಿಮಕ್ಕೆ : ಕೆ.ಎಸ್. ಆರ್. ಟಿ. ಸಿ. ಕಾಂಪೌಂಡ್ ನಿಂದ ಉತ್ತರಾಭಿಮುಖವಾಗಿ ಸಾಗಿ ಅಸ್ಟರ್‌ ಉನ್ನೀಸಾ 

ವಕೀಲರು ಇವರ ಮನೆ ರಸ್ತೆ ವರೆಗೆ, 
17 - ಎ.ಕೆ.ಕಾಲೋನಿ, ಉತ್ತರಕ್ಕೆ : ಸೌದಿಯಮ್ಮ ದೇವಸ್ಥಾನದ ರಸ್ತೆ. 
17 

ಪೋಸ್ಟ್ ಆಫೀಸ್ ದಕ್ಷಿಣಕ್ಕೆ: ಸರ್ ಎಂ . ವಿಶ್ವೇಶ್ವರಯ್ಯ ರಸ್ತೆ. 
ಹಿಂಭಾಗದ ಮನೆಗಳು , ಪೂರ್ವಕ್ಕೆ : ಹುಳಿಯಾರು ರಸ್ತೆ, 
ವಾಟರ್ ಟ್ಯಾಂಕ್ ಪ್ರದೇಶ, ಪಶ್ಚಿಮಕ್ಕೆ: ಕೆಂಪು ಕಾಳಪ್ಪನ ಮನೆ ರಸ್ತೆ, 
| 18 - ಸಂತೇಪೇಟೆ ಮೈದಾನ, ಉತ್ತರಕ್ಕೆ : ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಸ್ತೆ . 

ಕಟುಗರಹಳ್ಳ , ದಕ್ಷಿಣಕ್ಕೆ : ಚರ್ಚ್ ರಸ್ತೆ , 
ಕೆ.ಎಸ್. ಆರ್. ಟಿ. ಸಿ , ಪೂರ್ವಕ್ಕೆ: ಆಸ್ಪತ್ರೆ ರಸ್ತೆ. 
ನೃಪತುಂಗ ಬಡಾವಣೆ, ಪಶ್ಚಿಮಕ್ಕೆ: ಟಿ. ಟಿ.ರಸ್ತೆ , ಹುಳಿಯಾರು ರಸ್ತೆ, 
ಯರಗುಂಟೇಶ್ವರ 
ಬಡಾವಣೆ. 

( ಉತ್ತರಕ್ಕೆ: ನೆಹರು ಮಾರುಕಟ್ಟೆ ರಸ್ತೆ ಸುಂದರ್‌ರಾಜ್ ಬಿಲ್ಲಿಂಗ್‌ನಿಂದ. 
19 - ಎ . ಕೆ.ಕಾಲೋನಿ, 

ದಕ್ಷಿಣಕ್ಕೆ: ಸೌದಿಯಮ್ಮ ದೇವಸ್ಥಾನದ ರಸ್ತೆ ಸಿ. ಎಂ .ಲೇಔಟ್ ವರೆಗೆ ಅಮಿತ್ ಚಂದ್ ಬಿಲ್ಲಿಂಗ್ ನಿಂದ. 
ಪೋಸ್ಟ್ ಆಫೀಸ್ 
- ಹಿಂಭಾಗದ ಮನೆಗಳು, 

ಪೂರ್ವಕ್ಕೆ: ಬೀದರ್ ಶ್ರೀರಂಗಪಟ್ಟಣ ರಸ್ತೆ ಸುಂದರ್‌ರಾಜ್ ಬಿಲ್ಲಿಂಗ್‌ನಿಂದ ಸೌದಿಯಮ್ಮ 

| ದೇವಸ್ಥಾನದ ರಸ್ತೆ ವರೆಗೆ. 
ವಾಟರ್ ಟ್ಯಾಂಕ್ ಪ್ರದೇಶ. 

ಪಶ್ಚಿಮಕ್ಕೆ: ನಗರಸಭೆ ಗಡಿ. 
20 - ಸಂತೇಪೇಟೆ 

ದಾನ, 

( ಉತ್ತರಕ್ಕೆ : ಸೌದಿಯಮ್ಮ ದೇವಸ್ಥಾನದ ರಸ್ತೆ. 
ಕಟುಗರಹಳ್ಳ, ದಕ್ಷಿಣಕ್ಕೆ : ಸರ್ ಎಂ . ವಿಶ್ವೇಶ್ವರಯ್ಯ ರಸ್ತೆ . 
ಕೆ. ಎಸ್ . ಆರ್ . ಟಿ . ಸಿ , 

ಪೂರ್ವಕ್ಕೆ : ಹುಳಿಯಾರು ರಸ್ತೆ 
ನೃಪತುಂಗ ಬಡಾವಣೆ, ಪಶ್ಚಿಮಕ್ಕೆ: ಕೆಂಪು ಕಾಳಪ್ಪನ ಮನೆ ರಸ್ತೆ . 
ಯರಗುಂಟೇಶ್ವರ | 
ಬಡಾವಣೆ. 

| ಉತ್ತರಕ್ಕೆ :: ಸಿ. ಎಂ .ಲೇಔಟ್, ಮುರುಗನ್ ದೇವಸ್ಥಾನದ ರಸ್ತೆ . 
21 - ಅನಂತ 
21 | ರಾಮಯ್ಯಬೇಲಿ, ಕುವೆಂಪು 

ದಕ್ಷಿಣಕ್ಕೆ: ವಾಣಿ ವಿಲಾಸ ಬಲದಂಡೆ ನಾಲೆ ರಸ್ತೆ, 
ನಗರ , ಗಾಂಧಿ ಲೇಔಟ್ 

ಪೂರ್ವಕ್ಕೆ: ಕೆಂಪುಕಾಳಪ್ಪ ಮನೆ ರಸ್ತೆ , ಅನಂತರಾಮಯ್ಯ ಬೇಲಿ ಹುಳಿಯಾರುರಸ್ತೆ. 
ಪಶ್ಚಿಮಕ್ಕೆ : ಲಕ್ಕವ್ವನಹಳ್ಳಿ ಗಡಿ. 

ಉತ್ತರಕ್ಕೆ : ಸರ್ ಎಂ . ವಿಶ್ವೇಶ್ವರಯ್ಯ ರಸ್ತೆ, 
22 - ವಿಶ್ವೇಶ್ವರಯ್ಯ 
ಬಡಾವಣೆ, ತಮಿಳು 

ದಕ್ಷಿಣಕ್ಕೆ : ಕುವೆಂಪು ನಗರ ರಸ್ತೆ . 

ಪೂರ್ವಕ್ಕೆ : ಹುಳಿಯಾರು ರಸ್ತೆ, 
ನಾಯಕರ ಬೀದಿ, 

ಪಶ್ಚಿಮಕ್ಕೆ: ಅನಂತರಾಮಯ್ಯ ಬೇಲಿ. 

ಉತ್ತರಕ್ಕೆ: ನಂಜಯ್ಯನಕೊಟ್ಟಿಗೆ - ಕೆ. ಎಂ .ಕೊಟ್ಟಿಗೆ ಮುಖ್ಯ ರಸ್ತೆ, 
23 - ಬಿ . ಜೆ .ಆರ್. ದಕ್ಷಿಣಕ್ಕೆ : ಅನಾಥಾಶ್ರಮ ರಸ್ತೆ. 
ಬಡಾವಣೆ, ಮೇರಿ ರಸ್ತೆ, ಪೂರ್ವಕ್ಕೆ : ಹುಳಿಯಾರು ರಸ್ತೆ, 

ಅಸಂಸನ್ ಶಾಲೆ. ಪಶ್ಚಿಮಕ್ಕೆ : ನಗರಸಭೆ ಗಡಿ. 


19 


| 


ಉತ್ತರಕ್ಕೆ : ಚಾನಲ್, ( ಹುಳಿಯಾರ್ ರಸ್ತೆಯಿಂದ ಪಶ್ಚಿಮ ಗಡಿವರೆಗೆ.) 
24 - ನಂಜಯ್ಯನ ಕೊಟ್ಟಿಗೆ, ದಕ್ಷಿಣಕ್ಕೆ : ಹುಳಿಯಾರ್ ರಸ್ತೆಯಿಂದ ನಂಜಯ್ಯನಕೊಟ್ಟಿಗೆ, ( ಹೊಸ ವಾರ್ಡ್ಓವರ್ ಹೆಡ್ ಟ್ಯಾಂಕ್ 
ಆಶ್ರಯ ಕಾಲೋನಿ, ವರೆಗೆ) 
ಕೆ. ಎಂ .ಕೊಟ್ಟಿಗೆ ಪೂರ್ವಕ್ಕೆ : ಹುಳಿಯಾರ್ ರಸ್ತೆ ( ಚಾನಲ್‌ನಿಂದ ಕೆ. ಎಂ .ಕೊಟ್ಟಿಗೆ ಕ್ರಾಸ್ ವರೆಗೆ.) 

ಪಶ್ಚಿಮಕ್ಕೆ : ನಗರಸಭೆ ಗಡಿ ( ಚಾನಲ್‌ನಿಂದ ಕೆ. ಎಂ .ಕೊಟ್ಟಿಗೆ ಕ್ರಾಸ್ ವರೆಗೆ.) 

ಉತ್ತರಕ್ಕೆ: ನಂಜಯ್ಯನಕೊಟ್ಟಿಗೆ- ಕೆ. ಎಂ .ಕೊಟ್ಟಿಗೆ ಮುಖ್ಯ ರಸ್ತೆ, 
25 - ಆಶ್ರಯ ಕಾಲೋನಿ, 
25 | ನಂಜಯ್ಯನ ಕೊಟ್ಟಿಗೆ, 

ದಕ್ಷಿಣಕ್ಕೆ: ಅನಾಥಾಶ್ರಮ ರಸ್ತೆ. 
ಕೆ. ಎಂ .ಕೊಟ್ಟಿಗೆ 

ಪೂರ್ವಕ್ಕೆ : ಹುಳಿಯಾರು ರಸ್ತೆ. 
ಪಶ್ಚಿಮಕ್ಕೆ : ನಗರಸಭೆ ಗಡಿ. 

ಉತ್ತರಕ್ಕೆ: ಅನಾಥಾಶ್ರಮ ರಸ್ತೆ, 
26 - ಹರಿಶ್ಚಂದ್ರ ಘಾಟ್ ದಕ್ಷಿಣಕ್ಕೆ : ಹರಿಶ್ಚಂದ್ರ ಘಾಟ್ ಮುಖ್ಯ ರಸ್ತೆ, 
ಪ್ರದೇಶ ಪೂರ್ವಕ್ಕೆ : ಹುಳಿಯಾರು ರಸ್ತೆ, 

ಪಶ್ಚಿಮಕ್ಕೆ: ಲಕ್ಕವ್ವನಹಳ್ಳಿ ಗಡಿ. 

ಉತ್ತರಕ್ಕೆ: ಹರಿಶ್ಚಂದ್ರ ಘಾಟ್ ಮುಖ್ಯ ರಸ್ತೆ . 
27- ಹರಿಶ್ಚಂದ್ರ ಘಾಟ್ ದಕ್ಷಿಣಕ್ಕೆ: ಸೋಮೇರಹಳ್ಳಿ - ನಗರಸಭೆ ಗಡಿ. 
ಪ್ರದೇಶ ಪೂರ್ವಕ್ಕೆ: ಹುಳಿಯಾರ್ ರಸ್ತೆ, 

ಪಶ್ಚಿಮಕ್ಕೆ: ನಗರಸಭೆ ಗಡಿ. 
28- ವೇದಾವತಿ ನಗರ, ಉತ್ತರಕ್ಕೆ : ಚಳ್ಳಕೆರೆ ರಸ್ತೆಯಲ್ಲಿರುವ ಆಂಜನೇಯ ದೇವಸ್ಥಾನದ ರಸ್ತೆ ಮತ್ತು ಘನಿ ಅಂಗಡಿ ರಸ್ತೆ . 
ಬೇವಿನಮರದ ರಸ್ತೆ ದಕ್ಷಿಣಕ್ಕೆ: ಬೆಂಗಳೂರು ಕಡೆ ಹೋಗುವ ಸರ್ವೀಸ್ ರಸ್ತೆ . 
ಎರಡು ಬದಿ, 60 ಅಡಿ ಪೂರ್ವಕ್ಕೆ: ಬೆಂಗಳೂರು ಸರ್ವಿಸ್ ರಸ್ತೆಯಿಂದ 100 ಅಡಿ ರಸ್ತೆ ಮತ್ತು ಮಾರುತಿ ಶಾಲೆ ರಸ್ತೆ. 
ರಸ್ತೆ, ಬಿ. ಎಲ್. ಗೌಡರವರ ಪಶ್ಚಿಮಕ್ಕೆ : ಬೆಂಗಳೂರು ಸರ್ವಿಸ್ ರಸ್ತೆಯಿಂದ ಆಂಜನೇಯ ದೇವಸ್ಥಾನದ ವರೆಗೆ ಚಳ್ಳಕೆರೆ ರಸ್ತೆ 
ಮನೆ ಪ್ರದೇಶ & ಘನಿ ಅಂಗಡಿ ರಸ್ತೆ, 

ಉತ್ತರಕ್ಕೆ : ಪಿ. ಬಿ. ಮುಖ್ಯ ರಸ್ತೆ ಸಂಜೀವಿನಿ ಆಸತ್ರೆ ರಸ್ತೆ ಚಾನಲ್ ನಲ್ಲಿರುವ ಚಿಂಟು ಚಿನ್ನು 
29 - ಬಿಲಾಲ್ ಮಸೀದಿ, 

ಬೇಕರಿಯಿಂದ ಪೂರ್ವಾಭಿಮುಖವಾಗಿ ಸರ್ವಿಸ್ ರಸ್ತೆ ಮೂಲಕ ಪಟೇಹಳ್ಳಿ ರಸ್ತೆ ಕ್ರಾಸ್ ವರಗೆ. 
ಜಯನಗರ , ಬಸವೇಶ್ವರ 

ದಕ್ಷಿಣಕ್ಕೆ: ಚಾನಲ್ ರಸ್ತೆ, 
ನಗರ, ಟೀಚರ್ 

ಪೂರ್ವಕ್ಕೆ: ನಗರಸಭೆ ಗಡಿ. 
ಕಾಲೋನಿ, 

ಪಶ್ಚಿಮಕ್ಕೆ: ಸಂಜೀವಿನಿ ಆಸತ್ರೆ ರಸ್ತೆ ಮತ್ತು ಟ್ಯಾಂಕ್ ರಸ್ತೆ , ಚಾನಲ್ ರಸ್ತೆ ವರೆಗೆ. 
ಉತ್ತರಕ್ಕೆ:- ಲಕ್ಕವ್ವನಹಳ್ಳಿ ರಸ್ತೆಯಲ್ಲಿರುವ ಸತೀಶ್ ಕಾಂಪ್ಲೆಕ್ಸ್ ಹತ್ತಿರವಿರುವ ಸೇತುವೆಯಿಂದ | 

ಲಕ್ಕವ್ವನಹಳ್ಳಿ ರಸ್ತೆ ಮೂಲಕ ಗಡಿ ವರೆಗೆ, 
30 - ಸಿ . ಎಂ . ಲೇಔಟ್, 

ದಕ್ಷಿಣಕ್ಕೆ : ಸಿ. ಎಂ .ಲೇಔಟ್ ರಸ್ತೆ ( ವಾಗ್ಗೇವಿ ಶಾಲೆ ಪಕ್ಕ) ಮತ್ತು ಶಂಕರಯ್ಯ ತೋಟ. 
ಐ . ಟಿ . ಐ . ಕಾಲೇಜ್ ಪ್ರದೇಶ 

ಪೂರ್ವಕ್ಕೆ : ನಾಗಶ್ರೀ ಹೋಂ ಪ್ರಾಡಕ್ಟ್ ನಿಂದ ಸತ್ಯನಾರಾಯಣ್ ಅಂಗಡಿ ವರೆಗಿನ ರಸ್ತೆ. 
ಪಶ್ಚಿಮಕ್ಕೆ: ಲಕ್ಕವ್ವನಹಳ್ಳಿ ಗಡಿ. 
ಉತ್ತರಕ್ಕೆ: ಹುಳಿಯಾರ್ ರಸ್ತೆ ಚಾನಲ್ ಪಕ್ಕದಲ್ಲಿ ಹೋಗುವ ತಾಂಡ ರಸ್ತೆಗೆ ಪೂರ್ವಾಭಿಮುಖವಾಗಿ 

ಸಾಗಿ ನೇರವಾಗಿ ಸಾಗಿ 70 ಕಣ್ಣು ಸೇತುವೆ ವರೆಗೆ, 
31 - ಲಕ್ಷಮ್ಮ ಬಡಾವಣೆ, 
ಹೆಚ್.ಕೆ.ಎನ್ . ಲೇಔಟ್, 

ದಕ್ಷಿಣಕ್ಕೆ: ಹುಳಿಯಾರ್ ರಸ್ತೆ ನಗರಸಭೆ ಸ್ವಾಗತ ಕಮಾನು ಹತ್ತಿರ ಪೆಟ್ರೋಲ್ ಬಂಕ್ ಕಡೆಯಿಂದ 
ನಾಗನಾಯ್ಕನ ಹಟ್ಟಿ ರಸ್ತೆ, 

ಪೂರ್ವಾಭಿಮುಖವಾಗಿ ನಗರಸಭೆ ಗಡಿ. 

ಪೂರ್ವಕ್ಕೆ : ತಾಂಡ ಹತ್ತಿರ ಚಾನಲ್ ನಿಂದ ಪೂರ್ಣ ನಗರಸಭೆ ಗಡಿ. 
ಗಾಡಿ ಬಸಣ್ಣ ಲೇಔಟ್, 

ಪಶ್ಚಿಮಕ್ಕೆ: ಹುಳಿಯಾರ್ ರಸ್ತೆ ಚಾನಲ್ ಅಡ್ಡ ರಸ್ತೆಯಿಂದ ದಕ್ಷಿಣಾಭಿಮುಖವಾಗಿ ಸಾಗಿ ನಗರಸಭೆ 
ಗಡಿ ಸ್ವಾಗತ ಕಮಾನು ಪೆಟ್ರೋಲ್ ಬಂಕ್ ವರೆಗೆ, 


ರ 


ಎಂ .ಕೆ. ಶ್ರೀರಂಗಯ್ಯ 

ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ , ಏಪ್ರಿಲ್ ೧ , ೨೦೧೭ ( ಚೈತ್ರ ೧೧, ಶಕ ವರ್ಷ ೧೯೩೯) | 
Bengaluru , Saturday , April 1, 2017 (Chaitra 11, Shaka Varsha 1939 ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ:562:ಉಖಾಯೋ :2016 , ಬೆಂಗಳೂರು, ದಿನಾಂಕ: 01.04.2017 


ನಂ . ೩೪೨ 
No . 342 


ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣಉದ್ಯೋಗ ಖಾತರಿ ಯೋಜನೆಯಡಿ ಓಂಬುಡ್ಸ್‌ಮನ್‌ಗಳ ನೇಮಕಾತಿ 


ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಧಿನಿಯಮ , 2005ರ ಪ್ರಕರಣ 27ರ 
ಉಪಪ್ರಕರಣ(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಭಾರತ ಸರ್ಕಾರವು ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತರಿ ಯೋಜನೆಯಡಿ ಓಂಬುಡ್ಸ್‌ಮನ್ ಸೂಚನೆಗಳನ್ನು ರಚಿಸಿದ್ದು, ರಾಜ್ಯದ ಜಿಲ್ಲೆಗಳಿಗೆ 
ಓಂಬುಡ್ಸ್‌ಮನ್‌ಗಳನ್ನು ನೇಮಿಸಲು ರಾಜ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿರವರ ಅಧ್ಯಕ್ಷತೆಯಲ್ಲಿ ಆಯ್ಕೆ 
ಸಮಿತಿಯನ್ನು ರಚಿಸಲು ಅವಕಾಶ ಕಲ್ಪಿಸಿದೆ. ಆಯ್ಕೆ ಸಮಿತಿಯು ನಿಯಮಾನುಸಾರ ಅರ್ಜಿಗಳನ್ನು ಆಹ್ವಾನಿಸಿ ಪರಿಶೀಲಿಸಿದ 
ಅರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಅಧಿಸೂಚನೆ ಸಂ : ಗ್ರಾಅಪ:562:ಉಖಾಯೋ :2016 ದಿನಾಂಕ:24.08. 2016 ರಲ್ಲಿ 
ಇಲಾಖೆಯ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಿ, ಸಾರ್ವಜನಿಕರಿಂದ ಯಾವುದಾದರೂ ಆಕ್ಷೇಪಣೆಗಳಿದ್ದಲ್ಲಿ ಪ್ರಕಟಣೆಯ ದಿನಾಂಕದಿಂದ 
30 ದಿನಗಳ ಒಳಗಾಗಿ ಸಲ್ಲಿಸಲು ಆಹ್ವಾನಿಸಲಾಗಿತ್ತು. 


ನಿಗದಿತ ಅವಧಿಯಲ್ಲಿ ಸ್ವೀಕರಿಸಿದ ಆಕ್ಷೇಪಣೆ / ಪ್ರತಿಕ್ರಿಯೆಗಳನ್ನು ಸೂಕ್ತವಾಗಿ ಪರಿಶೀಲಿಸಿದ ನಂತರದಲ್ಲಿ ಈ 
ಕೆಳಕಂಡ ಜಿಲ್ಲೆಗಳಿಗೆ ಓಂಬುಡ್ಸ್‌ಮನ್‌ಗಳನ್ನು ನೇಮಕಾತಿ ಮಾಡಿ ಅಧಿಸೂಚಿಸಿದೆ. 


ಕ್ರ. ಸಂ 


ಹಂಚಿಕೆ 
ಹೆಸರು ಹುದ್ದೆಯ ಹೆಸರು | ಹಿಂದೆ ಹೊಂದಿದ್ದ ಹುದ್ದೆ 

ವಿಳಾಸ 

ಮಾಡಿರುವ 
ಶ್ರೀಯುತರು 
ಡಾ | ಕೆ. ಶಂಕರೇಗೌಡ, ಓಂಬುಡ್ಸ್‌ಮನ್ ( ಜಿಲ್ಲಾ ವಯಸ್ಕರ ( ನಂ .982 , 7ನೇ ಮೈನ್, ಮೈಸೂರು 

ಶಿಕ್ಷಣಾಧಿಕಾರಿ 

1ನೇ ಹಂತ, ಹೆಬ್ಬಾಳ, 

ಮೈಸೂರು-570016 
ಎಂ .ಎಸ್.ಮಹಂತೇಶಯ್ಯ , ಓಂಬುಡ್ಸ್‌ಮನ್ ಉಪಕಾರ್ಯದರ್ಶಿ , ನರಗನಹಳ್ಳಿ , ದಾವಣಗೆರೆ | ದಾವಣಗೆರೆ 

ಕರ್ನಾಟಕ ಸರ್ಕಾರ ಜಿಲ್ಲೆ-577534 . 

ಸಚಿವಾಲಯ 
ವಿಶ್ವನಾಥ ಬಸವಣ್ಣೆಪ್ಪ ಓಂಬುಡ್ಸ್‌ಮನ್ ( ಚೀಫ್ ಮ್ಯಾನೇಜರ್‌ ಪ್ರಗತಿ | “ಸನ್ನಿದಿ” ಪ್ಲಾಟ್ ನಂ . 22 , 
ಶಿವನಾಗ, 

ಕೃಷ್ಣ ಗ್ರಾಮೀಣ ಬ್ಯಾಂಕ್ , | ಬ್ಯಾಂಕ್ ಕಾಲೋನಿ, ಸಿಪಿ | ಯಾದಗಿರಿ 
ಬಳ್ಳಾರಿ 

ಸ್ಟೇಡಿಯಂ ಹತ್ತಿರ 
ಕಲಬುರಗಿ - 585102 . 


3 


ಕ್ರಸಂ 


1 


ಶ್ರೀಯುತರು 


ಹುದ್ದೆಯ ಹೆಸರು 


ಹೆಸರು 

ಹಂಚಿಕೆ 
ಹಿಂದೆ ಹೊಂದಿದ್ದ ಹುದ್ದೆ 

ವಿಳಾಸ 

ಮಾಡಿರುವ 
4 | ರವಿರಾಜ್ ನಾರಾಯಣ | ಓಂಬುಡ್ಸ್‌ಮನ್ ಉಪ ಅರಣ್ಯ “ ಆಶ್ರಿತ ” ಅಜ್ಜರಕಾಡು | ಉತ್ತರ 

ಸಂರಕ್ಷಣಾಧಿಕಾರಿ ಟೆಲಿಪೋನ್ ಎಕ್ಸ್ ಚೆಂಜ್ | ಕನ್ನಡ 

ಎದುರು, ನಾಯರ್ ಕೆರೆ 
ರೋಡ್, ಉಡುಪಿ - 3 


ಎಂ . 


• ಓಂಬುಡ್ಸ್‌ಮನ್ ಆಗಿ ನೇಮಕಗೊಂಡ ಇವರು ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 15 ದಿನಗಳ ಒಳಗಾಗಿ 

ಹಂಚಿಕೆ ಮಾಡಿರುವ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿಗಳನ್ನು ಸಂಪರ್ಕಿಸಿ 

ಕರ್ತವ್ಯಕ್ಕೆ ಹಾಜರಾಗಿ ಕಾರ್ಯಭಾರವನ್ನು ವಹಿಸಿಕೊಳ್ಳುವುದು . 
• ಓಂಬುಡ್ಸ್‌ಮನ್ ಆಗಿ ನೇಮಕಾತಿಯಾದ ಅಭ್ಯರ್ಥಿಯು ಭಾರತ ಸರ್ಕಾರವು ಪತ್ರಸಂಖ್ಯೆ: L -11011/21/2012- RE- VII 

ದಿನಾಂಕ:16 . 01.2014 ರಲ್ಲಿ ಹೊರಡಿಸಿರುವ ಓಂಬುಡ್ಸ್‌ಮನ್ ಮಾರ್ಗಸೂಚಿಗಳಿಗನುಸಾರ ಕರ್ತವ್ಯ ನಿರ್ವಹಿಸುವುದು. 
• ಈ ಸಂಬಂಧ ಕೇಂದ್ರ ಸರ್ಕಾರವು ಹೊರಡಿಸಿರುವ ಸೂಚನೆಗಳು ಹಾಗೂ ಕೇಂದ್ರ ಸರ್ಕಾರ / ರಾಜ್ಯ ಸರ್ಕಾರಗಳು ಕಾಲ 

ಕಾಲಕ್ಕೆ ಹೊರಡಿಸಿರುವ ಆದೇಶಗಳು / ಸೂಚನೆಗಳು ಓಂಬುಡ್ಸ್‌ಮನ್‌ರವರ ಕರ್ತವ್ಯ ಹಾಗೂ ಜವಾಬ್ದಾರಿಗಳಾಗಿರುತ್ತವೆ. 


ಉಪೇಂದ್ರ ಪ್ರತಾಪ್ ಸಿಂಗ್ 

ಆಯುಕ್ತರು ಗ್ರಾಮೀಣಾಭಿವೃದ್ಧಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


Rural Development and Panchayat Raj Secretariat 


NOTIFICATION 


No: RDP 562 EGS 2016 Bangaluru Dated: 01 . 04 . 2017 


Appointment of Ombudsman under MGNREGA - 2016 


In exercise of the powers conferred under sub - section (1 ) of section 27 of Mahatma Gandhi 
National Rural Employment Guarantee Act, 2005 the Government of India have formulated 
Instructions for MGNREGS Ombudsman making provision for constitution of a Selection Committee 
under the Chairmanship of the Additional Chief Secretary to the State Government for the purpose 
of appointment of Ombudsmen for the Districts . After having invited applications and selected 
eligible candidates by the Selection Committee , a list of selected candidates in Notification 
No :RDP :562 :EGS: 2016 : dated :24 . 08 . 2016 was published in the departmental web - site inviting 
objections if any, from the public within 30 days from the date of publication . 


After having duly examined the objections / comments received within the stipulated period , 
the appointment of Ombudsmen for the following districts are notified . 


| Sl. 
| No 


Name 

Sriyuths 
Dr. K . Shankare 
Gowda, 


Name of the 

post 
Ombudsman 


Previously held 

Allocated 
Address 
post 

District 
District Adult No .982 , 7th Main , | Mysuru 
Education Officer , | 1st Stage , Hebbal, 
Mysuru 

Mysuru - 570016 . 


Address 


Si. Name 
NoI Sriyuths 

M . S .Mahantesh 
aiah 


Name of the 

post 
| Ombudsman 


Previously held 

post 
Deputy Secretary , 
Karnataka Govt . 
Secretariat 


Allocated 

District 
Davanagere 


Naraganahalli, 
Davanagere dist 
577534 . 


Ombudsman 


Yadgiri 


Vishwanath 
Basavanneppa 
Shivanaga , 


Chief Manager, 
Pragathi Gramina 
Bank , Ballari 


" Sannidhi" Plot 
No . 22 , Bank 
Colony, near CP 
Stadium X 
Kalaburagi 
585102 . 
" Asritha" 
Ajjarakadu 
opposite telephone 
exchange , Nair kere 
road, Udupi- 3 


Ombudsman 


Raviraj 
Narayana M , 


Deputy 
Conservator of 
Forests 


Uttara 
Kannada 


The Ombudsman shall contact the Chief Executive Officer , Zill Panchayat concerned and 
report to duty within 15 days from the date of issue of this Notification . 
The Ombudsman so appointed shall function as per the Instructions on Ombudsman issued 
by Government of India vide its letter No / L - 11011/ 21 / 2012 -RE - VII dt: 16 .01. 2014 . 
The Orders and Instructions issued / to be issued by the Central Govt/ State Government, 
from time to time shall be the duties and responsibilities of the Ombudsman . 


Upendra Prathap Singh 
Commissioner Rural Development 
Rural Development & Panchayat Raj Dept . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜಷತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಏಪ್ರಿಲ್ ೩ , ೨೦೧೭ (ಚೈತ್ರ ೧೩ , ಶಕ ವರ್ಷ ೧೯೩೯ ) 
Bengaluru , Monday , April 3 , 2017 (Chaitra 13 , Shaka Varsha 1939 ) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಅಪಜೀ 23 ಎಫ್ ಎಎಫ್ 2008, ಬೆಂಗಳೂರು, ದಿನಾಂಕ:28.03.2017 


ನಂ . ೩೪೫ 
No . 345 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ( 1964ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಈ ಕೆಳಕಂಡ “ ಅನುಸೂಚಿಯಲ್ಲಿ ನಮೂದಿಸಿರುವ ಬೆಳಗಾವಿ ಜಿಲ್ಲೆ, ರಾಯಭಾಗ 
ತಾಲ್ಲೂಕಿನ ಮೇಕಳಿ ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 
ದಿನಾಂಕದಿಂದ ಜಾರಿಗೆ ಬರುವಂತೆ “ಮೀಸಲು ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಿ ಘೋಷಿಸಲಾಗಿದೆ. 

ಅನುಸೂಚಿ 

1 : ಬೆಳಗಾವಿ 
ತಾಲ್ಲೂಕು 

ರಾಯಭಾಗ. 
ಗ್ರಾಮ 

: | ಮೇಕಳಿ 
ಗ್ರಾಮದ ಸರ್ವೆ ನಂಬರು 

: | 241, 242 , 243 , 160 , 161 
ವಿಸ್ತೀರ್ಣ ( ಹೆಕ್ಟೇರುಗಳಲ್ಲಿ) 

( 95 .54, 10.46, 9 . 61, 56 . 83 , 66.84 
ಒಟ್ಟು ವಿಸ್ತೀರ್ಣ 

239 . 28 
ಕ್ಷೇತ್ರದ ಹೆಸರು 

ಮೇಕಳಿ ಅರಣ್ಯ ಪ್ರದೇಶ (ವಾಯುವ್ಯ 
ಬ್ಲಾಕ್ ಮತ್ತು ಆಗ್ನೆಯ ಬ್ಲಾಕ್) 


2 . ಮೇಲ್ಕಂಡ ಕಾಯ್ದೆಯ ಕಲಂ 4 (1) ( ಸಿ) ಪ್ರಕಾರ ಕರ್ನಾಟಕ ಸರ್ಕಾರವು ಉಪ ವಿಭಾಗಾಧಿಕಾರಿಗಳು , ಬೆಳಗಾವಿ 
- ಉಪ ವಿಭಾಗ ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು 
ಇವರು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಭಾದ್ಯತೆಗಳನ್ನು 

ಇತ್ಯರ್ಥಗೊಳಿಸಿ, ನಿರ್ಧರಿಸಿ , ವಿಚಾರಣೆ ಮಾಡಿ, ತೀರ್ಮಾನಿಸುವುದು . 
3 . ಮೇಲ್ಕಂಡ ಕಾಯ್ದೆಯ ಕಲಂ - 4 ( 2) ಪ್ರಕಾರ ಕರ್ನಾಟಕ ಸರ್ಕಾರವು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , 

ಘಟಪ್ರಭಾ ವಿಭಾಗ , ಗೋಕಾಕ್ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು 
ಸರ್ಕಾರದ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 
4. ಮೇಲ್ಕಂಡ ಅಧಿನಿಯಮ 11, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು , 

ಯಾವುದೇ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗೆ ಬಾಧಿತವಾದ ವ್ಯಕ್ತಿಗಳು ಸಲ್ಲಿಸಿದ 
ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಕಾಯ್ದೆಯ ಕುರಿತು 16 (1) ನೇ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ 
ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

... 2 ... 


5. ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಭಾದಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ 

ಪ್ರಕರಣ 16 ( 2) ನೇ ಪ್ರಕಾರ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗೆ, ಜಿಲ್ಲಾ ನ್ಯಾಯಾಲಯಕ್ಕೆ 
ಮೇಲ್ಮನವಿ ಸಲ್ಲಿಸಬಹುದು. 


ಪ್ರಸ್ತಾಪಿತ ಮೀಸಲು ಅರಣ್ಯದ ಸೀಮಾ ವಿವರಣೆ 

- ಚಕ್ಬಂದಿ 


ಟಿಪ್ಪಣಿ : ವಾಯುವ್ಯ ಬ್ಲಾಕ್ - 
1. ಸ. ನಂ . 241 ರಲ್ಲಿ 0.06 ಹೆ. ಒತ್ತುವರಿ , 0.42 ಹೆ . ರಸ್ತೆ, 1.15 ಹುಗ್ಗಿಮನೆ, 0.076 ಹೆ. ದೇವಸ್ಥಾನ ಮತ್ತು 0.080 

ಹೆ . ಭಾವಿಗಳ ಒಟ್ಟು ವಿಸ್ತೀರ್ಣ 1. 78 ಹೆ. ಪ್ರದೇಶವನ್ನು ಆರ್. ಟಿ. ಸಿ. ಒಟ್ಟು ವಿಸ್ತೀರ್ಣದಿಂದ ಕಡಿಮೆ 
ಮಾಡಲಾಗಿದೆ. ಮತ್ತು ಸದರಿ ಸ. ನಂ .ದಲ್ಲಿ 3 ಚೆಕ್‌ಡ್ಯಾಂಗಳ ಒಟ್ಟು ವಿಸ್ತೀರ್ಣ 0.10 ಹೆ. ಭೂಸಾರ ಸಂರಕ್ಷಣೆಯ 

ಹಿತದೃಷ್ಟಿಯಿಂದ ನಿರ್ಮಿಲಾಗಿದೆ. 
2. ಸ. ನಂ .242ರಲ್ಲಿ 1.37 ಹೆ . ಕಾಲುವೆ ( ಭಾಗ), 0.26 ಹೆ. ಒತ್ತುವರಿಗಳ ಒಟ್ಟು ವಿಸ್ತೀರ್ಣ 1.63 ಹೆ. ಪ್ರದೇಶವನ್ನು 

ಆರ್. ಟಿ.ಸಿ. ಯ ಒಟ್ಟು ವಿಸ್ತೀರ್ಣದಿಂದ ಕಡಿಮೆ ಮಾಡಲಾಗಿದೆ. 
3. ಸ. ನಂ . 243ರಲ್ಲಿ 0.38 ಹೆ. ಕಾಲುವೆ ( ಭಾಗ) ದ ವಿಸ್ತೀರ್ಣವನ್ನು ಆರ್. ಟಿ.ಸಿ. ಯ ಒಟ್ಟು ವಿಸ್ತೀರ್ಣದಿಂದ ಕಡಿಮೆ 

ಮಾಡಲಾಗಿದೆ. 


ಆಗ್ನೆಯ ಬ್ಲಾಕ್ : 
1. ಸ. ನಂ .160ರಲ್ಲಿ 0. 012 ಹೆ. ಒತ್ತುವರಿ ವಿಸ್ತೀರ್ಣವನ್ನು ಆರ್. ಟಿ.ಸಿಯ ಒಟ್ಟು ವಿಸ್ತೀರ್ಣದಿಂದ ಕಡಿಮೆ 

ಮಾಡಲಾಗಿದೆ. 
2. ಸ. ನಂ .161ರಲ್ಲಿ 0.32 ಹೆ. ರಸ್ತೆಯ ವಿಸ್ತೀರ್ಣವನ್ನು ಆರ್. ಟಿ.ಸಿ. ಯ ಒಟ್ಟು ವಿಸ್ತೀರ್ಣದಿಂದ ಕಡಿಮೆ ಮಾಡಲಾಗಿದೆ. 


1) ವಾಯುವ್ಯ ಬ್ಲಾಕ್ 
ಸರ್ವೆ ನಂ .241 , 242 , 243 


ಸೀಮಾ ವಿವರಣೆ 


ಉತ್ತರ:- ಸೀಮಾ ರೇಖೆಯು ಈ ಕ್ಷೇತ್ರದ ಮೂಲೆ ಕಲ್ಲು ಸಂಖ್ಯೆ 71 ರಿಂದ ಪ್ರಾರಂಭಗೊಂಡು ವಾಯುವ್ಯ 
ದಿಕ್ಕಿನಲ್ಲಿ ಕಲ್ಲು ಸಂಖ್ಯೆ 72ರಲ್ಲಿ ಚಲಿಸಿ ಉತ್ತರಾಭಿಮುಖವಾಗಿ ಕಲ್ಲು ಸಂಖ್ಯೆ 73ರಲ್ಲಿ ಅಂತ್ಯಗೊಳ್ಳುವುದು. 


| 


7° 


ಕಲ್ಲಿನಿಂದ 
71ನೇ ಕಲ್ಲಿನಿಂದ | 
72ನೇ ಕಲ್ಲಿನಿಂದ 
73ನೇ ಕಲ್ಲಿನಿಂದ 


* ಕಲ್ಲಿಗೆ 
- 72ನೇ ಕಲ್ಲಿಗೆ 
73ನೇ ಕಲ್ಲಿಗೆ 
74 ತಿರುವು 


ಕೋನ ( ಡಿಗ್ರಿಗಳಲ್ಲಿ ) | ಅಂತರ (ಮೀಟರ್‌ಗಳಲ್ಲಿ ) 

260 ಮೀಟರ್ 
7° 

170 ಮೀಟರ್‌ 
88° 


ಪೂರ್ವ:- ಮೂಲೆ ಕಲ್ಲು ಸಂಖ್ಯೆ 73 ಮತ್ತು 74ರಲ್ಲಿ ಪ್ರಾರಂಭಗೊಂಡು ಪೂರ್ವಾಭಿಮುಖವಾಗಿ ವಾಯುವ್ಯ 
ದಿಕ್ಕಿನಲ್ಲಿ ಕಲ್ಲು ಸಂಖ್ಯೆ 75 , 76 , 77 , 78 , 79 , 80 , 81ರಲ್ಲಿ ನಂತರ ದಕ್ಷಿಣಕ್ಕೆ ತಿರುಗಿ ಕಲ್ಲು ಸಂಖ್ಯೆ 82 ಚಲಿಸಿ ಮತ್ತೆ 
ಈಶಾನ್ಯ ದಿಕ್ಕಿಗೆ ತಿರುಗಿ 83, 84, 85ರಲ್ಲಿ ಚಲಿಸಿ ಕಲ್ಲು ಸಂಖ್ಯೆ 88ಕ್ಕೆ ಅಂತ್ಯಗೊಳ್ಳುವುದು. 


ಕಲ್ಲಿನಿಂದ 
74ನೇ ಕಲ್ಲಿನಿಂದ 
75ನೇ ಕಲ್ಲಿನಿಂದ 
76ನೇ ಕಲ್ಲಿನಿಂದ 
77ನೇ ಕಲ್ಲಿನಿಂದ 


* ಕಲ್ಲಿಗೆ 
75ನೇ ಕಲ್ಲಿಗೆ | 
76ನೇ ಕಲ್ಲಿಗೆ | 
77ನೇ ಕಲ್ಲಿಗೆ 
78ನೇ ಕಲ್ಲಿಗೆ 


ಕೋನ( ಡಿಗ್ರಿಗಳಲ್ಲಿ) | ಅಂತರ (ಮೀಟರ್‌ಗಳಲ್ಲಿ) | 
88° 

240 ಮೀಟರ್ 
88° 

320 ಮೀಟರ್ 

100 ಮೀಟರ್ 
110° 

170 ಮೀಟರ್ 


950 


113° 


118೦ 


ಕಲ್ಲಿನಿಂದ 
78ನೇ ಕಲ್ಲಿನಿಂದ 
ಹಳೆಯ ಕಲ್ಲಿನಿಂದ 
79ನೇ ಕಲ್ಲಿನಿಂದ 
ಹಳೆಯ ಕಲ್ಲಿನಿಂದ 
80ನೇ ಕಲ್ಲಿನಿಂದ 
81ನೇ ಕಲ್ಲಿನಿಂದ | 
82ನೇ ಕಲ್ಲಿನಿಂದ 
83ನೇ ಕಲ್ಲಿನಿಂದ 
ಹಳೆಯ ಕಲ್ಲಿನಿಂದ 
84ನೇ ಕಲ್ಲಿನಿಂದ 
85ನೇ ಕಲ್ಲಿನಿಂದ 
86ನೇ ಕಲ್ಲಿನಿಂದ 
87ನೇ ಕಲ್ಲಿನಿಂದ 


ಕಲ್ಲಿಗೆ. 
ಹಳೆಯ ಕಲ್ಲಿಗೆ 
79ನೇ ಕಲ್ಲಿಗೆ | 
ಹಳೆಯ ಕಲ್ಲಿಗೆ 
80ನೇ ಕಲ್ಲಿಗೆ 
81ನೇ ಕಲ್ಲಿಗೆ 
82ನೇ ಕಲ್ಲಿಗೆ 
83ನೇ ಕಲ್ಲಿಗೆ 
ಹಳೆಯ ಕಲ್ಲಿಗೆ 
84ನೇ ಕಲ್ಲಿಗೆ 
85ನೇ ಕಲ್ಲಿಗೆ | 
86ನೇ ಕಲ್ಲಿಗೆ 
87ನೇ ಕಲ್ಲಿಗೆ 
88ನೇ ಕಲ್ಲಿಗೆ | 


ಕೋನ( ಡಿಗ್ರಿಗಳಲ್ಲಿ) | ಅಂತರ (ಮೀಟರ್‌ಗಳಲ್ಲಿ ) 
100° 

600 ಮೀಟರ್‌ 
113 

60 ಮೀಟರ್ 
120 ಮೀಟರ್ 

40 ಮೀಟರ್ 
1950 

ತಿರುವು 
195° 

140 ಮೀಟರ್ 
100° 

ತಿರುವು 
100° 

180 ಮೀಟರ್ 
1120 

150 ಮೀಟರ್ 
50° 

ತಿರುವು 

80 ಮೀಟರ್ 
116° 

ತಿರುವು 
210 ಮೀಟರ್ 


50° 


1160 


ದಕ್ಷಿಣ: ಸೀಮಾ ರೇಖೆಯು ಮೂಲೆ ಕಲ್ಲು ಸಂಖ್ಯೆ 88 ಮತ್ತು 89ರಲ್ಲಿ ಪ್ರಾರಂಭಗೊಂಡು ಆಸ್ಟ್ರೇಯ ದಿಕ್ಕಿನಲ್ಲಿ 
ದಕ್ಷಿಣಾಭಿಮುಖವಾಗಿ ಕಲ್ಲು ಸಂಖ್ಯೆ 90, 91 , 92 ಹಾಗೂ ಪಶ್ಚಿಮಕ್ಕೆ 93, 94, 95 ಮತ್ತು ದಕ್ಷಿಣಕ್ಕೆ 96 ರಿಂದ, ಪುನಃ 
ಪಶ್ಚಿಮಕ್ಕೆ 105 ರಿಂದ 106 , ನಂತರ ಉತ್ತರಕ್ಕೆ 107 ರಿಂದ ಚಲಿಸಿ 117ಕ್ಕೆ ಅಂತ್ಯಗೊಳ್ಳುವುದು . 


160° 


1840 


2950 


ಕಲ್ಲಿನಿಂದ 
88ನೇ ಕಲ್ಲಿನಿಂದ 
89ನೇ ಕಲ್ಲಿನಿಂದ 
೨೦ನೇ ಕಲ್ಲಿನಿಂದ 
91ನೇ ಕಲ್ಲಿನಿಂದ 
92ನೇ ಕಲ್ಲಿನಿಂದ 
93ನೇ ಕಲ್ಲಿನಿಂದ 
94ನೇ ಕಲ್ಲಿನಿಂದ 
95ನೇ ಕಲ್ಲಿನಿಂದ 
೨6ನೇ ಕಲ್ಲಿನಿಂದ 
97ನೇ ಕಲ್ಲಿನಿಂದ 
98ನೇ ಕಲ್ಲಿನಿಂದ 
99ನೇ ಕಲ್ಲಿನಿಂದ 
100ನೇ ಕಲ್ಲಿನಿಂದ 
101ನೇ ಕಲ್ಲಿನಿಂದ 
102ನೇ ಕಲ್ಲಿನಿಂದ 
103ನೇ ಕಲ್ಲಿನಿಂದ 
104ನೇ ಕಲ್ಲಿನಿಂದ 
105ನೇ ಕಲ್ಲಿನಿಂದ 


ಕಲ್ಲಿಗೆ 
89ನೇ ಕಲ್ಲಿಗೆ | 
90ನೇ ಕಲ್ಲಿಗೆ . 
91ನೇ ಕಲ್ಲಿಗೆ | 
92ನೇ ಕಲ್ಲಿಗೆ 
93ನೇ ಕಲ್ಲಿಗೆ 
94ನೇ ಕಲ್ಲಿಗೆ 
95ನೇ ಕಲ್ಲಿಗೆ 
96ನೇ ಕಲ್ಲಿಗೆ 
97ನೇ ಕಲ್ಲಿಗೆ 
98ನೇ ಕಲ್ಲಿಗೆ | 
99ನೇ ಕಲ್ಲಿಗೆ 
100ನೇ ಕಲ್ಲಿಗೆ 
101ನೇ ಕಲ್ಲಿಗೆ 
102ನೇ ಕಲ್ಲಿಗೆ 
103ನೇ ಕಲ್ಲಿಗೆ | 
104ನೇ ಕಲ್ಲಿಗೆ 
105ನೇ ಕಲ್ಲಿಗೆ 
106ನೇ ಕಲ್ಲಿಗೆ 


ಕೋನ( ಡಿಗ್ರಿಗಳಲ್ಲಿ) ಅಂತರ ( ಮೀಟರ್‌ಗಳಲ್ಲಿ) | 
200° 

ತಿರುವು 
200° 

200 ಮೀಟರ್‌ 
130 ಮೀಟರ್ 

90 ಮೀಟರ್ 
2740 

ತಿರುವು 
2740 

170 ಮೀಟರ್ 

180 ಮೀಟರ್ 
200° 

ತಿರುವು 
200° 

150 ಮೀಟರ್ 
220° 

100 ಮೀಟರ್ 
220° 

100 ಮೀಟರ್ 
245° 100 ಮೀಟರ್ 
1950 110 ಮೀಟರ್ 
220° 

150 ಮೀಟರ್ 
230° 

140 ಮೀಟರ್‌ 
185° 

100 ಮೀಟರ್‌ 
260° 

ತಿರುವು 
| 260° 210 ಮೀಟರ್ 


15° 


15° 


3470 


ಕಲ್ಲಿನಿಂದ 
106ನೇ ಕಲ್ಲಿನಿಂದ 
107ನೇ ಕಲ್ಲಿನಿಂದ 
108ನೇ ಕಲ್ಲಿನಿಂದ 
ಹಳೆಯ ಕಲ್ಲಿನಿಂದ 
109ನೇ ಕಲ್ಲಿನಿಂದ 
110ನೇ ಕಲ್ಲಿನಿಂದ | 
11ನೇ ಕಲ್ಲಿನಿಂದ 
112ನೇ ಕಲ್ಲಿನಿಂದ 
113ನೇ ಕಲ್ಲಿನಿಂದ 
114ನೇ ಕಲ್ಲಿನಿಂದ 
115ನೇ ಕಲ್ಲಿನಿಂದ | 
116ನೇ ಕಲ್ಲಿನಿಂದ 


ಕಲ್ಲಿಗೆ 
107ನೇ ಕಲ್ಲಿಗೆ 
108ನೇ ಕಲ್ಲಿಗೆ 
ಹಳೆಯ ಕಲ್ಲಿಗೆ 
109ನೇ ಕಲ್ಲಿಗೆ 
110ನೇ ಕಲ್ಲಿಗೆ 
- 111ನೇ ಕಲ್ಲಿಗೆ 
112ನೇ ಕಲ್ಲಿಗೆ 
113ನೇ ಕಲ್ಲಿಗೆ 
114ನೇ ಕಲ್ಲಿಗೆ 
115ನೇ ಕಲ್ಲಿಗೆ 
116ನೇ ಕಲ್ಲಿಗೆ 
117ನೇ ಕಲ್ಲಿಗೆ 


ಕೋನ ( ಡಿಗ್ರಿಗಳಲ್ಲಿ) ಅಂತರ (ಮೀಟರ್‌ಗಳಲ್ಲಿ) 

ತಿರುವು 
15° 

100 ಮೀಟರ್‌ 
150 ಮೀಟರ್ 

140 ಮೀಟರ್ 
347° 140 ಮೀಟರ್ 

150 ಮೀಟರ್‌ 
295° 

ತಿರುವು 

140 ಮೀಟರ್ 
3550 

ತಿರುವು 
355° 

120 ಮೀಟರ್‌ 
140 ಮೀಟರ್ 

ತಿರುವು 


3° 


2950 


0° 


285° 


ಪಶ್ಚಿಮ : ಸೀಮಾ ರೇಖೆಯು ದಕ್ಷಿಣ ದಿಕ್ಕಿನಲ್ಲಿ ಮೂಲೆ ಕಲ್ಲು ಸಂಖ್ಯೆ 117 , 118ರಲ್ಲಿ ಪ್ರಾರಂಭಗೊಂಡು ಪಶ್ಚಿಮ 
ದಿಕ್ಕಿನಲ್ಲಿ ಕಲ್ಲು ಸಂಖ್ಯೆ 119 , 120ರ ಮುಖಾಂತರ ಚಲಿಸಿ ಮೂಲೆಕಲ್ಲು ಸಂಖ್ಯೆ 71ನ್ನು ಸೇರುತ್ತದೆ. 


| 


2850 


ಕಲ್ಲಿನಿಂದ 
117ನೇ ಕಲ್ಲಿನಿಂದ | 
118ನೇ ಕಲ್ಲಿನಿಂದ 
119ನೇ ಕಲ್ಲಿನಿಂದ 
120ನೇ ಕಲ್ಲಿನಿಂದ 


* ಕಲ್ಲಿಗೆ 
- 118ನೇ ಕಲ್ಲಿಗೆ 

119ನೇ ಕಲ್ಲಿಗೆ 
120ನೇ ಕಲ್ಲಿಗೆ 
- 71ನೇ ಕಲ್ಲಿಗೆ | 


ಕೋನ( ಡಿಗ್ರಿಗಳಲ್ಲಿ ) | ಅಂತರ (ಮೀಟರ್‌ಗಳಲ್ಲಿ) | 

210 ಮೀಟರ್ 
2680 160 ಮೀಟರ್ 
254°. 

170 ಮೀಟರ್ 


254° 


2 ) ಆಗ್ನೆಯ ಬ್ಲಾಕ್ 
ಸರ್ವೆ ನಂ .160 , 161 


ಸೀಮಾ ವಿವರಣೆ 
ಉತ್ತರ: ಸೀಮಾ ರೇಖೆಯು ಈ ಕ್ಷೇತ್ರದ ಮೂಲೆ ಕಲ್ಲು ಸಂಖ್ಯೆ 1 ರಿಂದ ಪ್ರಾರಂಭಗೊಂಡು ವಾಯುವ್ಯ ದಿಕ್ಕಿನಲ್ಲಿ 
ಉತ್ತರಾಭಿಮುಖವಾಗಿ ಕಲ್ಲು ಸಂಖ್ಯೆ 2ರಲ್ಲಿ ಚಲಿಸಿ ಅಂತ್ಯಗೊಳ್ಳುವುದು. 
ಕಲ್ಲಿನಿಂದ | ಕಲ್ಲಿಗೆ 

ಕೋನ ( ಡಿಗ್ರಿಗಳಲ್ಲಿ) 

- (ಮೀಟರ್‌ಗಳಲ್ಲಿ) 
1ನೇ ಕಲ್ಲಿನಿಂದ ( 2ನೇ ಕಲ್ಲಿಗೆ 

350° 

180 ಮೀಟರ್ 
2ನೇ ಕಲ್ಲಿನಿಂದ 3ನೇ ಕಲ್ಲಿಗೆ 

100° 

ತಿರುವು 


ಅಂತರ 


ಪೂರ್ವ: ಮೂಲೆ ಕಲ್ಲು ಸಂಖ್ಯೆ 3ರಲ್ಲಿ ಪ್ರಾರಂಭಗೊಂಡು ವಾಯುವ್ಯ ದಿಕ್ಕಿನಲ್ಲಿ ಕಲ್ಲು ಸಂಖ್ಯೆ 
ಪೂರ್ವಾಭಿಮುಖವಾಗಿ 4, 5, 6, 7, 8, 9ರಲ್ಲಿ, ನಂತರ ದಕ್ಷಿಣಕ್ಕೆ ತಿರುಗಿ ಕಲ್ಲು ಸಂಖ್ಯೆ 10 , 11ರಲ್ಲಿ ಅಂತ್ಯಗೊಂಡು, 
ತಿರುಗಿ ವಾಯುವ್ಯನಲ್ಲಿ ಪೂರ್ವಾಭಿಮುಖವಾಗಿ ಕಲ್ಲು ಸಂಖ್ಯೆ 12 , 13 , 14, 15 , 16 , 17ರಲ್ಲಿ ಚಲಿಸಿ ಮತ್ತೆ ಉತ್ತರಕ್ಕೆ ತಿರುಗಿ 
ಕಲ್ಲು ಸಂಖ್ಯೆ 18 , 19 , 20 , 21ರಿಂದ ಕಲ್ಲು ಸಂಖ್ಯೆ 33 , 34 ತನಕ ಚಲಿಸಿ ಮತ್ತೆ ವಾಯುವ್ಯ ದಿಕ್ಕಿನಲ್ಲಿ 
ಪೂರ್ವಾಭಿಮುಖವಾಗಿ ಕಲ್ಲು ಸಂಖ್ಯೆ 35 , 36, 37 , 38 , 39 , 40ರ ಮುಖಾಂತರ ಚಲಿಸಿ ಅಂತ್ಯಗೊಳ್ಳುವುದು . 
ಕಲ್ಲಿನಿಂದ 

ಕಲ್ಲಿಗೆ ಕೋನ ( ಡಿಗ್ರಿಗಳಲ್ಲಿ) ಅಂತರ (ಮೀಟರ್‌ಗಳಲ್ಲಿ) 
3ನೇ ಕಲ್ಲಿನಿಂದ 1 4ನೇ ಕಲ್ಲಿಗೆ 

100° | 120 ಮೀಟರ್ 


100° 


100° 


ಕೋನ ( ಡಿಗ್ರಿಗಳಲ್ಲಿ) | ಅಂತರ (ಮೀಟರ್‌ಗಳಲ್ಲಿ ) 
100° 

120 ಮೀಟರ್ 
160 ಮೀಟರ್ 
100 ಮೀಟರ್ 

120 ಮೀಟರ್ 
171° 

ತಿರುವು 
171° 

260 ಮೀಟರ್ 
91° 

ತಿರುವು 
240 ಮೀಟರ್ 


1000 


91° 


91° 


100 ಮೀಟರ್‌ 


100° 


140 ಮೀಟರ್ 


145° 


145° 


100° 


ತಿರುವು 
60 ಮೀಟರ್ 
240 ಮೀಟರ್ 
160 ಮೀಟರ್ 

ತಿರುವು 
120 ಮೀಟರ್ 


140° 


45° 
450 


140 ಮೀಟರ್ 


ಕಲ್ಲಿನಿಂದ | 
4ನೇ ಕಲ್ಲಿನಿಂದ 
5ನೇ ಕಲ್ಲಿನಿಂದ 
6ನೇ ಕಲ್ಲಿನಿಂದ 
7ನೇ ಕಲ್ಲಿನಿಂದ 
8ನೇ ಕಲ್ಲಿನಿಂದ 
9ನೇ ಕಲ್ಲಿನಿಂದ 
10ನೇ ಕಲ್ಲಿನಿಂದ 
11ನೇ ಕಲ್ಲಿನಿಂದ 
12ನೇ ಕಲ್ಲಿನಿಂದ 
ಹಳೆಯ ಕಲ್ಲಿನಿಂದ 
13ನೇ ಕಲ್ಲಿನಿಂದ 
14ನೇ ಕಲ್ಲಿನಿಂದ 
ಹಳೆಯ ಕಲ್ಲಿನಿಂದ 
15ನೇ ಕಲ್ಲಿನಿಂದ 
16ನೇ ಕಲ್ಲಿನಿಂದ 
17ನೇ ಕಲ್ಲಿನಿಂದ | 
18ನೇ ಕಲ್ಲಿನಿಂದ | 
ಹಳೆಯ ಕಲ್ಲಿನಿಂದ 
19ನೇ ಕಲ್ಲಿನಿಂದ 
20ನೇ ಕಲ್ಲಿನಿಂದ 
21ನೇ ಕಲ್ಲಿನಿಂದ 
22ನೇ ಕಲ್ಲಿನಿಂದ 
23ನೇ ಕಲ್ಲಿನಿಂದ 
24ನೇ ಕಲ್ಲಿನಿಂದ 
25ನೇ ಕಲ್ಲಿನಿಂದ 
26ನೇ ಕಲ್ಲಿನಿಂದ 
27ನೇ ಕಲ್ಲಿನಿಂದ 
28ನೇ ಕಲ್ಲಿನಿಂದ 
ಹಳೆಯ ಕಲ್ಲಿನಿಂದ 
29ನೇ ಕಲ್ಲಿನಿಂದ 
30ನೇ ಕಲ್ಲಿನಿಂದ 
31ನೇ ಕಲ್ಲಿನಿಂದ | 
32ನೇ ಕಲ್ಲಿನಿಂದ 
33ನೇ ಕಲ್ಲಿನಿಂದ 
34ನೇ ಕಲ್ಲಿನಿಂದ 
35ನೇ ಕಲ್ಲಿನಿಂದ | 


ಕಲ್ಲಿಗೆ. 
5ನೇ ಕಲ್ಲಿಗೆ 
6ನೇ ಕಲ್ಲಿಗೆ 
7ನೇ ಕಲ್ಲಿಗೆ 
8ನೇ ಕಲ್ಲಿಗೆ 
9ನೇ ಕಲ್ಲಿಗೆ 
10ನೇ ಕಲ್ಲಿಗೆ 
11ನೇ ಕಲ್ಲಿಗೆ 
12ನೇ ಕಲ್ಲಿಗೆ 
ಹಳೆಯ ಕಲ್ಲಿಗೆ 
13ನೇ ಕಲ್ಲಿಗೆ 
14ನೇ ಕಲ್ಲಿಗೆ | 
ಹಳೆಯ ಕಲ್ಲಿಗೆ 
15ನೇ ಕಲ್ಲಿಗೆ | 
16ನೇ ಕಲ್ಲಿಗೆ | 
17ನೇ ಕಲ್ಲಿಗೆ 
18ನೇ ಕಲ್ಲಿಗೆ 
ಹಳೆಯ ಕಲ್ಲಿಗೆ 
19ನೇ ಕಲ್ಲಿಗೆ 
20ನೇ ಕಲ್ಲಿಗೆ 
21ನೇ ಕಲ್ಲಿಗೆ 
22ನೇ ಕಲ್ಲಿಗೆ 
23ನೇ ಕಲ್ಲಿಗೆ 
24ನೇ ಕಲ್ಲಿಗೆ 
25ನೇ ಕಲ್ಲಿಗೆ | 
26ನೇ ಕಲ್ಲಿಗೆ 
27ನೇ ಕಲ್ಲಿಗೆ 
28ನೇ ಕಲ್ಲಿಗೆ 
ಹಳೆಯ ಕಲ್ಲಿಗೆ 
29ನೇ ಕಲ್ಲಿಗೆ 
30ನೇ ಕಲ್ಲಿಗೆ 
31ನೇ ಕಲ್ಲಿಗೆ | 
32ನೇ ಕಲ್ಲಿಗೆ 
33ನೇ ಕಲ್ಲಿಗೆ 
34ನೇ ಕಲ್ಲಿಗೆ 
35ನೇ ಕಲ್ಲಿಗೆ 
36ನೇ ಕಲ್ಲಿಗೆ | 


348° 
330° 


150 ಮೀಟರ್ 


348° 


100 ಮೀಟರ್‌ 


280° 


ತಿರುವು 


280° 


345° 


345° 
345° 


14° 


331° 


355° 
40 


130 ಮೀಟರ್ 

ತಿರುವು 
120 ಮೀಟರ್ 
120 ಮೀಟರ್ 
120 ಮೀಟರ್ 
140 ಮೀಟರ್ 
240 ಮೀಟರ್ 
60 ಮೀಟರ್ 
90 ಮೀಟರ್ 

ತಿರುವು 
60 ಮೀಟರ್‌ 
170 ಮೀಟರ್‌ 
140 ಮೀಟರ್ 

ತಿರುವು 
160 ಮೀಟರ್ 
100 ಮೀಟರ್‌ 


3460 


282° 
282° 


350° 

0° 
97° 


970 


93 . 


ಕಲ್ಲಿಗೆ. 


ಕಲ್ಲಿನಿಂದ 
36ನೇ ಕಲ್ಲಿನಿಂದ 
ಹಳೆಯ ಕಲ್ಲಿನಿಂದ 
37ನೇ ಕಲ್ಲಿನಿಂದ 
38ನೇ ಕಲ್ಲಿನಿಂದ 
39ನೇ ಕಲ್ಲಿನಿಂದ 


ಹಳೆಯ ಕಲ್ಲಿಗೆ 
37ನೇ ಕಲ್ಲಿಗೆ 
38ನೇ ಕಲ್ಲಿಗೆ | 
39ನೇ ಕಲ್ಲಿಗೆ 
40ನೇ ಕಲ್ಲಿಗೆ 


ಕೋನ ( ಡಿಗ್ರಿಗಳಲ್ಲಿ) | ಅಂತರ (ಮೀಟರ್‌ಗಳಲ್ಲಿ) 
146° . 

100 ಮೀಟರ್‌ 
220° 

80 ಮೀಟರ್ 
114° 

140 ಮೀಟರ್ 

140 ಮೀಟರ್ 
115° 

140 ಮೀಟರ್ 


1140 


ದಕ್ಷಿಣ: ಸೀಮಾ ರೇಖೆಯು ಮೂಲೆ ಕಲ್ಲು ಸಂಖ್ಯೆ 41ರಲ್ಲಿ ಪ್ರಾರಂಭಗೊಂಡು ಆಗ್ನೆಯ ದಕ್ಷಿಣ ದಿಕ್ಕಿನಲ್ಲಿ ಕಲ್ಲು 
ಸಂಖ್ಯೆ 42 , 43, 44 , 45, 46 , 47, 48, 49, 50, 51, 52ರ ಮುಖಾಂತರ ಚಲಿಸಿ 53ಕ್ಕೆ ಅಂತ್ಯಗೊಳ್ಳುವುದು . 


190° 


255° 


ಕಲ್ಲಿನಿಂದ 
41ನೇ ಕಲ್ಲಿನಿಂದ 
42ನೇ ಕಲ್ಲಿನಿಂದ 
43ನೇ ಕಲ್ಲಿನಿಂದ 
44ನೇ ಕಲ್ಲಿನಿಂದ | 
45ನೇ ಕಲ್ಲಿನಿಂದ 
ಹಳೆಯ ಕಲ್ಲಿನಿಂದ 
46ನೇ ಕಲ್ಲಿನಿಂದ 
47ನೇ ಕಲ್ಲಿನಿಂದ 
48ನೇ ಕಲ್ಲಿನಿಂದ 
ಹಳೆಯ ಕಲ್ಲಿನಿಂದ 
49ನೇ ಕಲ್ಲಿನಿಂದ 
50ನೇ ಕಲ್ಲಿನಿಂದ 
51ನೇ ಕಲ್ಲಿನಿಂದ | 
52ನೇ ಕಲ್ಲಿನಿಂದ 


ಕಲ್ಲಿಗೆ . 
42ನೇ ಕಲ್ಲಿಗೆ | 
43ನೇ ಕಲ್ಲಿಗೆ. 
44ನೇ ಕಲ್ಲಿಗೆ 
45ನೇ ಕಲ್ಲಿಗೆ 
ಹಳೆಯ ಕಲ್ಲಿಗೆ 
46ನೇ ಕಲ್ಲಿಗೆ 
47ನೇ ಕಲ್ಲಿಗೆ 
48ನೇ ಕಲ್ಲಿಗೆ 
ಹಳೆಯ ಕಲ್ಲಿಗೆ 
49ನೇ ಕಲ್ಲಿಗೆ 
50ನೇ ಕಲ್ಲಿಗೆ 
51ನೇ ಕಲ್ಲಿಗೆ 
52ನೇ ಕಲ್ಲಿಗೆ. 
53ನೇ ಕಲ್ಲಿಗೆ | 


ಕೋನ ( ಡಿಗ್ರಿಗಳಲ್ಲಿ) ಅಂತರ ( ಮೀಟರ್‌ಗಳಲ್ಲಿ) | 
190° 

140 ಮೀಟರ್ 
130 ಮೀಟರ್ 

ತಿರುವು 
255° 

80 ಮೀಟರ್ 
221°. 

30 ಮೀಟರ್‌ 
1850 

20 ಮೀಟರ್ 
185° 

120 ಮೀಟರ್ 
185° 

260 ಮೀಟರ್ 
185° 

120 ಮೀಟರ್ 
170° 

140 ಮೀಟರ್ 
1950 

ತಿರುವು 
195° 

140 ಮೀಟರ್ 
220° 

100 ಮೀಟರ್ 
220° 110 ಮೀಟರ್ 


ಪಶ್ಚಿಮ : ಸೀಮಾ ರೇಖೆಯು ಪಶ್ಚಿಮಾಭಿಮುಖವಾಗಿ ಮೂಲೆ ಕಲ್ಲು ಸಂಖ್ಯೆ 53 & 54ರಲ್ಲಿ ಪ್ರಾರಂಭಗೊಂಡು 
ಆಗ್ನೆಯ ಮತ್ತು ನೈರುತ್ಯ ದಿಕ್ಕಿನಲ್ಲಿ ಕಲ್ಲು ಸಂಖ್ಯೆ 55 ರಿಂದ 70ರ ತನಕ ಚಲಿಸಿ ಮೂಲೆ ಕಲ್ಲು ಸಂಖ್ಯೆ 1ನ್ನು ಸೇರುತ್ತದೆ. 


276° 


276° 


2450 


ಕಲ್ಲಿನಿಂದ 
53ನೇ ಕಲ್ಲಿನಿಂದ 
54ನೇ ಕಲ್ಲಿನಿಂದ 
55ನೇ ಕಲ್ಲಿನಿಂದ 
56ನೇ ಕಲ್ಲಿನಿಂದ 
57ನೇ ಕಲ್ಲಿನಿಂದ 
58ನೇ ಕಲ್ಲಿನಿಂದ 
59ನೇ ಕಲ್ಲಿನಿಂದ 
60ನೇ ಕಲ್ಲಿನಿಂದ 
61ನೇ ಕಲ್ಲಿನಿಂದ 


ಕಲ್ಲಿಗೆ. 
54ನೇ ಕಲ್ಲಿಗೆ | 
55ನೇ ಕಲ್ಲಿಗೆ | 
56ನೇ ಕಲ್ಲಿಗೆ 
57ನೇ ಕಲ್ಲಿಗೆ 
58ನೇ ಕಲ್ಲಿಗೆ 
59ನೇ ಕಲ್ಲಿಗೆ 
60ನೇ ಕಲ್ಲಿಗೆ 
61ನೇ ಕಲ್ಲಿಗೆ | 
62ನೇ ಕಲ್ಲಿಗೆ 


ಕೋನ ( ಡಿಗ್ರಿಗಳಲ್ಲಿ) | ಅಂತರ (ಮೀಟರ್‌ಗಳಲ್ಲಿ ) 

ತಿರುವು 
276° 

120 ಮೀಟರ್ 
140 ಮೀಟರ್ 

120 ಮೀಟರ್ 
275° 

ತಿರುವು 

120 ಮೀಟರ್ 
260° 150 ಮೀಟರ್ 
272° 150 ಮೀಟರ್ 

140 ಮೀಟರ್ 


275° 


281° 


ಕಲ್ಲಿಗೆ. 


283 


ಕಲ್ಲಿನಿಂದ 
62ನೇ ಕಲ್ಲಿನಿಂದ 
63ನೇ ಕಲ್ಲಿನಿಂದ 
64ನೇ ಕಲ್ಲಿನಿಂದ 
65ನೇ ಕಲ್ಲಿನಿಂದ 
66ನೇ ಕಲ್ಲಿನಿಂದ 
67ನೇ ಕಲ್ಲಿನಿಂದ 
68ನೇ ಕಲ್ಲಿನಿಂದ 
69ನೇ ಕಲ್ಲಿನಿಂದ 
70ನೇ ಕಲ್ಲಿನಿಂದ 


315 


63ನೇ ಕಲ್ಲಿಗೆ 
64ನೇ ಕಲ್ಲಿಗೆ 
65ನೇ ಕಲ್ಲಿಗೆ | 
66ನೇ ಕಲ್ಲಿಗೆ | 
67ನೇ ಕಲ್ಲಿಗೆ 
68ನೇ ಕಲ್ಲಿಗೆ 
69ನೇ ಕಲ್ಲಿಗೆ 
70ನೇ ಕಲ್ಲಿಗೆ . 
1ನೇ ಕಲ್ಲಿಗೆ | 


ಕೋನ ( ಡಿಗ್ರಿಗಳಲ್ಲಿ) ಅಂತರ (ಮೀಟರ್‌ಗಳಲ್ಲಿ) 

160 ಮೀಟರ್ 
315° 

ತಿರುವು 
3150 

130 ಮೀಟರ್ 
130 ಮೀಟರ್ 
240 ಮೀಟರ್ 

110 ಮೀಟರ್ 
290° 

ತಿರುವು 
290° 

110 ಮೀಟರ್ 


355° 
3550 


290° 


- - 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಹೆಚ್ . ಎಸ್ . ಭಾಗ್ಯಲಕ್ಷ್ಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ ಪರಿಸರ ಮತ್ತು ಜೀವಿಪರಿಸ್ಥಿತಿ ಶಾಸ್ತ್ರ ಇಲಾಖೆ 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 200 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಏಪ್ರಿಲ್ ೩ , ೨೦೧೭ (ಚೈತ್ರ ೧೩, ಶಕ ವರ್ಷ ೧೯೩೯) 
Bengaluru , Monday , April 3 , 2017 (Chaitra 13 , Shaka Varsha 1939) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 225 ಎಫ್ ಎಎಫ್ 2014, ಬೆಂಗಳೂರು, ದಿನಾಂಕ:28. 03 .2017 


ನಂ . ೩೪೬ 
No . 346 


ಅರಣ 


8 


@ 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ( 1964ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಈ ಕೆಳಕಂಡ “ ಅನುಸೂಚಿಯಲ್ಲಿ ನಮೂದಿಸಿರುವ ಬೆಳಗಾವಿ ಜಿಲ್ಲೆ ಸವದತ್ತಿ 
ತಾಲ್ಲೂಕಿನ ಚಿಕ್ಕಬೂದನೂರು ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ಮೀಸಲು ಅರಣ್ಯ ” ಎಂದು ರಚಿಸಲು ಉದ್ದೇಶಿಸಿ ಘೋಷಿಸಲಾಗಿದೆ. 


3 


ಅನುಸೂಚಿ 
ಜಿಲ್ಲೆಯ ಹೆಸರು 

ಬೆಳಗಾವಿ 
ತಾಲ್ಲೂಕಿನ ಹೆಸರು 

ಸವದತ್ತಿ 
ಹೋಬಳಿ ಹೆಸರು 

( ಮುರಗೋಡ 
ಗ್ರಾಮದ ಹೆಸರು 

: ಚಿಕ್ಕಬೂದನೂರು 
ಸರ್ವೆನಂಬರ್ 

: 4 
ವಿಸ್ತೀರ್ಣ 

1 : 33 ಎಕರೆ 11 ಗುಂಟೆ | 
ಪ್ರಸ್ತಾಪಿತ ಮೀಸಲು ಅರಣ್ಯದ ಹೆಸರು : ಚಿಕ್ಕಬೂದನೂರು ಮೀಸಲು ಅರಣ್ಯ 


2. ಮೇಲ್ಕಂಡ ಕಾಯ್ದೆಯ ಕಲಂ 4(1)( ಸಿ) ರ ಪ್ರಕಾರ ಕರ್ನಾಟಕ ಸರ್ಕಾರವು ಉಪವಿಭಾಗಾಧಿಕಾರಿ, ಬೈಲಹೊಂಗಲ 
ಉಪವಿಭಾಗ ( ಬೆಳಗಾವಿ ಜಿಲ್ಲೆ) ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಿದೆ. ಅರಣ್ಯ 
ವ್ಯವಸ್ಥಾಪನಾಧಿಕಾರಿಗಳವರು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು 
ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು . 


3. 


ಮೇಲ್ಕಂಡ ಕಾಯ್ದೆಯ ಕಲಂ 4 ( 2) ರ ಪ್ರಕಾರ ಕರ್ನಾಟಕ ಸರ್ಕಾರವು ಉಪಅರಣ್ಯ ಸಂರಕ್ಷಣಾಧಿಕಾರಿಗಳು , 
ಘಟಪ್ರಭಾ ವಿಭಾಗ, ಗೋಕಾಕ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ 
ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 


4. ಮೇಲ್ಕಂಡ ಕಾಯ್ದೆಯ ಕಲಂ 11, 12 ಮತ್ತು 14 ನೇ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಈ ಆದೇಶ 

ಹೊರಡಿಸಿದ ದಿನಾಂಕದಿಂದ ಮೂರು (3) ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸುವ ಮೇಲ್ಮನವಿಗಳನ್ನು ಪರಿಶೀಲಿಸಲು 
ಸದರಿ ಕಾಯ್ದೆಯ ಕಲಂ 16 (1) ನೇ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 


5 . ಮೇಲ್ಕಂಡ ಕಾಯ್ದೆಯ ಕಲಂ 15 ನೇ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಕಾಯ್ದೆಯ ಕಲಂ 
16 (2) ನೇ ಪ್ರಕಾರ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು (3) ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ 
ಮೇಲ್ಮನವಿ ಸಲ್ಲಿಸಬಹುದಾಗಿದೆ. 


ಪ್ರಸ್ತಾಪಿತ ಮೀಸಲು ಅರಣ್ಯದ ಸೀಮಾ ವಿವರಣೆ 

ಚಕ್ಬಂದಿ 


ಉತ್ತರ : 
ಪೂರ್ವ: 


ಚಿಕ್ಕಬೂದನೂರ ಗ್ರಾಮ ಸರ್ವೆ ನಂಬರ 3 
ಹಿರೇಬೂದನೂರ ಗ್ರಾಮದ ಸರ್ವೆ ನಂಬರ 373 ( ಈಗಾಗಲೆ ಅಧಿಸೂಚಿತ ಸೆಕ್ಷನ್ -4 ಅರಣ್ಯ 


ದಕ್ಷಿಣ: 
ಪಶ್ಚಿಮ : 


ಚಿಕ್ಕಬೂದನೂರ ಗ್ರಾಮ ಸರ್ವೆ ನಂಬರ 8 , 7, 6, 5 
ಚಿಕ್ಕಬೂದನೂರ ಹಳ್ಳಾ, ಚಿಕ್ಕಬೂದನೂರ ಸರ್ವೆ ನಂಬರ 2 


G 


ಸೀಮಾ ವಿವರ 


ಉತ್ತರ : 


ಪ್ರಸ್ತಾಪಿತ ಮೀಸಲು ಅರಣ್ಯದ ಗಡಿಯು ಚಿಕ್ಕಬೂದನೂರ ಸರ್ವೆ ನಂಬರ 2, 3 ಹಾಗೂ 4 ರ 
ಜಂಟಿಯಾಗಿ ಸೇರುವ ಸ್ಥಳ ( ಸರ್ವೆ ಸ್ಟೇಶನ್ ಸಂಖ್ಯೆ -1) ದಿಂದ ಪ್ರಾರಂಭವಾಗಿ ಪೂರ್ವ ದಿಕ್ಕಿನಲ್ಲಿ 84° 
ಕೋನದಲ್ಲಿ ಸಾಗಿ 173 ಮೀಟರ ದೂರದಲ್ಲಿ ಇರುವ ಚಿಕ್ಕಬೂದನೂರ ಸರ್ವೆ ನಂಬರ 4 ಹಾಗೂ 
ಹಿರೇಬೂದನೂರ ಸರ್ವೆ ನಂಬರ 373 ರ ಜಂಟಿ ಗಡಿಯಲ್ಲಿರುವ ಸರ್ವೆ ಸ್ಟೇಶನ್ ಸಂಖ್ಯೆ - 2 ಕ್ಕೆ 
ತಲುಪುತ್ತದೆ. 


ಪೂರ್ವ: 


ದಕ್ಷಿಣ: 


ತದನಂತರ ಈ ಗಡಿಯು ಚಿಕ್ಕಬೂದನೂರ ಸರ್ವೆ ನಂಬರ 4 ಹಾಗೂ ಹಿರೇಬೂದನೂರ ಸರ್ವೆ 
ನಂಬರ 373 ರ ಜಂಟಿ ಗಡಿಗುಂಟ ದಕ್ಷಿಣ ದಿಕ್ಕಿನಲ್ಲಿ ಸಾಗಿ ಕ್ರಮವಾಗಿ ಸರ್ವೆ ಸ್ಟೇಶನ್ ಸಂಖ್ಯೆ -3 ಮತ್ತು 
4 ರಲ್ಲಿ ಹಾಯ್ದು ಚಿಕ್ಕಬೂದನೂರ ಸರ್ವೆ ನಂಬರ 4, 8 ಮತ್ತು ಹಿರೇಬೂದನೂರ ಸರ್ವೆ ನಂಬರ 
373, 372 ರ ಜಂಟಿಯಾಗಿ ಸೇರುವ ಸ್ಥಳ (ಸರ್ವೆ ಸ್ಟೇಶನ್ ಸಂಖ್ಯೆ -5) ಕ್ಕೆ ತಲುಪುತ್ತದೆ. 
ತದನಂತರ ಸದರಿ ಗಡಿಯು ವಾಯವ್ಯ ದಿಕ್ಕಿನಲ್ಲಿ 296 ಕೋನದಲ್ಲಿ ಸಾಗಿ 108 ಮೀಟರ 
ದೂರದಲ್ಲಿರುವ ಚಿಕ್ಕಬೂದನೂರ ಸರ್ವೆ ನಂಬರ 4 , 7 ಹಾಗೂ 8 ರ ಜಂಟಿಯಾಗಿ ಸೇರುವ ಸ್ಥಳ 
(ಸರ್ವೆ ಸ್ಟೇಶನ್ ಸಂಖ್ಯೆ - 6) ಕ್ಕೆ ತಲುಪುತ್ತದೆ. ಅಲ್ಲಿಂದ ಈ ಗಡಿಯು ಅದೇ ದಿಕ್ಕಿನಲ್ಲಿ 306° 
ಕೋನದಲ್ಲಿ ಸಾಗಿ 82 ಮೀಟರ ದೂರದಲ್ಲಿರುವ ಚಿಕ್ಕಬೂದನೂರ ಸರ್ವೆ ನಂಬರ 4 , 6 ಮತ್ತು 7 ರ 
ಜಂಟಿಯಾಗಿ ಸೇರುವ ಸ್ಥಳ ( ಸರ್ವೆ ಸ್ಟೇಶನ್ ಸಂಖ್ಯೆ - 7) ಕ್ಕೆ ತಲುಪುತ್ತದೆ. ತದನಂತರ ಈ ಗಡಿಯು 
ಅದೇ ದಿಕ್ಕಿನಲ್ಲಿ 306° ಕೋನದಲ್ಲಿ ಸಾಗಿ 75 ಮೀಟರ ದೂರದಲ್ಲಿರುವ ಚಿಕ್ಕಬೂದನೂರ ಸರ್ವೆ 
ನಂಬರ 4, 5 ಮತ್ತು 6 ಜಂಟಿಯಾಗಿ ಸೇರುವ ಸ್ಥಳ ( ಸರ್ವೆ ಸ್ಟೇಶನ್ ಸಂಖ್ಯೆ -8) ಕ್ಕೆ ತಲುಪತ್ತದೆ. 
ಅಲ್ಲಿಂದ ಈ ಗಡಿಯು ಪಶ್ಚಿಮ ದಿಕ್ಕಿನಲ್ಲಿ 270° ಕೋನದಲ್ಲಿ ಚಿಕ್ಕಬೂದನೂರ ಸರ್ವೆ ನಂಬರ 4 ಮತ್ತು 
5 ರ ಜಂಟಿ ಗಡಿಗುಂಟ ಸಾಗಿ 104 ಮೀಟರ ದೂರದಲ್ಲಿರುವ ಸರ್ವೆ ಸ್ಟೇಶನ್ ಸಂಖ್ಯೆ -9 ಕ್ಕೆ 
ತಲುಪುತ್ತದೆ . 


ಪಶ್ಚಿಮ: 


ತದನಂತರ ಈ ಗಡಿಯು ವಾಯವ್ಯ ದಿಕ್ಕಿನಲ್ಲಿ 337° ಕೋನದಲ್ಲಿ ಸಾಗಿ 264 ಮೀಟರ ದೂರದಲ್ಲಿರುವ 
ಸರ್ವೆ ಸ್ಟೇಶನ್ ಸಂಖ್ಯೆ - 10 ಕ್ಕೆ ತಲುಪುತ್ತದೆ. ಅಲ್ಲಿಂದ ಈ ಗಡಿಯು ಉತ್ತರಕ್ಕೆ 5 ಕೋನದಲ್ಲಿ ಸಾಗಿ 
182 ಮೀಟರ ದೂರದಲ್ಲಿರುವ ಸರ್ವೆ ಸ್ಟೇಶನ ಸಂಖ್ಯೆ - 11 ಕ್ಕೆ ತಲುಪುತ್ತದೆ. ಅಲ್ಲಿಂದ ಸದರಿ ಗಡಿಯು 
ಈಶಾನ್ಯ ದಿಕ್ಕಿನಲ್ಲಿ 31 ಕೋನದಲ್ಲಿ ಸಾಗಿ 268 ಮೀಟರ ದೂರದಲ್ಲಿರುವ ಈಗಾಗಲೇ ವಿವರಿಸಿದ ಸರ್ವೆ 
ಸ್ಟೇಶನ್ ಸಂಖ್ಯೆ 1 ಕ್ಕೆ ಸೇರಿಕೊಳ್ಳುತ್ತದೆ. 


ಮೇಲೆ ನಮೂದಿಸಿದ ಸ್ಟೇಶನ್‌ಗಳ ವಿವರ ಈ ಕೆಳಗಿನಂತೆ ನಮೂದಿಸಲಾಗಿದೆ 


ಸರ್ವೆ ಸ್ಟೇಶನ್ ನಂಬರ 
ಇಂದ 


ಕೋನ 
(ಫೋರ್ ಬೇರಿಂಗ್ ) 


84 


183 


170 


173 


296 
306° 


ಅಂತರ (ಮೀಟರ) 

173 ಮೀ . 
119 ಮೀ . 
452 ಮೀ . 
248 ಮೀ . 
108 ಮೀ . 
82 ಮೀ . 
75 ಮೀ . 
104 ಮೀ . 
264 ಮೀ . 
182 ಮೀ . 
268 ಮೀ . 


306 


270° 
337 

5 
31° 


11 


| 


1 


| 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಹೆಚ್.ಎಸ್. ಭಾಗ್ಯಲಕ್ಷ್ಮಿ 
- ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ ಪರಿಸರ ಮತ್ತು ಜೀವಿಪರಿಸ್ಥಿತಿ ಶಾಸ್ತ್ರ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು : 150 


RNI No . KARBIL / 2001 / 47147 


ಕರ್ನಾಟಕ ರಾಜಷತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
3odsado , ieDJO , Jsem 2 , 9002 (2333 02 , 38 SE OF26 ) Do . 282 
Bengaluru , Monday , April 3 , 2017 ( Chaitra 13 , Shaka Varsha 1939 ) 

No . 347 
Karnataka Electricity Regulatory Commission 
No 9 / 2 , 6th & 7th Floors, Mahalaxmi Chambers , M .G . Road , Bangalore - 560 001 


200 - III 
Part - III 


Notification 
No. Y /01/ 12 / 2843 Bangalore dated 30 . 03 .2017 
Sub : Truing up of Average Pooled Power Purchase Cost [APPC ] for the Financial 

Year 2016 - 17 and notifying provisional APPC for the Year 2017 - 18 - reg . 
Preamble : 
The KERC vide its notification dated 31 .03 . 2016 , had notified the average pooled cost of power 
purchase (APPC ) under Clause 7 ( c) of the KERC (Procurement of Energy from Renewable Sources) 
Regulations, 2011, at Rs. 3 . 10 / unit for the financial year 2016 - 17 , subject to truing up as per the 
actuals . The ESCOMs have finalized their Accounts for the financial year 2015 - 16 and based on the 
same, the average pooled power purchase cost for the year 2016 - 17 works out to Rs. 3 .57 / unit . 
The Commission now has to notify the APPC for the year 2017 - 18 . As it would take some time for 
the ESCOMs to finalize the power purchase quantum and cost for the financial year 2016 - 17 , as an 
interim measure it is proposed to adopt Rs . 3 .57 per unit as the APPC for 2017 - 18 . 
Hence , the following order : 


ORDER 


In exercise of the powers conferred under Clause 7 (c ) of the KERC (Procurement of Energy 
from Renewable Sources) Regulations , 2011 , for the purpose of Renewable Energy Certificate 
(REC ), the Karnataka Electricity Regulatory Commission hereby notifies the APPC at Rs . 
3 .57 /unit for the financial year 2017 - 18 with effect from 01.04 .2017 until further orders , 
subject to truing up as per the actuals . 
As specified in the notification dated 31.03. 2016 , having regard to the fact that the actual 
APPC is at Rs. 3 .57 per unit as against the provisional APPC of Rs. 3 . 10 per unit for the 
financial year 2016 - 17 , the variation in the APPC of 47 paise /unit [forty - seven paise per unit] 
shall be paid by ESCOM / s to the RE generators concerned , in three equal monthly 
installments , to the extent of energy supplied under APPC , during the period from 1st April , 
2016 to 31st March , 2017 . 


Approved by the Commission 


Dr. SIDDARAMAIAH 

Secretary 
Karnataka Electricity Regulatory Commission 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, (ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ನಂ . ೩೪೮ 
No . 348 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ಏಪ್ರಿಲ್ ೫ , ೨೦೧೭ (ಚೈತ್ರ ೧೫ , ಶಕ ವರ್ಷ ೧೯೩೯ ). 
Bengaluru , Wednesday , April 5 , 2017 ( Chaitra 15 , Shaka Varsha 1939 ) 

ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯ , ಬೆಂಗಳೂರು ವಿಭಾಗ 
ಪ್ರಕರಣ ಸಂಖ್ಯೆ : ಕೆಪಿಆರ್‌.ಆರ್‌ಪಿ/ 01/ 2013 -14 

ದಿನಾಂಕ: 03 - 04 - 2017, 
- ಅಧಿಸೂಚನೆ 
ವಿಷಯ: ಗ್ರಾಮ ಪಂಚಾಯಿತಿ ಕೇಂದ್ರಸ್ಥಾನ ಬದಲಾವಣೆ ಕುರಿತು ಕರ್ನಾಟಕ 

ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ , 1993ರ 
ಕಲಂ 4( 3) ರ ಅಡಿಯಲ್ಲಿ ಪುನರ್ ಪರಿಶೀಲನೆ ಬಗ್ಗೆ. 


ಪ್ರಸ್ತಾವನೆ : 

- ಜಿಲ್ಲಾಧಿಕಾರಿಗಳು , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರವರ ಆದೇಶ ಸಂಖ್ಯೆ , ಇಎಲ್‌ಎನ್‌ ( ಪಂ ).ಸಿಆರ್. 4/ 2013 - 14 
ದಿನಾಂಕ 29 -1 - 2014ರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲ್ಲೂಕು, ದೊಡ್ಡಅರಳಗೆರೆ ಗ್ರಾಮ 
ಪಂಚಾಯಿತಿಗೆ ದೊಡ್ಡಅರಳಗೆರೆ ಗ್ರಾಮವನ್ನು ಕೇಂದ್ರಸ್ಥಾನವನ್ನಾಗಿ ಮುಂದುವರೆಸಿರುವುದನ್ನು ಪ್ರಶ್ನಿಸಿ ಶ್ರೀ ಬಿ . ವಿ. ಸತೀಶ್‌ಗೌಡ, 
ಮಾಜಿ ಅಧ್ಯಕ್ಷರು, ದೊಡ್ಡರಳಗೆರೆ ಗ್ರಾಮ ಪಂಚಾಯಿತಿ, ಹೊಸಕೋಟೆ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆರವರು 
ಕರ್ನಾಟಕ ಪಂಚಾಯತ್‌ರಾಜ್ ಕಾಯ್ದೆ , 1993ರ ಕಲಂ 4( 3) ರ ಕೆಳಗೆ ಪುನರವಲೋಕನ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಹಾಗೂ ಸದರಿ ಆದೇಶ ಹೊರಡಿಸುವ ಪೂರ್ವದಲ್ಲಿ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆರವರು ತಿದ್ದುಪಡಿ 
ಅಧಿಸೂಚನೆ ಸಂಖ್ಯೆ : ಇಎಲ್‌ಎನ್‌( ಪು )3 -12/ 94 - 95 ದಿನಾಂಕ:24 -11- 1999ರಂತೆ ದೊಡ್ಡಅರಳಗೆರೆ ಗ್ರಾಮ 
ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳು ಮತ್ತು ಕೇಂದ್ರಸ್ಥಾನದ ಬಗ್ಗೆ ಅಧಿಸೂಚನೆ ಹೊರಡಿಸಿರುತ್ತಾರೆ. 


ಜಿಲ್ಲಾಧಿಕಾರಿಗಳು ದಿನಾಂಕ: 29 - 01 - 2014ರ ಆದೇಶದಂತೆ ದೊಡ್ಡಅರಳಗೆರೆ ಗ್ರಾಮವನ್ನು ದೊಡ್ಡಅರಳಗೆರೆ ಗ್ರಾಮ 
ಪಂಚಾಯತಿಯ ಕೇಂದ್ರಸ್ಥಾನವಾಗಿ ಮುಂದುವರೆಸಿರುವುದನ್ನು ಪ್ರಶ್ನಿಸಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ 
ರಾಜ್ ಅಧಿನಿಯಮ, 1993 ರ ಕಲಂ 4 (3) ರ ಅಡಿಯಲ್ಲಿ ಸಲ್ಲಿಸಿರುವ ಪುನರ್ ಪರಿಶೀಲನೆ ಅರ್ಜಿಯ ವಿಚಾರಣೆಯನ್ನು ನಡೆಸಿ 
ದಿನಾಂಕ: 03- 04 - 2017ರಂದು ಅಂತಿಮ ಆದೇಶ ಹೊರಡಿಸಲಾಗಿರುತ್ತದೆ. ಈ ಪ್ರಾಧಿಕಾರದ ಅಂತಿಮ ಆದೇಶದಂತೆ 
ಅರ್ಜಿಯನ್ನು ಪುರಸ್ಕರಿಸಲಾಗಿದ್ದು, ದೊಡ್ಡಅರಳಗೆರೆ ಗ್ರಾಮ ಪಂಚಾಯಿತಿಯ ಕೇಂದ್ರಸ್ಥಾನವನ್ನು ಬದಲಾವಣೆ ಮಾಡಿರುವುದರ 
ಬಗ್ಗೆ ಅಧಿಸೂಚನೆ ಹೊರಡಿಸಲಾಗಿದೆ. 


ಜಿಲ್ಲಾಧಿಕಾರಿಗಳ ಅಧಿಸೂಚನೆ ಮತ್ತು ಆದೇಶದಂತೆ 

ಈ ಪ್ರಾಧಿಕಾರದ ತೀರ್ಮಾನದಂತೆ ಜಿಲ್ಲಾಧಿಕಾರಿಗಳ 
ಮುಂದುವರೆಸಿರುವ ಕೇಂದ್ರಸ್ಥಾನ ವಿವರ 

ಅಧಿಸೂಚನೆ ಮತ್ತು ಆದೇಶಕ್ಕೆ ಆಗಿರುವ ಬದಲಾವಣೆ 
ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ 
ಹೆಸರು ಕೇಂದ್ರಸ್ಥಾನ 

ಹೆಸರು 

ಕೇಂದ್ರಸ್ಥಾನ 
(1) T ( 2 ) * ( 3) 

( 4) 
ಹೊಸಕೋಟೆ ತಾಲ್ಲೂಕು 
ಈ ಕಛೇರಿ ಪ್ರಕರಣ ಸಂಖ್ಯೆ: ಕೆಪಿಆರ್‌. ಆರ್‌ಪಿ. 01 / 2013 - 14 , ದಿನಾಂಕ: 03 - 04 - 2017 
ದೊಡ್ಡಅರಳಗೆರೆ | ದೊಡ್ಡಅರಳಗೆರೆ | ದೊಡ್ಡಅರಳಗೆರೆ | ಬೆಂಡಿಗಾನಹಳ್ಳಿ 


ALON 


ansavilha 


ಬೆಂಗಳೂಬೆಂಗಳೂರು 


* ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 250 | 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಏಪ್ರಿಲ್ ೬ , ೨೦೧೭ (ಚೈತ್ರ ೧೬ , ಶಕ ವರ್ಷ ೧೯೩೯ ) 
Bengaluru , Thursday , April 6 , 2017 ( Chaitra 16 , Shaka Varsha 1939 ) 


ಭಾಗ- III 
Part - III 


ನಂ . ೩೫೮ 
No . 358 


FINANCE SECRETARIAT 

NOTIFICATION 
No . FD 190 CSL 2012 , Bengaluru , Dated : 06 . 04 .2017 


In exercise of the powers conferred by sub - section (5 ) of Section 8 of the Central Sales Tax 
Act, 1956 ( Central Act 74 of 1956 ), read with Section 21 of the General Clauses Act, 1897 (Central 
Act III of 1897), the Government of Karnataka hereby amend the Notification - 1 No. FD 190 CSL 
2012, dated 3rd September 2014 , published in the Karnataka Gazette dated 23 / 10/ 2014, as 
follows. 


In the said Notification , 


(i) under the heading “ Computation of Inter - State Sales attributed to Phase 3” , in 

item 1 , for the letters and words “LSHS , Naphtha, LPG , Mixed Xylenes and 
Reformate are Old Products” , the words " products other than Poly Propylene and 
Petroleum Coke” shall be substituted . 


(ii) under the heading “Computation of CST exemption amount” , in item 3 , for the 

words “ eligible interest loan ”, the letters and words “ CST exemption ” shall be 
substituted . 


By Order and in the name of the Governor of Karnataka , 


K . S . Padmavathi 
Under Secretary to Government, 

Finance Department (C . T .- 1) . 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 700 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ, ಏಪ್ರಿಲ್ ೬ , ೨೦೧೭ (ಚೈತ್ರ ೧೬ , ಶಕ ವರ್ಷ ೧೯೩೯). 
Bengaluru , Thursday , April 6 , 2017 ( Chaitra 16 , Shaka Varsha 1939). 


ಭಾಗ-III 
Part - III 


ನಂ . ೩೬೧ 
No. 361 


FOOD , CIVIL SUPPLIES CONSUMER AFFAIRS AND LEGAL METROLOGY SECRETARIAT 

NOTIFICATION 
No. FCS 37 RPR 2016, Bengaluru , Dated 01 . 04 . 2017 


In exercise of powers conferred by Section 3 of The Essential Commodities Act , 1955 (Central 
Act 10 of 1955 ) read with order No. No .G . S. R . 929 (E )) dated 29th September 2016 of Ministry of 
Consumer Affairs , Food and Public Distribution (Department of Consumer Affairs ) Government of 
India , New Delhi, the Government of Karnataka hereby makes the following order , further to amend 
the Karnataka Essential Commodities Licensing order 2017 . 


1 ) This Order may be called The Karnataka Essential commodities Licensing (Amendment) 

Order , 2017. 


2 ) Under Clause 5 in Schedule - IV table with regard to serial No. 1 . Pulses the following 

quantity shall be substituted . 


Sl. 
No 


Name of the 

Essential 
Commodities 


Retail 


T 


Quantity Prescribed 

Wholesale 
Bangalore and other City 
Corporations in the State 

5000 Quintals 


Other Areas 


1 | Pulses 


100 Quintals 


5000 Quintals 


The rest of the contents in Notification No. FCS 37 RPR 2016 , dt. 11. 11.2016 remains 
unaltered . 


By Order and in the name of the Governor of Karnataka , 


Archana M . S . 
Under Secretary to Government, 
Food , Civil Supplies Consumer Affairs 

and Legal Metrology Department. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 200 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ – III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಏಪ್ರಿಲ್ ೭, ೨೦೧೭ ( ಚೈತ್ರ ೧೭ , ಶಕ ವರ್ಷ ೧೯೩೯ ) 
Bengaluru , Friday , April 7 , 2017 (Chaitra 17 , Shaka Varsha 1939) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 

ಕರಡು ಅಧಿಸೂಚನೆ 
ಸಂಖ್ಯೆ : ಜಿನ / ಚಿಸಿ(3)/ ಸಿಆರ್ /64 /2016 -17, ದಿನಾಂಕ: 04 - 04 - 2017 


ನಂ . ೩೬೨ 
No. 362 


ಸರ್ಕಾರದ ನಿರ್ದೇಶನ ಮತ್ತು ಸರ್ಕಾರದ ಆದೇಶ ಸಂಖ್ಯೆ : ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ : 15 - 02 - 2014 ರಲ್ಲಿನ ಮಾರ್ಗಸೂಚಿಯನ್ವಯ ನಗರ ಸ್ಥಳೀಯ 
ಸಂಸ್ಥೆಗಳಿಗೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬೇಕಾಗಿರುತ್ತದೆ. ಪ್ರಯುಕ್ತ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಪ್ರಕರಣ 13 ಮತ್ತು ಕಲಂ 352 ರಂತೆ ಶ್ರೀಮತಿ ದೀಪ್ತಿ ಆದಿತ್ಯ 
ಕಾನಡೆ, ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಆದ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರಸಭೆಗಳಾದ ಚಿಂತಾಮಣಿ, ಶಿಡ್ಲಘಟ್ಟ ಮತ್ತು ಪುರಸಭೆಗಳಾದ ಗೌರಿಬಿದನೂರು, ಬಾಗೇಪಲ್ಲಿ 
ಹಾಗೂ ಪಟ್ಟಣ ಪಂಚಾಯಿತಿ ಗುಡಿಬಂಡೆಗಳಿಗೆ ಸಂಬಂಧಿಸಿದ ವಾರ್ಡ್‌ಗಳ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ, ಸ್ಥಳೀಯ ಸಂಸ್ಥೆವಾರು ಅನುಬಂಧ -1 ಮತ್ತು ಅನುಬಂಧ -2 ರಂತೆ 
ಕ್ರಮವಾಗಿ ಘೋಷಿಸಿರುವ ವಾರ್ಡ್ನ ವ್ಯಾಪ್ತಿಯನ್ನು ನಿಗಧಿಪಡಿಸಿ ರಚಿಸಿ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೇವೆ. 


ಈ ಪ್ರಸ್ತಾಪಿತ ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರಸಭೆಗಳಾದ ಚಿಂತಾಮಣಿ, ಶಿಡ್ಲಘಟ್ಟ ಮತ್ತು ಪುರಸಭೆಗಳಾದ ಗೌರಿಬಿದನೂರು, ಬಾಗೇಪಲ್ಲಿ ಹಾಗೂ 
ಪಟ್ಟಣ ಪಂಚಾಯಿತಿ ಗುಡಿಬಂಡೆಗಳ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕರು ಯಾವುದೇ ಆಕ್ಷೇಪಣೆ ಅಥವಾ ಸಲಹೆ ಸೂಚನೆಗಳಿದ್ದಲ್ಲಿ ಈ ಕರಡು ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 
15 ದಿನಗಳ ಒಳಗಾಗಿ ಅಂದರೆ ದಿನಾಂಕ: 22 - 04 - 2017 ರ ಒಳಗಾಗಿ ಪೂರ್ಣ ವಿಳಾಸದೊಂದಿಗೆ, ಲಿಖಿತವಾದ ಸೂಕ್ತ ದಾಖಲಾತಿಗಳೊಂದಿಗೆ , ಜಿಲ್ಲಾ ನಗರಾಭಿವೃದ್ಧಿ ಕೋಶ, 
ಜಿಲ್ಲಾಡಳಿತ ಭವನ, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಬಳ್ಳಾಪುರ ರವರ ಕಛೇರಿಗೆ ಸಲ್ಲಿಸಲು ಸೂಚಿಸಲಾಗಿದೆ. ಅವಧಿ ಮೀರಿ ಬಂದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆ 
ಸೂಚನೆಗಳನ್ನು ಪರಿಗಣಿಸಲಾಗುವುದಿಲ್ಲವೆಂದು ಈ ಮೂಲಕ ಸಾರ್ವಜನಿಕರ ಮಾಹಿತಿಗಾಗಿ ತರಲಾಗಿದೆ. 


ನಗರಸಭೆ, ಚಿಂತಾಮಣಿ 

ನಗರಸಭೆ, ಶಿಡ್ಲಘಟ್ಟ 
ಪುರಸಭೆ, ಗೌರಿಬಿದನೂರು 

ಪುರಸಭೆ , ಬಾಗೇಪಲ್ಲಿ 
ಪಟ್ಟಣ ಪಂಚಾಯಿತಿ, ಗುಡಿಬಂಡೆ 


ಅನುಬಂಧ - 1 ಅನುಬಂಧ - 2 
ಅನುಬಂಧ- 1 ಅನುಬಂಧ- 2 
ಅನುಬಂಧ -1 ಅನುಬಂಧ - 2 
ಅನುಬಂಧ - 1 ಅನುಬಂಧ - 2 
ಅನುಬಂಧ- 1 ಅನುಬಂಧ - 2 


ಅನುಬಂಧ - 1 

ನಗರಸಭಾ ಕಾರ್ಯಲಯ , ಚಿಂತಾಮಣಿ 
As per 2011 census EB blockwise Delimitation new wards 


SI. No 


Ward No 


EB No 


Grand Total 


Male 


ST 

Female 
| 


Male 
26 


Male 


35 


41. 


371 


SC 
Female 

46 
| 16 . 

- 2 
| 14 


12 


- 


3 


17 


65 


78 


133 


126 


| 


1 


- 2 


Others 
Male Female 
310 

286 
241. 

209 
211. 

193 
351. 

341 
1113 1029 | 
198 

216 
343 

296 
322 

291 
185 

184 
1048 

987 
309 

296 
297 | 289 
266 

257 
36 


- 9 


6 . 


- 2 


2 . 


| 


6 . 
143 
281 


15 


| 


| 


- 8 
125 
275 
8 


16 


18 


| 


22 


41 


000100 
000201 
000202 
000300 

Total 
000600 
000700 
000800 
000900 

Total 
000400 
001000 
001100 
001201 
001202 

Total 
001401 
001402 
001500 
001600 
Total 


| 


Total 
| Female 

373 
| | 234 

198 
360 
1165 
344 
304 
299 
343 
1290 

306 
| 295 

268 
215 
269 
1353 
338 
215 
388 
415 
1356 


3 


| 


- 3 


744 
494 
412 
734 
2384 
676 
657 
630 
668 
2631 
626 
595 
544 
415 
500 
2680 
703 
433 
801 
834 
2771 


260 
214 
374 
1219 
332 
353 
331 
325 
1341 
320 
300 
276 
200 
231 
1327 
365 
218 
413 
419 
1415 


10 
11 
12 
13 


35 


- 2 

10 
175 
265 
459 
81 


164 
227 
407 
86 


4 


12 
18 


14 
15 


24 


28 


911 
259 
189 
343 
393 
1184 


882 
239 
180 
334 
377 
1130 | 


16 


47 
24 
181 


17 


34 
37 
180 


) 
| 


23 
2 
50 


20 
1 
46 


| 


| 


| 


| 


ST 


SI. No 


Ward No 


EB No 


SC 

Female 


Grand Total 


18 


19 


28 


Male 
38 
23 
23 


Female 

17 
4 


19 


Male 
26 
3 
15 
18 


22 


18 


12 


20 
21 


7 


25 


91 


58 


10 
78 
38 
26 


66 


7 


36 


22 
23 
24 
25 
26 


17 


Total 

Female 
344 
205 
314 
300 
1163 
205 
301 
236 
298 
311 
1351 
337 
233 
230 
232 
241 
1273 


18 


22 
12 
102 
66 


142 


Others 
Male 
302 

299 
180 

179 
259 

284 
277 

265 
1018 1027 
179 

160 
268 

266 
216 

218 
258 

266 
317 

289 
1238 1199 
238 

251 
236 

218 
211 

173 
205 

207 
207 

182 
1097 1031 
271 

274 
277 

208 
179 

197 
303 

299 

11 
1038 

989 
259 

244 
194 

191 
215 

226 


73 


12 

14 
16 

10 
11 

10 
54 

50 
15 

20 
12 
28 

19 
2014 

7 L 7 
82 69 


27 
28 
29 
30 
31 


10 


38 


51 
22 
45 


11 


001300 
001800 
001900 
002000 

Total 
002100 
002200 
002300 
002400 
002500 

Total 
000500 
002600 
002701 
002702 
002900 

Total 
003200 
003301 
003302 
003400 
003500 

Total 
003000 
003701 
003702 
003800 
003900 
004200 

Total 
002800 
003100 
003600 
004300 
004400 
Total 


52 
173 
16 
33 


295 


Male 
366 
206 
297 
302 
1171 
251 
313 
233 
291 
346 
1434 
326 
258 
290 
247 
259 
1380 
303 
315 
197 
398 
80 
1293 
284 
210 
242 
82 
385 
149 
1352 
383 
245 
256 
145 
353 
1382 


32 
33 
34 
35 
36 


| 


710 
411 
611 
602 
2334 
456 
614 
469 
589 
657 
2785 
663 
491 
520 
479 
500 
2653 
598 
563 
409 
794 
173 
2537 
560 
408 
493 
158 
751 
310 
2680 
745 
494 
498 
275 
662 
2674 


301 


26 
28 
4 . 
81 
71 
210 


10 
14 . 


4 


14 


80 
79 
212 


45 


248 
212 
396 
93 
1244 
276 
198 
251 
76 
366 


37 


24 


27 


12 


6 


15 


43 
5 
1 
10 
0 
2 
8 


38 
39 
40 
41 
42 


80 


74 
4 


3 . 


16 


161 


378 
128 
1176 
333 


22 


26 


213 


43 
44 
45 
46 
47 


360 
134 
1157 
309 
212 
193 
29 
279 
1022 


19 
145 
40 
27 
24 
101 
25 
217 


10 


154 
37 
26 
20 
112 
29 
224 


211 
33 
320 
1110 


13 

6 
25 
o 
4 
48 


13 
10 
25 
0 
5 
53 


1328 
362 
249 
242 
130 
309 
1292 


/ 


L 


ST 


SI. No 


Ward No 


EB No 


SC 
Female 

2 


Grand Total 


Male 

2 
8 


Female 

0 


48 
49 
50 


L 


Others 
Male Female 
319 

316 
252 

244 
347 

349 
341 

368 


Male 

1 
2. 


Total 

Female 
318 
256 


004000 
004100 
004500 
004700 


8 


Male 
322 
262 
361 
349 


13 


a 


366 


640 
518 
727 
727 
2612 


51 


5 


L 


o 


378 


52 
53 
54 
55 
56 


1259 
322 
291 
232 


37 


| 


9 


32 


1277 
328 
298 
237 
36 
244 
1143 

2 
14 


209 
1086 


17 
119 

9 
179 
192 
171 
O 


37 
7 
18 
129 
12 
203 
228 
193 
O 


57 


3 


58 


13 


73 


59 
60 
61 


33 
O 
0 
O 
10 
4 
14 
21 


18 


16 


1318 
374 
310 
264 
165 
266 
1379 
230 
207 
73 
327 
390 
1227 
282 
278 
386 
202 
195 
1343 
370 


13 
394 
50 


Total 
001700 
004800 
004900 
005000 
005100 

Total 
005201 
005202 
005300 
005400 
005500 

Total 
004600 
005701 
005702 
005801 
005802 

Total 
006000 
006100 
006200 
006300 

Total 
000101 
000102 
000200 
000300 
000400 
Total 


62 
63 
64 
65 
66 


13 


18 
59 


16 
453 
49 
17 
67 
31 
46 
210 


15 
16 
19 
15 
10 


1294 
358 
305 
259 
152 
229 
1303 
195 
186 
83 
343 
404 
1211 
330 
315 
367 
217 
195 
1424 
383 
381 
210 
262 
1236 
232 
289 
247 
310 

77 
1155 


17 


8 


732 
615 
523 
317 
495 
2682 
425 
393 
156 
670 
794 
2438 
612 
593 
753 
419 
390 
2767 
753 
739 
391 
510 
2393 
462 
569 
476 
586 
155 
2248 


15 
83 
316 
385 
802 
264 
278 
293 
178 
149 
1162 
383 
379 
199 
184 
1145 
202 
236 
175 
270 
40 
923 


29 
42 
198 


64 


62 


301 
370 
760 
212 
248 
302 
163 
146 
1071 
370 
356 
175 
167 
1068 
199 
232 
162 
251 
44 
888 


67 
68 
69 


2 


0 


358 


11 


6 


O 
O 
0 
17 
17 


70 


58 


L 


O 
20 
20 
15 


71 


71 


64 
72 
23 
34 
36 


15 


72 


41 


12 


14 


181 
248 
1157 
230 
280 
229 
276 
78 
1093 


16 


34 


38 


73 
74 
75 


9 


31 


30 
129 


25 
125 


31 
18 
9 
80 


7 
103 


ST 


Ward No 


EB No 


Grand Total 


Male 


37 


12 


SI. No 
76 
77 
78 
79 
80 


Male 
216 
43 
9 
0 
217 
485 
16 


SC 
Female 
194 
41 
5 
0 
217 
457 


34 
10 
0 


Female 
- 6 

32 
10 
0 
32 
80 


Total 

Female 

237 
222 
327 
48 
425 
1259 
345 
316 
280 
272 
231 
1444 


21 


10 


12 


81 
82 
83 
84 
85 


13 
25 


18 


20 
16 


14 


68 


78 


25 


86 


18 


19 


87 


Others 
Male Female 
43 
171 

149 
304 

312 
46 

48 
185 

176 
749 

722 
347 

314 
345 

299 
269 

248 
274 

255 
239 

225 
1474 

1341 
14 
204 

187 
94 
301 

329 
237 

243 
111 

101 
961 

965 
258 

268 
149 

319 
150 

142 
230 

220 
787 

949 
56 

63 
230 

187 
145 

155 
70 

80 
231 


33 


12 


35 
28 


87 


22 


Male 
271 
248 
323 
46 
438 
1326 
367 
361 
293 
297 
244 
1562 

15 
256 
132 
303 
272 
312 
1290 
291 
215 
426 
269 
1201 
112 
267 
176 
350 
257 


88 
89 
90 
91 


12 


46 


005601 
005602 
005900 
000700 
000800 

Total 
000500 
000600 
001200 
001301 
001302 

Total 
000900 
001000 
001100 
001400 
001500 
001600 

Total 
001700 
001900 
002000 
002100 

Total 
001800 
002201 
002202 
002300 
002400 
002500 

Total 
002600 
002700 
002800 
004000 
004101 
004102 
Total 


125 


138 
198 
28 


| 


92 
93 
94 
95 


10 
63 
131 
5 
37 
191 
19 
252 
56 


20 

0 
34 
158 
224 
36 
38 
65 
24 
163 

O 
27 


29 


508 
470 
650 
94 
863 
2585 
712 
677 
573 
569 
475 
3006 

34 
490 
267 
635 
561 
617 
2604 
601 
624 
802 
543 
2570 
228 
491 
368 
744 
502 
146 
2479 
266 
286 
474 
458 
514 
480 
2478 


52 
169 
30 
257 
53 


85 
20 


9 


10 


234 
135 
332 
289 
305 
1314 
310 
409 
376 
274 
1369 
116 
224 
192 
394 
245 
68 
1239 
141 
145 
259 
234 
252 
233 
1264 


96 
97 
98 
99 
100 
101 


10 


24 
277 
13 


27 
312 
11 


226 
7 


2 
8 
3 


66 


58 


78 


740 
89 


445 


50 


6 


102 
103 


718 
88 
49 
197 


48 


3 


471 
47 
93 
43 
137 
24 


104 


19 


22 


93 


1240 
125 
141 
215 
224 
262 
247 
1214 


31 
91 
33 
132 
21 
10 
318 


176 
88 
237 
227 
865 


105 
106 
107 


222 
218 
867 


6 
8 
46 


351 


31 


SI. No 


Ward No 


EB No 


ST 

Female 


Grand Total 


Male 


Male 

5 


/ 


SC 
| Female 

5 
1 
12. 
5 


108 
109 
110 
111 


9 


23 


6 


Total 

Female 

347 
323 
246 
379 
1295 
354 
191 
231 


10 
26 
47 


16 
33 


23 


61 


15 


24 


112 
113 
114 
115 
116 


8 
1 
3 


91 


23 
24 
16 


18 
21 
10 


72 
25 


82 
19 


20 


16 


117 
118 
119 
120 
121 


25 


6 


14 


12 


17 
4 
58 


13 
5 


Others 
Male Female 
366 

338 
349 

313 
236 

230 
324 

358 
1275 1239 
269 

287 
178 

175 
216 

220 
93 

89 
315 

275 
1071 1046 
201 

197 
368 

374 
123 

125 
206 

213 
230 

228 
1128 1137 
316 

324 
114 

101 
205 

204 
635 

629 
273 

277 
196 

171 
104 

92 
54 

62 
627 

602 
137 

128 
311 

303 
265 

271 
713 

702 
250 

230 
297 

305 
221 

239 
158 

169 
926 / 943 


L 


71 


59 


002900 
003000 
003100 
003200 

Total 
003300 
003400 
003500 
003600 
004400 

Total 
003700 
003800 
003900 
004200 
004300 

Total 
004500 
004600 
005200 

Total 
004800 
004900 
005000 
005100 

Total 
004700 
005300 
005400 

Total 
005500 
005600 
005701 
005702 
Total 


Male 
378 
356 
245 
337 
1316 
324 
201 
226 
98 
317 
1166 
250 
404 
136 
232 
242 
1264 
359 
218 
282 
859 
316 
384 
269 
73 
1042 
167 
333 
301 
801 
256 
330 
234 
161 
981 


18 


122 
123 
124 


15 


27 
75 


26 


725 
679 
491 
716 
2611 
678 
392 
457 
189 
596 
2312 
487 
804 
273 
475 
479 
2518 
725 
424 
568 
1717 
623 
785 
535 
152 
2095 
323 
667 
602 
1592 
488 
665 
485 
333 
1971 


32 


65 
25 
72 
41 
138 
31 
8 
35 


30 
38 
83 


44 
146 


36 
86 
12 
180 
130 


7 


23 


279 
1146 
237 
400 
137 
243 
237 
1254 
366 
206 
286 
858 
307 
401 
266 

79 
1053 
156 
334 
301 
791 
232 
335 
251 
172 
990 


125 
126 
127 
128 


18 


212 
136 


38 


O 


O 


19 


17 


355 


96 


322 
17 


14 


14 


129 
130 
131 


28 


93 
13 
17 
33 
63 


24 
29 
67 


To 


32 


30 


132 
133 
134 
135 


5 


7 
0 
7 


6 
3 
47 


/ 


8 


/ 


/ 


40 


L 


ST 


SI. No 


Ward No 


EB No 


37 


136 
137 
138 
139 


30 


| 


8 


|| 


Others 

SC 
Male Female Male Female 
314 329 

18 
225 235 

3 
145 143 

13 
192 - 196 

- 10 
876 903 

58 | 44 
239 229 

7 | 4 
28 

- 30 | 169 178 
222 209 44 

46 
177 

177 
123 115 60 | 

64 
789 760 281 

293 
30926 | 30183 | 5537 | 5663 


005800 
005900 
006001 
006002 

Total 
006100 
006200 
006300 
006400 
O06500 
Total 


140 
141 
142 
143 
144 


Total 

Grand Total 
Male Female 
364 364 

728 
235 245 

480 
184 187 

371 
222 230 

452 
1005 1026 

2031 
280 263 

543 
197 209 

406 
284 267 

551 
183 180 

363 
186 181 

367 
1130 1100 | 2230 
| 38334 | 37734 | 76068 


Male Female 
13 | 17 
6 | 
31 

31 
21 

24 
71 | 79 
34 | 30 

O | - 1 
- 18 - 12 
5 . - 2 

- 2 
60 

47 
1871 | 1888 


TOTAL : 


ಅನುಬಂಧ- 2 

ನಗರಸಭಾ ಕಾರ್ಯಾಲಯ , ಚಿಂತಾಮಣಿ 
ಚಿಂತಾಮಣಿ ನಗರದ ಡಿಲಿಮಿಟೇಷನ್ ಮಾಡಿರುವ ಹೊಸ ವಾರ್ಡ್‌ಗಳ ಚೆಕ್ಕುಬಂದಿ ವಿವರ: 


ಕ್ರ. ಸಂ | ವಾರ್ಡ್ ಸಂಖ್ಯೆ 


ಒಳಗೊಂಡ ಬ್ಲಾಕ್‌ಗಳ ಸಂಖ್ಯೆ 


ಒಟ್ಟು 
ಜನಸಂಖ್ಯೆ 


ನೀಲಾ 


1 


000100, 000201 , 000202 , 

000300 


2384 


ವಾರ್ಡ್ ಚೆಕ್ಕುಬಂದಿ 
ದೂ : - ಮಸೀದಿ ರಸ್ತೆಯಿಂದ ವೆಂಕಟಗಿರಿಕೋಟೆ ಮುಖ್ಯರಸ್ತೆಯಲ್ಲಿ ಹಾದುಹೋಗಿ 

ಎಂ . ಜಿ.ರಸ್ತೆವರೆಗೆ ( ದಕ್ಷಿಣದಿಂದ ಉತ್ತರಕ್ಕೆ ) 
ಪ:- ಲಾಯರ್ ರಾಜರಾಂ ಮನೆ ಹಿಂಬದಿಯ ನಾಲಾ 

ಉ :- ಎಂ . ಜಿ . ರಸ್ತೆ 
ದ:- ನಾಲಾಯಿಂದ ವೆಂಕಟಗಿರಿಕೋಟೆ ಮುಖ್ಯರಸ್ತೆ ಮುಖಾಂತರ ಅಬ್ದುಲ್ ವಹಾಬ್ 

ಮನೆಯಿಂದ ಕುಂಟೆವರೆಗೆ ( ಪಶ್ಚಿಮದಿಂದ ಪೂರ್ವಕ್ಕೆ ) 
ಪೂ :- ವೆಂಕಟಗಿರಿಕೋಟೆ ಮುಖ್ಯರಸ್ತೆಯಿಂದ ಪಾಂಡು ರಂಗಸ್ವಾಮಿ ದೇವಸ್ಥಾನದಿಂದ ಸಿಲ್ಕ್ 
ಫ್ಯಾಕ್ಟರಿ ರಸ್ತೆ ವಯಾ ಆಶ್ರಯ ಕಾಲೋನಿ ಸಾಕಮ್ಮ ಮನೆ ಸಿಲ್ಕ್ ಫ್ಯಾಕ್ಟರಿ (ಉತ್ತರದಿಂದ 

* ದಕ್ಷಿಣಕ್ಕೆ ) . 

- ಪ:- ವಾರ್ಡ್ ನಂ . 2 ಬೌಂಡರಿ 
ಉ : - ಕೃಷಿ ಪ್ರದೇಶದಿಂದ ವೆಂಕಟಗಿರಿಕೋಟೆ ಮುಖ್ಯರಸ್ತೆ ( ಪಶ್ಚಿಮದಿಂದ ಪೂರ್ವಕ್ಕೆ ) 

ದ :- ಆಶ್ರಯ ಕಾಲೋನಿ ಪ್ರಭಾಕರ ಮನೆಯಿಂದ ಬೆಟ್ಟದ ತಪ್ಪಲು 
ಪೂ :- ವೆಂಕಟಗಿರಿಕೋಟೆ ನಾಲಾದಿಂದ ರಾಜಕಾಲುವೆ ( ದಕ್ಷಿಣದಿಂದ ಉತ್ತರಕ್ಕೆ ) 
ಪ: - ವೆಂಕಗಿರಿಕೋಟೆ ಕುಂಟೆಯಿಂದ ಚಾಂದ್ ಪಾಷ ಮನೆ ರಸ್ತೆ 

ಉ :- ವೆಂಕಟಗಿರಿಕೋಟೆ ಮುಖ್ಯರಸ್ತೆಯಿಂದ ಎಂ . ಜಿ ರಸ್ತೆ 
ದ : - ಹಳೇ ಡಿ . ವೈ . ಎಸ್ . ಪಿ ರಸ್ತೆಯಿಂದ ಅಲ್ಲಾಬಕಾಷ್ ಮನೆಯಿಂದ ವೆಂಕಟಗಿರಿಕೋಟೆ ನಾಲಾ 


000600, 000700, 000800, 

000900 


2631 


| 


000400, 001000, 001100 , 

_ 001201, 001202 


2680 


ಕ್ರ . ಸಂ . 


ವಾರ್ಡ್ ಸಂಖ್ಯೆ | ಒಳಗೊಂಡ ಬ್ಲಾಕ್‌ಗಳ ಸಂಖ್ಯೆ 


ವಾರ್ಡ್ ಚೆಕ್ಕುಬಂದಿ 


ಒಟ್ಟು 
ಜನಸಂಖ್ಯೆ 


001401 , 001402 , 001500 , 

001600 


2771 


001300 , 001800 , 001900 , 

0012000 


2334 


002100 , 002200, 002300 , 

002400, 002500 


2785 


000500, 002600, 002701 , 

002702, 002900 


- ಪೂ : - ಬ್ಯಾಂಕ್ ಬಂಡ್ ರಸ್ತೆ 
ಪ:- ವೆಂಕಗಿರಿಕೋಟೆ ಮುಖ್ಯರಸ್ತೆಯಿಂದ ಅಲ್ಲಾಬಕಾಶ್ ರಸ್ತೆಯವರಿಗೆ ವಯಾ ಸಿಲ್ಕ್ ಪ್ಯಾಕ್ಟರಿ 

ರಸ್ತೆ 
ಉ : - ಹಳೇ ಡಿ . ವೈ .ಎಸ್. ಪಿ ರಸ್ತೆ ಬ್ಯಾಂಕ್ ಬಂಡ್ ರಸ್ತೆಯಿಂದ ವೆಂಕಟಗಿರಿಕೋಟೆ ನಾಲಾ 

ದ :- ವಾಣಿ ಇಂಗ್ಲೀಷ್ ಸ್ಕೂಲ್ 

ಪೂ :- ಪಾಲಿಟೆಕ್ನಿಕ್ ಹಾಸ್ಟೆಲ್ ರಸ್ತೆ 
ಪ : - ಟ್ಯಾಂಕ್ ಬಂಡ್ ರಸ್ತೆಯಿಂದ ವೆಂಕಟಾದ್ರಿ ಕಾಲೇಜ್ ರಸ್ತೆ 
ಉ :- ಮಂಜುನಾಥ ಅಂಗಡಿಯಿಂದ ಮುನೇಶ್ವರಸ್ವಾಮಿ ದೇವಸ್ಥಾನ ರಸ್ತೆ 
ದ: - ಕಾಡುಮಲ್ಲೇಶ್ವರ ದೇವಸ್ಥಾನ ರಸ್ತೆಯಿಂದ ಫಿಲ್ಟರ್ ಬೆಡ್ ರಸ್ತೆ 

ಪೂ :- ಬೆಂಗಳೂರು ರಸ್ತೆ 
ಪ: - ಪಾಲಿಟೆಕ್ನಿಕ್ ಹಾಸ್ಟಲ್ ರಸ್ತೆಯಿಂದ ಸಪ್ತಗಿರಿ ಭವನ್ ರಸ್ತೆ 

ಉ :- ಆರ್. ಕೆ ನರ್ಸಿಂಗ್ ಹೋಂ ರಸ್ತೆ 
ದ:- ಪಟಾಲಪ್ಪ ಬಿಲ್ಡಿಂಗ್ ರಸ್ತೆಯಿಂದ ಬೆಂಗಳೂರು ರಸ್ತೆವರೆಗೆ 

ದೂ :- ಬ್ಲಾಕ್ ನಂ . 28ರ ಪಶ್ಚಿಮ ಹಾದು ಬೆಂಗಳೂರು ರಸ್ತೆ 
ಪ:- ಬೆಟ್ಟದ ತಪ್ಪಲುನಿಂದ ಆಶ್ರಯ ಮುಖ್ಯರಸ್ತೆ ಪ್ರಭಾಕರ ರಾವ್ ಮನೆಯಿಂದ ಮುಖ್ಯನಾಲಾ 
ಉ :- ಮೆಹಬೂಬ್ ಮನೆ ಹಿಂಬದಿ ರಸ್ತೆಯಿಂದ ವಯಾ ಕಾಡು ಮಲ್ಲೇಶ್ವರ ದೇವಸ್ಥಾನದ 

ರಸ್ತೆಯಿಂದ ಬೆಂಗಳೂರು ರಸ್ತೆ 

ದ :- ಕನ್ನಂಪಲ್ಲಿ ನಾಲಾ 
ಪೂ :- ಕಲ್ಲಹಳ್ಳಿ ರಸ್ತೆಯಿಂದ ಮುನ್ಸಿಪಲ್ ಬೌಂಡರಿ (ಉತ್ತರದಿಂದ ದಕ್ಷಿಣಕ್ಕೆ ) 

ಪ: - ಬೆಂಗಳೂರು ಮುಖ್ಯರಸ್ತೆಯಿಂದ ಕಾಡುಮಲ್ಲೇಶ್ವರ ಬೆಟ್ಟ 
ಉ :- ರಾಜೀವ ನಗರ ಮುಖ್ಯರಸ್ತೆಯಿಂದ ಕಲ್ಲಹಳ್ಳಿ ರಸ್ತೆವರೆಗೆ 

- ದ : - ಮುನ್ಸಿಪಲ್ ವಾರ್ಡ್‌ ಬೌಂಡರಿ | 
ಪೂ : - ಕಲ್ಲಹಳ್ಳಿ ರಸ್ತೆಯಿಂದ ಬ್ಲಾಕ್ ನಂ .42 ಪೂರ್ವದ ಕಡೆಯಿಂದ ಹಾದುಹೋಗಿ 

ಡಾ . ವಿನಾಯಕಂ ರಸ್ತೆ 
ಪ:- ಬೆಂಗಳೂರು ಮುಖ್ಯರಸ್ತೆ 

ಉ :- ಮುನ್ಸಿಪಲ್ ಪಾರ್ಕ್ ಪಕ್ಕದ ರಸ್ತೆ 
ದ:- ಬೆಂಗಳೂರು ರಸ್ತೆಯಿಂದ ಕಿಶೋರ್ ಸ್ಕೂಲ್ ಕಾಂಪೌಂಡ್ ಕಡೆಯಿಂದ ಕಲ್ಲಹಳ್ಳಿ ರಸ್ತೆವರೆಗೆ 

ಪೂ :- ವಾರ್ಡ್ ನಂ . 14ರ ಮುನ್ಸಿಪಲ್ ಬೌಂಡರಿ 
ಪ :- ಬೆಂಗಳೂರು ರಸ್ತೆಯಿಂದ ಬ್ಲಾಕ್ ನಂ . 28ರ ಪಶ್ಚಿಮದ ಕಡೆ 

ಉ :- ಮಾಜಿ ನಗರಸಭಾ ಸದಸ್ಯರಾದ ಉಷಾ ಮನೆ ರಸ್ತೆ 
ದ: - ರಾಜೀವ್‌ ಮುಖ್ಯರಸ್ತೆಯಿಂದ ಕಲ್ಲಹಳ್ಳಿ ರಸ್ತೆ ಮುನ್ಸಿಪಲ್ ಬೌಂಡರಿ 


2653 


003200, 003301 , 003302, 

003400, 003500 


2537 


003000, 003701, 003800 , 

003900, 004200 


2680 . 


002800, 003100, 003600 , 

004300, 004400 


2674 


ಕ್ರ . ಸಂ . 


ವಾರ್ಡ್ ಸಂಖ್ಯೆ 


ಒಳಗೊಂಡ ಬ್ಲಾಕ್‌ಗಳ ಸಂಖ್ಯೆ 


ವಾರ್ಡ್ ಚೆಕ್ಕುಬಂದಿ 


ಒಟ್ಟು 
ಜನಸಂಖ್ಯೆ 


004000, 004100, 004500, 

004700 


2612 


001700, 004800, 004900, 

005000, 005100 


2682 


13 


| 


005201, 005202, 005300 , 

005400 , 005500 


ಪೂ : - ಪ್ರೇಮನಗರ್ ರಸ್ತೆಯಿಂದ ಮುನ್ಸಿಪಲ್ ಬೌಂಡರಿ 

ಪ:- ಬೆಂಗಳೂರು ರಸ್ತೆ 

ಉ :- ವೆಂಕಟರೆಡ್ಡಿ ಆಸ್ಪತ್ರೆ ರಸ್ತೆ 
ದ:- ಬೆಂಗಳೂರು ರಸ್ತೆಯಿಂದ ವಯಾ ಡಾ / / ವಿನಾಯಕಂ ರಸ್ತೆ, ವಯಾ ಗೀತಾಮಂದಿರ 

ರಸ್ತೆಯಿಂದ ಮುನ್ಸಿಪಲ್ ಬೌಂಡರಿ | 
ಪೂ :- ಕೆ . ಎಸ್ . ಆರ್. ಟಿ. ಸಿ ಬಸ್ ಸ್ಟಾಂಡ್ ರಸ್ತೆ 

ಪ: - ನಾಲಾಕಡೆ 

ಉ :- ಎಂ . ಜಿ. ರಸ್ತೆ 
ದ:- ಟೆಂಪೋ ಸ್ಟಾಂಡ್ ರಸ್ತೆಯಿಂದ ಆರ್‌. ಕೆ . ನರ್ಸಿಂಗ್ ಹೋಂ ರಸ್ತೆ , ಚರ್ಚ್ ರಸ್ತೆ 

ಪೂ :- ಪೋಸ್ಟ್ ಸತ್ತಾರ್ ಸಾಬ್ ರಸ್ತೆ 

ಪ: - ಬಸ್ ಸ್ಟಾಂಡ್ ರಸ್ತೆ 

ಉ : - ಎಂ . ಜಿ . ರಸ್ತೆ ( ಪಶ್ಚಿಮದಿಂದ ಪೂರ್ವಕ್ಕೆ ) 
ದ:- ಡಾ // ವೆಂಕಟರೆಡ್ಡಿ ಆಸ್ಪತ್ರೆ ರಸ್ತೆಯಿಂದ ಕಟ್ಟಿಗೆ ಸೀನಪ್ಪ ಮನೆ ಪಕ್ಕದ ರಸ್ತೆವರೆಗೆ 

ಪೂ :- ಕೋಲಾರ ರಸ್ತೆ 
ಪ :- ಯಜ್ಞವಲ್ಕ ದೇವಸ್ತಾನ ರಸ್ತೆಯಿಂದ ಪ್ರೇಮನಗರ ರಸ್ತೆ ಮುಖಾಂತರ ಎಂ . ಜಿ . ರಸ್ತೆ 
* ಉ :- ಕಟ್ಟಿಗೆ ಸೀನಪ್ಪ ಮನೆ ರಸ್ತೆಯಿಂದ ಎಂ.ಜಿ. ರಸ್ತೆ 

ದ :- ಮುನ್ಸಿಪಲ್ ಬೌಂಡರಿ 
ಪೂ : - ಸರ್ದಾರ್ ಪಾಷ ಮನೆಯಿಂದ ಮುನ್ಸಿಪಲ್ ಬೌಂಡರಿವರೆಗೆ 
ಪ: ಉರ್ದು ಸ್ಕೂಲ್ ರಸ್ತೆಯಿಂದ ಎಂ . ಜಿ. ರಸ್ತೆವರೆಗೆ 

ಉ :- ಟಿಪ್ಪುನಗರ ಮುಖ್ಯರಸ್ತೆ 
ದ: - ಎಂ . ಜಿ ರಸ್ತೆಯಿಂದ ಶ್ರೀನಿವಾಸಪುರ ರಸ್ತೆ 


2438 


004600, 005701 , 005702, 

005801, 005802 


2767 


006000 , 006100, 006200 , 

006300 


2393 


ಚಾರ್ಟ್ 2 


16 


000101 , 000102 , 000200 , 

000300, 000400 


2248 


ಪೂ : - ಮುನ್ಸಿಪಲ್ ಬೌಂಡರಿ | 
ಪ:- ಚೇಳೂರು ರಸ್ತೆ (ಊಲವಾಡಿ ಮುಖ್ಯರಸ್ತೆಯಿಂದ ಟಿಪ್ಪುನಗರ ಕ್ರಾಸ್ ) ಮುನ್ಸಿಪಲ್ 

ವಾರ್ಡ್ ಬೌಂಡರಿ, 

ಉ :- ಮುನ್ಸಿಪಲ್ ಬೌಂಡರಿ 
ದ:- ಟಿಪ್ಪುನಗರ ಮುಖ್ಯರಸ್ತೆ (ಉರ್ದು ಸ್ಕೂಲ್ ಪೂರ್ವದ ವಾರ್ಡ್ ಮುನ್ಸಿಪಲ್ ಬೌಂಡರಿ ) 
ಸೂ :- ಎಂ . ಜಿ ರಸ್ತೆಯಿಂದ ವಂಯಾ ಜಹೀರ್ ಮನೆಯಿಂದ ಟಿಪ್ಪುನಗರ ಮುಖ್ಯರಸ್ತೆ 
ಪ:- ಎಂ . ಜಿ ರಸೆ ಯಿಂದ ವಯಾ ವಿನಾಯಕ ನಗರ ರಸೆ 

ಉ :- ಟಿಪ್ಪುನಗರ ಮುಖ್ಯರಸ್ತೆ 

ದ: - ಎಂ . ಜಿ ರಸ್ತೆ 


ಸಿ - 1 005601, ಸಿ - 1 005602, 

000700 , 000800 


2585 


10 


ಕ್ರ. ಸಂ 


ವಾರ್ಡ್ ಸಂಖ್ಯೆ 


ಒಳಗೊಂಡ ಬ್ಲಾಕ್‌ಗಳ ಸಂಖ್ಯೆ 


ವಾರ್ಡ್ ಚೆಕ್ಕುಬಂದಿ 


ಒಟ್ಟು 
ಜನಸಂಖ್ಯೆ 


000500, 000600, 001200, 

001301 , 001302 


3006 


000900, 001000 , 001100 , 
001400, 001500, 001600 


2604 


| | 


20 


001700, 001900 , 002000, 

002100 


2570 


001800, 002201, 002202 , 
002300 , 002400, 002500 


ಪೂ : - ಎಂ . ಜಿ ರಸ್ತೆಯಿಂದ ಟಿಪ್ಪುನಗರ ಉರ್ದು ಸ್ಕೂಲ್ ವಯಾ ಸಂತೋಷ್ ಪ್ರಾವಿಜನ್ 

ಸ್ಟೋರ್ 
ಪ:- ದಾಸನ್ನ ಲೇಔಟ್ ರಸ್ತೆ 
ಉ :- ಟಿಪ್ಪುನಗರ ಮುಖ್ಯರಸ್ತೆ 

ದ:- ಶ್ರೀನಿವಾಸಪುರ ರಸ್ತೆ 
ಪೂ :- ದಾಸನ್ನ ಲೇಔಟ್ ರಸ್ತೆಯಿಂದ ಬಂಬೂಬಜಾರ್‌ ರಸ್ತೆ 
ಪ:- ದೊಡ್ಡಪೇಟೆ ರಸ್ತೆ ( ಎಂ . ಜಿ. ರಸ್ತೆಯಿಂದ ಸುಬ್ಬರಾಯಪ್ಪ ಮನೆವರೆಗೆ) ಗದ್ವಾಲ್ ಪೇಟೆ 

ರಸ್ತೆ 
ಉ : - ರಾಮಕುಂಟೆ ರಸೆ. 

ದ: - ಎಂ . ಜಿ. ರಸ್ತೆ 

ಪೂ :- ಚೇಳೂರು ರಸ್ತೆ 
( ಪ: - ಬಂಬೂ ಬಜಾರ್ ರಸ್ತೆಯಿಂದ ಗದ್ವಾಲ್ ಪೇಟೆ ವಯಾ ರಾಮಕುಂಟೆ ರಸ್ತೆ 

ಉ :- ಮುನ್ಸಿಪಲ್ ಬೌಂಡರಿ 

ದ: - ಕುಕ್ಕೇನ್ ಮಾರ್ಕೆಟ್ ರಸ್ತೆ 
ಪೂ : - ಅನ್ವರ್ ಸಾಬ್ ಮನೆಯಿಂದ ವಯಾ ಜೆ . ಜೆ . ಸಾರ್ವಜನಿಕ ಶೌಚಾಲಯ ಮುನ್ಸಿಪಲ್ 

ಬೌಂಡರಿ | 
ಪ:- ರೈಲ್ವೇ ಸ್ಟೇಷನ್ ರಸ್ತೆ 
ಉ :- ಮುನ್ಸಿಪಲ್ ಬೌಂಡರಿ 

ದ :- ಗದ್ವಾಲ್ ಪೇಟೆ ರಸ್ತೆ 

ಪೂ : - ಐಯೂಬಿಯ ಮಸೀದಿ ರಸ್ತೆ 
ಪ: - ಸಿ . ಕೆ . ಬಾಬು ಮನೆಯಿಂದ ಮುಸ್ಲಿಂ ಸ್ಮಶಾನದವರೆಗೆ 

ಉ :- ಗಂಗಮ್ಮ ದೇವಸ್ಥಾನ ರಸ್ತೆ 

ದ: - ಎಂ . ಜಿ. ರಸ್ತೆ 

ಪೂ : - ದೊಡ್ಡಪೇಟೆ ರಸ್ತೆ 
| ಪ:- ಐಯೂಬಿಯ ಮಸೀದಿಯಿಂದ ವಯಾ ಶಂಕರ ಮಠ ರಸ್ತೆಯಿಂದ ಶ್ರೀನಿವಾಸ ಕಲ್ಯಾಣ 

ಮಂಟಪದವರೆಗೆ 
ಉ :- ಜೆ . ಜೆ . ಕಾಲೋನಿ ಮಸೀದಿಯಿಂದ ಅಗ್ರಹಾರ ಪಾರ್ಕ್‌ವರೆಗೆ 

ದ :- ಎಂ . ಜಿ. ರಸ್ತೆ, 
ಪೂ : - ಶಂಕರ ಮಠ ರಸ್ತೆ 

ಪ:- ಎನ್ . ಎನ್ . ಟಿ ರಸ್ತೆ 
ಉ : - ವರದಾದ್ರಿ ಬೆಟ್ಟದ ರಸ್ತೆ 
ದ:- ಗಂಗಮ್ಮ ದೇವಸ್ಥಾನದ ರಸ್ತೆ 


2479 


002600, 002700, 002800, 
004000, 004101 , 004102 


2478 


| 


- 23 


002900, 003000 , 003100, 

003200 


2611 


003300 , 003400, 003500 , 

003600, 004400 


2312 


ಕ್ರ . ಸಂ 


ವಾರ್ಡ್ ಸಂಖ್ಯೆ 


ಒಳಗೊಂಡ ಬ್ಲಾಕ್‌ಗಳ ಸಂಖ್ಯೆ 


ಒಟ್ಟು 
ಜನಸಂಖ್ಯೆ 


003700 , 003800 , 003900, 

004300 


2518 


| 


| 


26 


004500 , 004600 , 005200 


1717 


27 


| 


27 


| | 


004800, 004900, 005000, 

005100 


2095 


ವಾರ್ಡ್ ಚೆಕ್ಕುಬಂದಿ 
ಪೂ :- ಎಂ . ಜಿ . ರಸ್ತೆಯಿಂದ ವಯಾ ಸಿ . ಕೆ. ಬಾಬು ಮನೆಯಿಂದ ವಯಾ ಮುಸ್ಲಿಂ ಸ್ಮಶಾನದಿಂದ 

ಎನ್ . ಎನ್ . ಟಿ ರಸ್ತೆ 
ಪ:- ಮುಸ್ಲಿಂ ಸ್ಮಶಾನದಿಂದ ಇಂಜನಿಯ‌ ನಾಗರಾಜ್ ಸೈಟ್ಸ್ವರೆಗೆ 
ಉ :- ಎನ್.ಎನ್. ಟಿ ದೇವಸ್ಥಾನ ಹಿಂಭಾಗದ ರಸ್ತೆ 

ದ :- ಎಂ . ಜಿ. ರಸ್ತೆ 
ಪೂ :- ಎನ್. ಎನ್. ಟಿ ರಸ್ತೆ 

ಪ: - ವಾರ್ಡ್ ಬೌಂಡರಿ 

ಉ :- ನಲ್ಲಗುಟ್ಟ ಮಧ್ಯೆದ ರಸ್ತೆ 
ದ :- ಮಾಜಿ ನಗರಸಭಾ ಸದಸ್ಯರಾದ ರಾಧಮ್ಮ ಮನೆ ರಸ್ತೆ 
ಪೂ :- ಭದ್ರಮ್ಮ ಮನೆ ರಸ್ತೆಯಿಂದ ಸುಬ್ರಮಣ್ಯಸ್ವಾಮಿ ರಸ್ತೆವರೆಗೆ 

ಪ: - ಮುನ್ಸಿಪಲ್ ಬೌಂಡರಿ 
ಉ :- ಮುನ್ಸಿಪಲ್ ಬೌಂಡರಿ | 

ದ:- ನಲ್ಲ ಗುಟ್ಟ ಮಧ್ಯೆದ ರಸ್ತೆ 
ಪೂ :- ಕಾರ್ಪೆಂಟರ್ ಅಮಾನುಲ್ಲಾ ಮನೆ ರಸ್ತೆಯಿಂದ ( ಬೆಟ್ಟದ ರಸ್ತೆ ) ಸೋಮೇಶ್ವರ 

ಈ ದೇವಸ್ಥಾನದ ರಸ್ತೆ 
ಪ:- ಎನ್ . ಎನ್. ಟಿ ರಸ್ತೆಯಿಂದ ಭದ್ರಮ್ಮ ಮನೆ ರಸ್ತೆ 

ಉ : - ವಾರ್ಡ್ ಬೌಂಡರಿ 

ದ :- ವರದಾದ್ರಿ ಬೆಟ್ಟದ ರಸ್ತೆ 

ಸೂ :- ಶ್ರೀನಿವಾಸ ಕಲ್ಯಾಣ ಮಂಟಪ ರಸ್ತೆ 
ಪ:- ಕಾರ್ಪೆಂಟರ್ ಅಮಾನುಲ್ಲಾ ಮನೆಯಿಂದ ವರದಾದ್ರಿ ಬೆಟ್ಟದ ರಸ್ತೆ 

ಉ : - ಅಗ್ರಹಾರ ಮುಖ್ಯರಸ್ತೆ 

ದ:- ವರದಾದ್ರಿ ಬೆಟ್ಟ 

ಸೂ :- ರೈಲ್ವೇ ಸ್ಟೇಷನ್ ರಸ್ತೆ 
ಪ: - ಸೋಮನಾಥ ದೇವಸ್ತಾನ ರಸ್ತಯಿಂದ ಕಸ್ತೂರಿ ಬಾಯಿ ರಸ್ತೆ 

ಉ : - ಮುನ್ಸಿಪಲ್ ಬೌಂಡರಿ 

ದ :- ಅಗ್ರಹಾರ ಮುಖ್ಯರಸ್ತೆ 
ಪೂ : - ವಾರ್ಡ್ ನಂ 31 ಬೌಂಡರಿಯಿಂದ ಬಾಗೇಪಲ್ಲಿ ರಸ್ತೆ, ವಯಾ ಎಡಿಟಿಎಸ್ ಆಫೀಸ್ 

ಪ:- ಮುನ್ಸಿಪಲ್ ಬೌಂಡರಿ 
ಉ :- ಮುನ್ಸಿಪಲ್ ಬೌಂಡರಿ 

ದ:- ಮುನ್ಸಿಪಲ್ ಬೌಂಡರಿ 
ಒಟ್ಟು : 


004700 , 005300, 005400 


1592 


005500, 005600 , 005701 , 

005702 


- 1971 


[ 


30 


30 


| 


005800, 005900, 006001 , 

006002 


2031 


31 


| 


006100 , 006200, 006300 , 

006400 , 006500 


2230 


76068 


12 


Percentage 
deviation from 

average 


Percentage of 
population 
retained 


1 


| 


1 


2 


- 14 . 3 


58. 99 


- 13 . 8 


100 . 00 


-23 . 2 


100 . 00 


14 . 4 


94 .21 


- 12 . 8 


100 . 00 


Doljop - 1 
CITY MUNICIPAL COUNCIL - SIDLAGHATTA 

Delimitation of wards 
Population : 51159 
No. of wards : 27 

Population per ward 1650 + / - 10 % ( Range 1485 to 1815 ) 
WARD As per census 2011 

As per Delimitation 
Ward 
No E B 

Total Ward No.(new ) 
No .(new ) 
(old ) Population 

E B No . Population Total population 
No . 

population 
1 1038 

1 

1038 
983 2397 

328 376 

1414 
328 

376 
663 

2 

663 
1423 

1423 
760 

760 
510 

510 
1267 

1267 
757 

757 
904 

983 
2003 

1887 
1099 

904 
5 L 

9 509 

509 
1438 

1438 
929 

929 
796 

11 

796 
1290 

1290 
12 494 

494 
654 

13 

654 
1481 

1481 
14 827 

14 

827 
8 / 8 785 

15 

785 
1771 

1771 
986 

986 
17 521 

18 

1419 
18 1419 2250 

19 310 

1729 
19 L 310 
1010 20 1103 

20 

1103 
1748 

1748 
21 645 

21 

645 
11 

22 594 

594 
1653 

1653 
23 1059 

23 

1059 
12 740 

24 

740 
2390 

1470 
25 1650 

35 

730 
13 13 

26 678 

26 

678 
1563 

1563 
27 885 

27 

885 
14 L 14 28 1340 

14 17 

521 
1952 
612 

29 612 

1834 
333 

701 


11 


- 21 . 8 


100 . 00 


1 


1.-0409-994994988 


13 


- 10 . 2 


100 . 00 


15 


7 .3 


100 .00 


16 


16 


4 . 8 


76 .84 


5 . 9 


100 .00 


22 


0 . 2 


100 . 00 


24 


- 10 . 9 


61.51 


- 5 . 3 


100 . 00 


29 


11 . 2 


93 . 95 


13 


Ward No.(new ) 


WARD 

No . 
(old ) 
15 


Ward 
No .(new ) 

15 


E B 
No . 


E B No. 


Percentage 
deviation from 

average 


Percentage of 
population 
retained 


30 


30 


- 2 . 9 


100 . 00 


31 


15 
16 


As per Delimitation 
Population Total population 

581 
1021 

1602 
1899 

2514 
615 
2607 

2607 


16 


16 


52 . 4 


75 .54 


32 
33 
34 


17 


17 


17 


58 . 00 


78 . 12 


31 
32 
33 
34 
35 
36 
37 
38 
39 
40 


18 


37 


1548 


- 6 . 2 


59 . 86 


18 


689 
859 
2005 


38 
39 


19 


19 


19 


19 


2005 


21.5 


47 . 37 


As per census 2011 
Population 

Total 

population 
581 

1602 
1021 
1899 

2514 
615 
2607 
730 

3337 
462 

1151 
689 
859 

4233 
2005 
1369 
552 

1160 
608 
674 

1164 
490 
1359 

2735 
1376 
1164 

1556 
392 
1136 

2286 
1150 
563 

1167 
604 
486 

988 


DO 


20 


41 


20 


1160 


-29. 7 


100 .00 


42 
43 


21 


21 


21 


41 
42 
43 
44 
45 


- 29 . 5 


1164 


44 


100 . 00 


22 


22 


22 


2735 


65 . 8 


100 . 00 


46 


23 


23 


45 
46 
47 
48 
49 


23 


1556 


- 5 . 7 


100 .00 


L 


552 
608 
674 
490 
1359 
1376 
1164 
392 
1136 
1150 
563 
604 
486 
502 
462 


24 


24 


24 


2286 


38 . 5 


100 . 00 


47 
48 
49 
50 
51 
52 
53 
54 


50 


25 


25 


25 


1167 


-29 . 3 


100 . 00 


51 
52 
53 


26 


| 


26 


26 


54 


502 


1450 


- 12 . 1 


146 . 76 


36 


27 


27 


55 
56 
333 


1173 
766 
701 


2640 


27 


55 


1173 


1173 


-28 . 9 


44 .43 


28 
56 
40 


2106 


New ward 


28 


New 
New 
New 
New 


29 
29 
31 


1340 
766 
1369 
1099 
1650 
51159 


1369 
1099 
1650 
51159 


New ward 
new ward 
new ward 


25 


51159 


51159 


14 


ಅನುಬಂಧ - 2 


ಶಿಡ್ಲಘಟ್ಟ ನಗರದ ಕ್ಷೇತ್ರ ವಿಂಗಡಣೆಯ ವಿವರ 


ಕ್ರಸಂ | ವಾರ್ಡ್ ಸಂಖ್ಯೆ ಮತ್ತು ಹೆಸರು | ಗಣತೀ ಬ್ಲಾಕ್ ಸಂಖ್ಯೆ | 


[ ವಾರ್ಡ್ನ ಜನಸಂಖ್ಯೆ | 


1. 


| 


ವಾರ್ಡ್ ಸಂಖ್ಯೆ 01 


1 & 333 


1414 


2. 


| 


ವಾರ್ಡ್ ಸಂಖ್ಯೆ 02 | 


3 


& 4 


1423 


| 


[ 
| 
[ 
( 
[ 


3. 


| 


ವಾರ್ಡ್ ಸಂಖ್ಯೆ 03 


5 & 06 


1267 


4 . 


ವಿಂಗಡಣೆ ಮಾಡಲಾದ ವಾರ್ಡ್ ಚೆಕ್ಕುಬಂದಿ 

ಪೂ :- ಟಿ . ಬಿ. ರಸ್ತೆ 
ಪ: - ರೆವಿನ್ಯೂ ಜಮೀನು 
ಉ : - ಬಂಗಾರು ರಾಮಯ್ಯ ರಸ್ತೆ 
ದ:- ಕನಕನಗರದ ರೆವಿನ್ಯೂ ಜಮೀನು 
ಸೂ :- ವಾಸವಿ ದೇವಸ್ಥಾನದ ರಸ್ತೆ 

ಪ:- ಟಿ. ಬಿ ರಸ್ತೆ 
ಉ : - ಪಟೇಲರ ಬೀದಿ 

ದ:- ಗಾರ್ಡನ್ ರಸ್ತೆ 
ಪೂ :- ವಾಸವಿ ದೇವಾಸ್ಥನದ ರಸ್ತೆ 
ಪ:- ಟಿ. ಬಿ ರಸ್ತೆ ( ಷರಾಫ್ ರಸ್ತೆ) 

ಉ :- ಅಶೋಕ ರಸ್ತೆ 

ದ: - ಪಟೇಲರ ಬೀದಿ 
ಪೂ :- ಟಿ . ಬಿ ರಸ್ತೆ ಹಾಗೂ ಬಾಸೀದ್ ಮನೆ ರಸ್ತೆ 

ಪ:- ನಲ್ಲಿಮರದಹಳ್ಳಿ ಹಿಡುವಳಿ ಜಮೀನು 
ಉ :- ಆಯಿಲ್ ಮಿಲ್ ರಸ್ತೆ ಹಾಗೂ ಈದ್ಧಾ ರಸ್ತೆ 

ದ:- ಬಂಗಾರು ರಾಮಯ್ಯ ರಸ್ತೆ 
ಸೂ : - ಷರಾಫ್ ರಸ್ತೆ ಹಾಗೂ ವಿ. ಜಿ. ಟಿ ರಸ್ತೆ 

ಪ:- ಟಿ. ಬಿ ರಸ್ತೆ | 
ಉ :- ಮೈದೀನ್ ಷರೀಫ್ ರಸ್ತೆ 

ದ : - ಖಾದ್ರಪ್ಪ ರಸ್ತೆ 
ಪೂ :- ವಿಜಿಟಿ ರಸ್ತೆ 

ಪ:- ಟಿ. ಬಿ .ರಸ್ತೆ 
ಉ :- ಹಳೇ ಆಸತ್ರೆ ರಸ್ತೆ 
ದ:- ಮೈದೀನ್ ಷರೀಫ್ ರಸ್ತೆ 

ಸೂ : - ಟಿ. ಬಿ ರಸೆ 
ಪ: - ಎಕೆ ಕಾಲೋನಿ, ಗಂ 
ಉ : - ಎಕೆ ಕಾಲೋನಿ ಮು . 

ಚೆರಂಡಿ 
ದ:- ಈದ್ಧಾ ರಸ್ತೆ 


| 


ವಾರ್ಡ್ ಸಂಖ್ಯೆ 04 


ವಾರ್ಡ್ 


2 


& 9 


1887 


ವಾರ್ಡ್ ಸಂಖ್ಯೆ 05 | 


9 & 10 


1438 


ವಾರ್ಡ್ ಸಂ 


11 & 12 


1290 


7. 


| 


ವಾರ್ಡ್ 


13 & 14 


1481 


15 


ಕ್ರಸಂ | ವಾರ್ಡ್ ಸಂಖ್ಯೆ ಮತ್ತು ಹೆಸರು | ಗಣತೀ ಬ್ಲಾಕ್ ಸಂಖ್ಯೆ | 


ವಾರ್ಡ್ನ 


ಜನಸಂಖ್ಯೆ | 


ವಾರ್ಡ್ ಸಂಖ್ಯೆ 08 


15 & 16 | 


1771 


9. 


ವಾರ್ಡ್ ಸಂಖ್ಯೆ 09 


18 & 19 


1729 


| 


| 


ವಾರ್ಡ್ ಸಂಖ್ಯೆ 10 


20 & 21 


1748 


ವಾರ್ಡ್ ಸಂಖ್ಯೆ 11 


22 & 23 


1653 


/ 


ವಿಂಗಡಣೆ ಮಾಡಲಾದ ವಾಡ್ 
ಸೂ :- ಎಕೆ ಕಾಲೋನಿ, ಗಂಗಮ್ಮ ದೇವಸ್ಥಾನದ ರಸ್ತೆ 
ಪ:- ನಲ್ಲಿಮರದಹಳ್ಳಿ ಹಿಡುವಳಿ ಜಮೀನು 
ಉ :- ಎಕೆ ಕಾಲೋನಿ ಮುಖ್ಯರಸ್ತೆ 

ದ:- ಈದ್ಧಾ ರಸ್ತೆ 

ಸೂ : - ಕೆ. ಇ . ಬಿ ರಸ್ತೆ 
ಪ: - ನಲ್ಲಿಮರದಹಳ್ಳಿ ಹಿಡುವಳಿ ಜಮೀನು 

ಉ : - ರೈಲ್ವೇ ಕಂಬಿ 
ದ : - ಎಕೆ ಕಾಲೋನಿ, ಸರ್ಕಾರಿ ಬಡಾವಣೆ ಶಾಲೆ ರಸ್ತೆ 
ಸೂ : - ಜ್ಯೋತಿ ಇನ್ಸ್‌ಟಿಟ್ಯೂಟ್ ರಸ್ತೆ 

ಪ: - ವಿಜಿಟಿ ರಸ್ತೆ 
ಉ :- ಹಳೆಯ ಆಸತ್ರೆ ರಸ್ತೆ 

ದ :- ಅಶೋಕ ರಸ್ತೆ 
ಸೂ : - ಉಲ್ಲೂರುಪೇಟೆ ಮುಖ್ಯರಸ್ತೆ 
ಪ: - ಜೋತಿ ಇನ್‌ಟಿಟೂಟ್ ರಸ್ತೆ 
ಉ : - ಕುಂಬಾರಪೇಟೆ ರಸ್ತೆ 

ದ:- ಅಶೋಕ ರಸ್ತೆ 
ಸೂ : - 3ನೇ ಕಾರ್ಮಿಕ ನಗರ ರಸ್ತೆ 

ಪ: - 2ನೇ ಕಾರ್ಮಿಕ ನಗರ ರಸ್ತೆ 
ಉ : - 2ನೇ ಕಾರ್ಮಿಕ ನಗರ ಲಿಂಕ್ ರಸೆ 

ದ: - ರೈಲ್ವೇ ಕಂಬಿ 
ಪೂ : - ಕದರೀಪಾಳ್ಯ ರಸ್ತೆ 

ಪ: - ಕೆ. ಇ . ಬಿ ರಸ್ತೆ 
ಉ :- ರೈಲ್ವೇ ಕಂಬಿ 

ದ:- ಹಳೇ ಅಸತ್ರೆ ರಸ್ತೆ 
ಪೂ : - ಎಸ್. ಡಿ ರಸ್ತೆ ಹಾಗೂ ಪೊಲೀಸ್ ಕಾಟ್ರಸ್ ರಸ್ತೆ 
ಪ:- ನಲ್ಲಿಮರದಹಳ್ಳಿ ರೆವಿನ್ಯೂ ಜಾಗ ಹಾಗೂ ನೆಹರುಕ್ರಿಡಾಂಗಣ ಹಿಂಬಾಗದ ರಸ್ತೆ 
ಉ : - ಮಹಬೂಬ್ ನಗರ ಹಾಗೂ ಪ್ರಥಮ ದರ್ಜೆ ಕಾಲೇಜು 

ದ:- ರೈಲ್ವೇ ಕಂಬಿ 

ಪೂ : - ಇಗ್ಗೂಡು ರಸ್ತೆ 
ಪ: - 3ನೇ ಕಾರ್ಮಿಕ ನಗರ 
ಉ : - ಮಾರುತಿ ನಗರ ಹಾಗೂ ಅಂಜೀನೇಂ 

ದ :- ರೈಲ್ವೆ ಕಂಬಿ 


ವಾರ್ಡ್ ಸಂಖ್ಯೆ 12 | 


24 & 35 


1470 


ವಾರ್ಡ್ ಸಂಖ್ಯೆ 13 


26 & 27 


1563 


ವಾರ್ಡ್ ಸಂಖ್ಯೆ 14 


| 17 ,29 & 333 


1834 


ವಾರ್ಡ್ ಸಂಖ್ಯೆ 15 


25 & 30 


1602 


16 


ಕ್ರ. ಸಂ | ವಾರ್ಡ್ ಸಂಖ್ಯೆ ಮತ್ತು ಹೆಸರು | ಗಣತೀ ಬ್ಲಾಕ್ ಸಂಖ್ಯೆ | 


| ವಾರ್ಡ್ನ 


ಜನಸಂಖ್ಯೆ | 


ವಾರ್ಡ್ ಸಂಖ್ಯೆ 16 


32 & 33 


2514 


ವಾರ್ಡ್ ಸಂಖ್ಯೆ 17 


34 


2607 


18, 


ವಾರ್ಡ್ ಸಂಖ್ಯೆ 18 


37 & 38 


1548 


19 . 


| 


ವಾರ್ಡ್ ಸಂಖ್ಯೆ 19 


39 


39 


2005 


ವಿಂಗಡಣೆ ಮಾಡಲಾದ ವಾಡ್ 

ಸೂ : - 2ನೇ ಕಾಮೀಕ ನ 
ಪ:- ಸಿಲ್ಕ್ ಮಾರ್ಕೆಟ್ ಹಿಂದಿನ ರಸ್ತೆ ಹಾಗೂ 1ನೇ ಕಾರ್ಮೀಕ ನಗರ 
ಉ :- ಪಿ ನಾರಾಯಣಸ್ವಾಮಿ ಬಡಾವಣೆ ರಸ್ತೆ 

ದ: ರೈಲ್ವೇ ಕಂಬಿ 
ಪೂ : - ರೆವಿನ್ಯೂ ಜಾಗ 
ಪ :- 2ನೇ ಕಾರ್ಮಿಕನಗರ ರಸ್ತೆ 

ಉ :- ಕರ್ನಾಟಕ ಕ್ಲಿನಿಕ್ ರಸ್ತೆ 
ದ: - 2ನೇ ಕಾರ್ಮಿಕ ನಗರ ಲಿ 
ಪೂ :- 2ನೇ ಕಾರ್ಮಿಕ ನಗರ ರಸ್ತೆ 

ಪ: - ಎಸ್. ಡಿ. ರಸ್ತೆ 
ಉ :- ಕೋರ್ಟ್ ಪಕ್ಕದ ರಸ್ತೆ 
ದ:- ಓಹೆಚ್ಟಿ ಟ್ಯಾಂಕ್ ರಸ್ತೆ 
ಪೂ :- 2ನೇ ಕಾಮೀಕ ನಗರ ರಸ್ತೆ 

ಪ: - ಎಸ್ ಡಿ ರಸ್ತೆ 
ಉ :- ಓ .ಹೆಚ್. ಟಿ ಟ್ಯಾಂಕ್ ರಸ್ತೆ 
ದ:- 1ನೇ ಟಿ. ಎಂ . ಸಿ ಬಡಾವಣೆ ರಸ್ತೆ 

ಪೂ :- ಎಸ್ . ಡಿ ರಸೆ 
ಪ: - ನಲ್ಲಿಮರದಹಳ್ಳಿ ರೆವಿನ್ಯೂ ಜಮೀನು 
ಉ : - ಸಂತೋಷ ನಗರ ರಸ್ತೆ ಹಾಗೂ ಹಿಡುವಳಿ ಜಮೀನು 
ದ : - ಚರ್ಚ್ ಪಕ್ಕದ ರಸ್ತೆ ಹಾಗೂ ಇಲಾಹಿ ನಗರ , ನಿಸಾರ್ ಪಾಳ 

ಪೂ : - ಅರಳೇ ಪೇಟೆ 
ಪ : - ವಾಸವಿ ದೇವಸ್ತಾನದ ರಸ್ತೆ 

ಉ : - ಅಶೋಕ ರಸ್ತೆ 

ದ : - ಗೌಡನ ಕೆರೆ ಅಂಗಳ 
ಸೂ : - ಮಯೂರ ಟ್ಯಾಕೀಸ್ ಹಾಗೂ ಚಿಂತಾಮಣಿ ರಸ್ತೆ 
ಪ : - ಅರಳೆ ಪೇಟೆ ಹಾಗೂ ಉಲ್ಲೂರು ಪೇಟೆ ಮುಖ್ಯ ರಸ್ತೆ 
ಉ :- ಮಯೂರ ಟ್ಯಾಕೀಸ್ ರಸ್ತೆ ಹಾಗೂ ಜೋಗ್ ಪೇಟೆ 
ದ :- ಅಶೋಕ್ ರಸ್ತೆ ಹಾಗೂ ಮೂತ್ತೂರು ಬೀದಿ 
ಪೂ :- ಚಿಂತಾಮಣಿ ರಸ್ತೆ ಪಂಪ್‌ಹೌಸ್ 
ಪ :- ಉಲ್ಲೂರು ಪೇಟೆ ರಸ್ತೆ 

ಉ :- ಶೆಟ್ಗುಣಿ ರಸ್ತೆ 
ದ:- ಗೌಡನ ಕೆರೆ ಹಾಗೂ ಮಾಯೂರ ಟ್ಯಾಕೀಸ್ ರಸ್ತೆ 


20. 


| 


ವಾರ್ಡ್ ಸ 


41 & 42 


1160 


ವಾರ್ಡ್ ಸಂಖ್ಯೆ 21 


_ 43 & 44 


1164 


ವಾರ್ಡ್ ಸಂಖ್ಯೆ 22 


45 & 46 . 


2735 


ವಾರ್ಡ್ ಸಂಖ್ಯೆ 23 


47 & 48 


1556 


17 


ಕ್ರ. ಸಂ | ವಾರ್ಡ್ ಸಂಖ್ಯೆ ಮತ್ತು ಹೆಸರು | ಗಣತೀ ಬ್ಲಾಕ್ ಸಂಖ್ಯೆ 


ವಾರ್ಡ್ನ ಜನಸಂಖ್ಯೆ | 


ವಾರ್ಡ್ ಸಂಖ್ಯೆ 24 


49 & 50 


2286 


25, 


ವಾರ್ಡ್ ಸಂಖ್ಯೆ 25 


51 & 52 


1167 


26 . 


ವಾರ್ಡ್ ಸಂಖ್ಯೆ 26 


53 & 54,36 


1450 


ವಾರ್ಡ್ ಸಂಖ್ಯೆ 27 


| 


55 


1173 


ವಿಂಗಡಣೆ ಮಾಡಲಾದ ವಾರ್ಡ್ ಚೆಕ್ಕುಬಂದಿ 

ಸೂ :- 3ನೇ ಕಾರ್ಮಿಕನಗರ ರಸ್ತೆ 
ಪ:- 2ನೇ ಕಾರ್ಮಿಕನಗರ ರಸ್ತೆ 

ಉ : - ರೆವಿನ್ಯೂ ಜಮೀನು 
ದ:- ಕರ್ನಾಟಕ ಕ್ಲಿನಿಕ್ ರಸ್ತೆ 

ದೂ : - 3ನೇ ಕಾರ್ಮಿಕ 
ಪ:- 2ನೇ ಕಾರ್ಮಿಕನಗರ ರಸ್ತೆ ಹಾಗೂ ರೆವಿನ್ನೂ ಹಿಡುವಳಿ ಜಮೀನು 

ಉ :- ರೆವಿನ್ಯೂ ಜಾಗ 

ದ : - ರೆವಿನ್ನೂ ಹಿಡುವಳಿ ಜಮೀನು 
ಸೂ : - 2ನೇ ಕಾರ್ಮಿಕ ನಗರ ರಸ್ತೆ ಹಾಗೂ 2ನೇ ಕಾರ್ಮಿಕ ನಗರ 

ಪ : - ಎಸ್ ಡಿ ರಸ್ತೆ 
ಉ : - ಕೋರ್ಟ್ ಪಕ್ಕದ ರಸ್ತೆ 
ದ :- ರೆವಿನೂ ಹಿಡುವಳಿ ಜಮೀನು 
ಸೂ : - ತಾಜ್ ಪಾಷ ಮನೆ ರಸ್ತೆ 

ಪ: - ರೆವಿನ್ಯೂ ಜಾಗ . 
ಉ : - ಇಲಾಹಿ ನಗರ ರಸ್ತೆ 
ದ :- ನಿಸಾರ್ ಪಾಳ ಲಿಂಕ್ ರಸ್ತೆ 

ಸೂ : - ನೆಹರುಕ್ರಿಡಾಂಗಣ ಹಿಂಬಾಗದ ರಸ್ತೆ 
ಪ: - ನಲ್ಲಿಮರದಹಳ್ಳಿ ರೆವಿನ್ನೂ ಜಾಗ ಹಾಗೂ ರೆವೆನ್ಯೂ ಜಾಗ 

ಉ : - ನಿಸಾರ್ ಪಾಳ್ಯ ಲಿಂಕ್ ರಸ್ತೆ 
ದ: - ಪೊಲೀಸ್ ಕ್ವಾಟ್ರಸ್ ರಸ್ತೆ 
ಸೂ : - 2ನೇ ಕಾರ್ಮೀಕರ ರಸ್ತೆ 

ಪ : - ಎಸ್ ಡಿ ರಸೆ | 
ಉ : - 1ನೇ ಟಿ . ಎಂ . ಸಿ ಬಡಾವಣೆ ರಸೆ 
ದ : - ಪಿ ನಾರಾಯಣಸ್ವಾಮಿ ಬಡಾವಣೆ ರಸೆ 

ಸೂ : - ಟಿ ಬಿ ರಸೆ 
ಪ: - ಬಾಸೀದ್ ಮನೆ 

ಉ :- ಈದ್ಧಾ ರಸ್ತೆ 
ದ :- ಬಂಗಾರು ರಾಮಯ್ಯ ರಸ್ತೆ 
ಪೂ : - ಗಾಂಧೀನಗರ ಹಾಗೂ ಇಡುವಳಿ ಜಮೀನು 

ಪ:- ಇಗ್ಗೂಡು ರಸ್ತೆ 
ಉ : - ಮಾರುತಿ ನಗರ 

ದ :- ಕದಿರಿಪಾಳ್ಯಾ 
ಒಟ್ಟು 


28 . 


| 


ವಾರ್ಡ್ 


ವಾರ್ಡ್ ಸಂಖ್ಯೆ 28 


28 & 56 


2106 


ವಾರ್ಡ್ ಸಂಖ್ಯೆ 29 | 


1369 


30 . 


ವಾರ್ಡ್ ಸಂಖ್ಯೆ 30 


1099 


31. 


| 


ವಾರ್ಡ್ ಸಂಖ್ಯೆ 31 


1650 


| 


51159 


18 


URO 20ð - 1 & 2 


ಪುರಸಭೆ ಕಾರ್ಯಾಲಯ , ಗೌರಿಬಿದನೂರು 

Delimitation of wards 
Population : 37982 

No . of wards : 23 
Population per ward 1650 + /- 10 % ( Range 1485 to 1815 ) 


| 


WARD 
No . (old ) 


As per census 2011 

Total 
Population 

population 


Е В 
No . 


Ward 
No . 
(new ) 


As per Delimitation 
Populati Total 

population 


| EB 

No . 


Percentage 

deviation 
from average 


Schedule 


Percentage of 
population 
retained 


on 


1 / 1 


453 


1 / 1 


453 


East : 


1 / 2 


| 1 / 2 


608 
664 


608 
664 


2901 


From Idagur road 

Passing Towards 
H .Nagasandra road . 

Private land 
Muncipal Boundary 
Idugur road & Private 

Land 


1725 


West : 
North : 


4 . 5 


2 


2 


3 / 1 


326 


South 


: 


3 / 2 


850 
626 


3 / 1 


326 


East : 


603 


3 / 2 


850 


West : 
North : 


1827 


1802 


9 . 2 


598 


626 


South : 


603 
329 


603 
598 


East : 
West : 


1325 


3 


1804 


9 . 3 


North : 


393 


603 


Railway road 
H .Nagasandra Road & 

Private Land 

Private land 
M . P .Nagendra kumar 

lay -out & private 
land (New Houses ) 

B . H . road 
Railway road 
North Pinakini river 
and Christians colony 
(Muncipal boundry ) 

Idugur road 
North pinakini river & 

Private Land 

B . H . Road 
North Pinakini river 
Sakkere sanjevappa 
gali From Bazar road 

to linked Passing 
towards B . H . road . 


South 


: 


10 


612 


329 


East : 


11 


350 


393 
612 


10 


West : 
North : 


9624 


1684 


2 . 1 


350 


South 


: 


19 


WARD 
No . (old ) 


E B 
No . 


As per census 2011 
Population 

Total 

population 
605 


Ward 

No . 
(new ) 


E B 
No . 
13 


Schedule 


Percentage 

deviation 
from average 


As per Delimitation 
Populati 

Total 
on population 
568 


Percentage of 
population 
retained 


13 


568 


568 


5 


1741 


5 


14 
15 


1571 


- 4 . 8 


14 


568 


435 


East : | North Pinakini River 

Vinayaka nagara main 
West : 

road 
North : Sathya Sai school road 
South : 

D Palya road 
East : North Pinakini river 


15 


435 


16 / 


499 


1 


16 / 


16 / 1 


499 


593 


West : 


2001 


1566 


- 5 


16 / 2 


593 


17 


474 


North : 


17 


474 


South 


: 


18 


Santhe Mydana main 

road 
Bazar Road Towards 

D Palya Road 

CB pur road 
Hirebidnur Lake & CB 

pur road 
Urdu school road 

Tippu Nagar 
Govt Hospital back 

side road 


18 / 1 


705 


705 


East : 


18 / 


18 / 2 


341 


341 


West : 


2459 


1958 


20 / 


18 . 7 


19 


501 


404 


North 


: 


1 


20 / 


404 


508 


South 


: 


Private land & River 


20 / 1 
20 / 2 
21 
22 


508 
355 
977 


22 
23 


977 
804 


East : 
West : 


23 


804 


2136 


1781 


7 . 9 


North : 


South 


: 


North pinakini river 

Bangalore road 
Urdu school back side 

road Tippu Nagar 
Towards G N Nagraj 
House Back side Road 
Madanahalli New 

Layout 
Vinayaka main road 
towards Sathya sai 

School 

B . H .Road 
Sakkre sanjeevappa 
galli towards B . H . road 

D palya main road 
towards Ramayan 
Galli (Mazid Galli) 
linked to B . H Road 


24 


534 


12 


605 


East : 


25 


581 


24 


534 


West : 


1115 


9 


25 


581 


1720 


4 .2 


North : 


South : 


20 


WARD 
No. (old ) 


EB 


As per census 2011 

Total 
Population 

population 


Ward 

No . 
(new ) 


EB 


As per Delimitation 
Populati Total 

on population 


Percentage 

deviation 
from average 


Percentage of 
population 
retained 


Schedule 


No . 


| 


No . 


26 


782 


782 


East : 


27 


369 


27 


369 


West : 


1151 


10 


28 


505 


1656 


/ 


0.4 


North : 


Ramayana galli & bhavi 
Marigamma linked to 

mariswamy galli 
Railway station Road 
Nataraja talkies back 

side road pasinng 
towards SAS houses 
road upto Railway 

compound 
Masjidi galli towards 
M .G .road (Nagareddy 
Circle ) upto Railway 

station road 

Railway road 
Muslim burcial ground 
& Sardar Vallabai patel 
Road (church Road ) 


South : 


28 


505 


29 


546 


East : 


36 / 


29 


546 


681 


West : 


1051 


1707 


3 . 5 


36 / 


480 


North : 


Idugur road 


South : 


30 


30 


572 


12 


30 


572 


East : 


31 


576 


31 576 


West : 


12 


1148 


1148 


- 30 . 4 


North : 


South : 


M . G .road & Sai Baba 

temple Road 
R . K . clinic beside road 

Linked to Nataraj 
Talkies back side 

Railway road 
National college hostel 
road (vasavi Hostel 

Road ) 
Nataraja talkies back 

side road 

B . H .Road 
Stella convent 
opposite road (Kanaka 

road ) and R . K .Clinic 
Hospital road Nataraj 
Takies back side Road 

Idugur road 
Nataraj Talkies 
back side road 


32 


1085 


32 


1085 


East : 


33 


586 


33 


586 


West : 


13 


1671 


13 


1671 


1 . 3 


North : 


South : 


21 


WARD 
No . (old ) 


E B 
No . 


As per census 2011 

Total 
Population 

population 


Ward 

No . EB 
(new ) | No . 


As per Delimitation 
Populati Total 

on population 


Percentage 

deviation 
from average 


Percentage of 
population 
retained 


Schedule 


| 


586 


34 


586 


East : 


Stella convent 
opposite road(Kanaka 
road ) towards Idagur 

road 


35 / 


35 / 1 


645 


645 


West : 


Railway raod 


2988 


14 


1827 


10 . 7 


35 / 


35 / 2 


596 


596 


North 


: 


Idugur road 
National college hostel 
road (vasavi Hostel 

Road ) 


36 / 1 


681 


South 


: 


36 / 2 
37 


480 
300 


37 


300 


East : 


38 


586 


38 


586 


West : 


15 


886 


15 


355 


1742 


5 . 6 


North : 


19 


501 


South : 


39 


264 


39 | 


264 


East : 


North pinakini river 
Acharya college 

Property 
M . G . road and CBpur 

Road 
Marigamma temple 

Road ( B . H Road 
Abilesh Talkies) 

Front Road of 
Marigamma temple 
Ajad nagar road towards 

Urdu school 

south side 
Welcome bar road 
B . H road towards 

Neharooji colony 
Ajad nagar main road 

Acharya college 
Green field ( M .G .road ) 

Shrinagar road 
Urdu school and 
Industrial office 


321 


40 


321 


West : 


861 


16 


861 


-47 . 8 


276 


41 


276 


North : 


South 


: 


42 


42 
| 43 | 


849 
529 


849 
529 


43 


1378 


17 


1378 


- 16 . 5 


East : 
West : 
North : 
South 


44 


788 


788 


East : 


45 / 


45 / 1 


623 


623 


West : 


18 


1884 


1884 


14 . 2 


45 / 


45 / 2 


473 


473 


North : 


Shrinagar 
Road going towards 

Shrinagar 
Court 


South : 


22 


WARD 
No . (old ) 


E B 


As per census 2011 

Total 
Population 

| population 


Ward 

No. I E B 
1 (new ) | No . 


As per Delimitation 
Populati Total 

population 


Percentage Percentage of 

deviation population 
from average | retained 


Schedule 


No . 


on 


46 


602 


46 


602 


East : 


47 


L 


832 


47 832 


19 


19 


West : 


L 47 


1434 


1434 


- 13 . 1 


B . H Road and Nehruji 
colony towards West 
side ( Behind court ) 

Railway Road 

M . G Road AND 
Srinagar Main Road 
Sathyanaryan Shetty 
House Beside Road 

M . G Road 


North : 


South : 


48 


747 


48 


747 


East : 


49 / 1 


406 


406 


West : 


Private Land 


49 / 


20 


49 / 2 


442 


1595 


20 


442 


1595 


- 3 . 3 


North : 


South : 


50 


509 


50 


509 


East : 


1381 


21 


1381 


51 


- 16 . 3 


872 


51 


872 


West : 


North : 
South : 
East : 


52 


730 


730 


Saibaba Temple Road 
Marlur kalave & K . E . B 
Quatres towards M . G 

Road North side 
Railway Road and 
Shanthi nagara upto 

Old Police Station 
M . G Road upto Mallur 
Kalluve towards South 

Side 

M . G Road 
Police Quatres Area 
North Pinakini river 
Railway Track upto 
Old Police Station 
towards North side 
Madanahalli New 

Layout 
Krishnappa Water 

service station 
North Pinakini river 

Railway Track 
Mittenahalli Area 
Krishnappa Water 
service station 

APMC Yard 


53 


694 


53 


694 


West : 


2266 


2266 


37 . 3 


54 


842 


54 


842 


North : 


South 


: 


55 


648 


648 


East : 
West : 


56 


558 


56 


558 


1821 


1821 


10 . 4 


57 


615 


57 


615 


North : 
South : 


Total 


37982 


37982 


37982 


37982 


23 


ಅನುಬಂಧ- 1 & 2 

ಪುರಸಭಾ ಕಾರ್ಯಾಲಯ , ಬಾಗೇಪಲ್ಲಿ 
ಪಟ್ಟಣದ ಹೆಸರು: 
ಬಾಗೇಪಲ್ಲಿ 

ಒಟ್ಟು ವಾರ್ಡ್‌ಗಳ ಸಂಖ್ಯೆ: 23 
2011ರ ಜನಗಣತಿ ಅನ್ವಯ ಬಾಗೇಪಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಕ್ಷೇತ್ರ ವಿಂಗಡಣೆ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು ಪ್ರಸ್ತಾಪಿಸಿರುವ ನೂತನ ವಾರ್ಡ್‌ಗಳ ವಿವರಣೆ , ಜನಸಂಖ್ಯೆ ಹಾಗೂ 

ನೂತನವಾಗಿ ಸೈಜಿಸಿರುವ ವಾರ್ಡುಗಳಿಗೆ ಚೆಕ್ಕು ಬಂದಿ 


ಕ್ರ.ಸಂ 


ವಾರ್ಡ್ ಸಂಖ್ಯೆ 


ಬ್ಲಾಕ್ 


ವಾರ್ಡ್ನ 
ಜನಸಂಖ್ಯೆ 


ಚೆಕ್ಕು ಬಂದಿ 
ಪಶ್ಚಿಮ | 


ಪೂರ್ವ 


ಉತ್ತರ 


| 


ವ್ಯತ್ಯಾಸ 
ಹೆಚ್ಚು/ 
ಕಡಿಮೆ 


ದಕ್ಷಣ 


ಬ್ಲಾಕ್‌ನ 
ಸಂಖ್ಯೆ | ಜನಸಂಖ್ಯೆ 

1 / | 523 | 
ವಾರ್ಡ್ 
ನಂಬರ್ -1 | 1/2 | 843 


ಈ ಹಿಂದೆ | ಈ ಹಿಂದೆ 

ಇದ್ದ | ವಾರ್ಡ್‌ನಲ್ಲಿ ಇದ್ದ 
ಬ್ಲಾಕ್‌ಗಳು | ಒಟ್ಟು ಜನಸಂಖ್ಯೆ 
1 . 
1 / 2 

2842 
20 
2 / 2 


1366 


ಶಿರಿಡಿ ಸಾಯಿ 
ಮಂದಿರ 


ಟೊಮೇಟೊ ಸುಭಾನ್ | ಪಾತ ಬಾಗೇಪಲ್ಲಿ | 

ಮನೆ ರಸ್ತೆ | ರಸ್ತೆ 


ಡಿ.ವಿ. ಜಿ ರಸ್ತೆ 


- 1476 


20 


ವಾರ್ಡ್ 
ನಂಬರ್ - 2 


ವಾಲ್ಮೀಕಿ ದೇವಸ್ಥಾನ | 

ರಸ್ತೆ ಮತ್ತು ಪಾತ ಬಾಗೇಪಲ್ಲಿ | 
ಹನುಮೇಶ್ ಮನೆ | ರಸ್ತೆ 


ಟೊಮೇಟೊ ಸುಭಾನ್ 

ಮನೆ ರಸ್ತೆ 


1476 


ಡಿ. ವಿ. ಜಿ ರಸ್ತೆ 


674 


802 


44 


839 


4 / 1 


ವಾರ್ಡ್ 
ನಂಬರ್ -3 


1316 


| 


1316 


| 


0 


477 


5 / 


527 


ವಾರ್ಡ್ | 
ನಂಬರ್ - 4 | 5 / 2 


1181 


1181 


654 


1031 


1031 


ಹನುಮೇಶ್ ಮನೆ 

- ಗೂಳೂರು ರಸ್ತೆ 
ಮತ್ತು ಆಲ್ ಹದೀಸ್ 

ಪಾತ ಬಾಗೇಪಲ್ಲಿ | ಸ್ಟೇಡಿಯಂ ರಸ್ತೆ 
ರಸ್ತೆ 

ರಸ್ತೆ 
ಮಸೀದಿ ರಸ್ತೆ 

4 / 2 

| ( ಮಲ್ಲಪ್ಪ ಮನೆ) 
ಸೂರಪ್ಪ ಮನೆ ರಸ್ತೆ | 

5 / 

ಮಲ್ಲಪ್ಪ ಮನೆ 
ಗೂಳೂರು ರಸ್ತೆ ಮತ್ತು ಆಲ್ ಹದೀಸ್ 

" | ಬೈಪಾಸ್ ರಸ್ತೆ 

5 / 2 
ಮಸೀದಿ ರಸ್ತೆ 
ನ್ಯಾಷನಲ್ ಕಾಲೇಜ್ | ಸೀತಮ್ಮ ಮನೆ ರಸ್ತೆ | ಡಿ. ವಿ. ಜಿ ರಸ್ತೆ 

ಕೊತ್ತಪಲ್ಲಿ ಹಿಡುವಳಿ | 6A 

ಜಮೀನುಗಳು 
ಆದಿಕೇಶವಲು ಮನೆ 

ಬಂದು ಮನೆ ಮತ್ತು 7 /1 
ಸೀತಮ್ಮ ಮನೆ ರಸ್ತೆ | ರಸ್ತೆ ಮತ್ತು ಅಬ್ದುಲ್ | ಡಿ. ವಿ.ಜಿ ರಸ್ತೆ ಕೊತ್ತಪಲ್ಲಿ ಹಿಡುವಳಿ | 

1 / 2 
ಮನೆ ರಸ್ತೆ 

ಜಮೀನುಗಳು 
ಜಿ. ವಿ.ಎಸ್ ಮನೆ ರಸ್ತೆ 
ಆದಿಕೇಶವಲು ಮನೆ | 

ಮತ್ತು 

ಡಿ.ವಿ. ಜಿ ರಸ್ತೆ 
ಮತ್ತು ಅಬ್ದುಲ್ ಮನೆ | 

| ಕೊತ್ತಪಲ್ಲಿ ಹಿಡುವಳಿ 8 /2 

ಜಮೀನು 


ವಾರ್ಡ್ | 6A 
ನಂಬರ್ - 5 | 6/ 2 

71 
ವಾರ್ಡ್ 

1 / 2 
ನಂಬರ್ - 6 


497 
534 
449 


672 


562 


1437 


1011 


8 / 2 


426 
674 


8 / 


ವಾರ್ಡ್ 
ನಂಬರ್ - 7 | 


1292 


1718 


-426 


618 


2o 


ಕನ್ನಿಕಾಪರಮೇಶರಿ | ಮತ್ತು ಬಂದು 
| ದೇವಸ್ಥಾನ ರಸ್ತೆ ಮನೆ ರಸ್ತೆ 


ಒಟ್ಟು 


ಬ್ಲಾಕ್ 


ಕ್ರ. ಸಂ | 


ಸಂಖ್ಯೆ 


ವಾರ್ಡ್ನ 
ಜನಸಂಖ್ಯೆ 


ದಕ್ಷಣ 


ಈ ಹಿಂದೆ ಈ ಹಿಂದೆ 

ವಾರ್ಡ್‌ನಲ್ಲಿ ಇದ್ದ 
ಬ್ಲಾಕ್ಗಳು | ಒಟ್ಟು ಜನಸಂಖ್ಯೆ 
10 


ವ್ಯತ್ಯಾಸ 
ಹೆಚ್ಚು/ 
ಕಡಿಮೆ 


ವಾರ್ಡ್ ಸಂಖ್ಯೆ 

ಬ್ಲಾಕ್‌ನ 

ಜನಸಂಖ್ಯೆ 

10 / 
ವಾರ್ಡ್ 
ನಂಬರ್ - 8 | 10/2 | 645 


447 


1092 


ಕೊತ್ತಪಲ್ಲಿ ಹಿಡುವಳಿ 
ಜಮೀನುಗಳು 


1092 


ರಸ್ತೆ 


24 

ಚೆಕ್ಕು ಬಂದಿ 
ಪೂರ್ವ 

ಪಶ್ಚಿಮ ಉತ್ತರ 
ಜಿ. ವಿ .ಎಸ್ ಮನೆ ರಸ್ತೆ | 
ಮತ್ತು ಫಾರೂಕ್ ಮಸೀದಿ 

ಡಿ.ವಿ. ಜಿ ರಸ್ತೆ 
ಕನ್ನಿಕಾಪರಮೇಶ್ವರಿ 
ದೇವಸ್ಥಾನ ರಸ್ತೆ 

ಎಸ್. ಬಿ . ಎಂ ರಸ್ತೆ 
ಫಾರೂಕ್ ಮಸೀದಿ 

ಮತ್ತು ಒಡ್ಡು ಓಣಿ | ಡಿ. ವಿ. ಜಿ ರಸ್ತೆ 

ರಸ್ತೆ 

ಜೂನಿಯರ್ 
ವಾಲ್ಮೀಕಿ ದೇವಸ್ಥಾನದ | ಕಾಲೇಜು ಮತ್ತು 

ರಸ್ತೆ ಉಬ್ದುಲ್ಲಾ ಮನೆ - ೧೦ ರಸ್ತೆ 


10 /2 


| 11 | 


395 


ವಾರ್ಡ್ 
ನಂಬರ್ - 9 | 12 


11 | 
ಕೊತ್ತಪಲ್ಲಿ ಹಿಡುವಳಿ 

ಜಮೀನುಗಳು | 12 | 


1215 


1215 


820 


ರಸ್ತೆ 


3 


674 


ವಾರ್ಡ್ 


| ಬೈಪಾಸ್ /ಸ್ಟೇಡಿಯ | 


1224 


ಡಿ. ವಿ. ಜಿ ರಸ್ತೆ 


928 


ನಂಬರ್ - 10 | | 


378 


- 14 
| 15 / 


505 


ವಾರ್ಡ್ 
ನಂಬರ್ - 11 

* | 15 /2 | 


1276 


ಹಿಡುವಳಿ 
ಜಮೀನು 


ಡಿ. ವಿ . ಜಿ ರಸ್ತೆ 


898 


| 15/2 


393 


ಆಲ್ ಹದೀಸ್ 
ಮಸೀದಿ ರಸ್ತೆ ಹಾಗೂ 
ಸೂರನ್ನ ಮಿಲ್ ರಸ್ತೆ ಪಿ. ಎಲ್. ಡಿ ಬ್ಯಾಂಕ್ 
ಮತ್ತು ಜೂನಿಯರ್ ಮತ್ತು ನೂರಾನಿ 
ಕಾಲೇಜ್ ಹಾಗೂ ಮಸೀದಿ ರಸ್ತೆ 
ಉಬ್ದುಲ್ಲಾ ಮನೆ 
ರಸ್ತೆ 

ರಾಮಸ್ವಾಮಿಪಲ್ಲಿ ರಸ್ತೆ 
ನೂರಾನಿ ಮಸೀದಿ 

ಮತ್ತು ಪೀರಮ್ಮ ಮನೆ 

ರಸ್ತೆ 

- ನಾಗೇಪಲ್ಲಿ 
ರಾಮಸ್ವಾಮಿಪಲ್ಲಿ ರಸ್ತೆ | ನರಸಿಂಹಪ್ಪ ಮನೆ 


- 16 


| 


688 


16 


ವಾರ್ಡ್ 
ನಂಬರ್ -12 | 17 | 


ಹಿಡುವಳಿ 
ಜಮೀನು 


1050 | 


ಬೈಪಾಸ್ ರಸ್ತೆ 


362 


1050 


17 


635 


18 . 
ವಾರ್ಡ್ 
ನಂಬರ್ - 13 | 18 / 2 


979 


ಹೊಸ ಗಂಗಮ್ಮ 
ಗುಡಿ ರಸ್ತೆ 


ಬೈಪಾಸ್ ರಸ್ತೆ 


18 / 
18 / 2 


1547 


344 


ರಸ್ತೆ 


378 


ಮಟನ್ ಮಾರ್ಕೆಟ್ 


20 


1110 


ಪಿ . ಎಲ್ . ಡಿ 

ರಸ್ತೆ 


ಬೈಪಾಸ್ ರಸ್ತೆ 


ಡಿ.ವಿ.ಜಿ ರಸ್ತೆ 


825 


20 


ವಾರ್ಡ್ 
ನಂಬರ್ - 14 

21/ 2 

21 
ವಾರ್ಡ್ 
ನಂಬರ್ - 15 | 37 || 


447 
285 
584 


ಬೈಪಾಸ್ ರಸ್ತೆ 


21ರ 


ಮತ್ತು 


1152 


ನಾಗೇಪಲ್ಲಿ 
ನರಸಿಂಹಪ್ಪ ಮನೆ 

ರಸ್ತೆ ಮತ್ತು 
ರಾಮಸ್ವಾಮಿಪಲ್ಲಿ ರಸ್ತೆ 


568 


ಟ್ರಝರಿ ಲತೀಪ್ 

ಮನೆ ರಸ್ತೆ 


ಕೊಲ್ಲಕುಂಟೆ 
ಹಿಡುವಳಿ 
ಜಮೀನು 


869 


ಹೊಸಗಂಗಮ್ಮ 
ಗುಡಿ ರಸ್ತೆ 


25 


ಬ್ಲಾಕ್ 


ಕ್ರ. ಸಂ | 


ವಾರ್ಡ್ ಸಂಖ್ಯೆ 


ಸಂಖ್ಯೆ 


ಬ್ಲಾಕ್‌ನ 
ಜನಸಂಖ್ಯೆ 
395 


ವಾರ್ಡ್ನ 
ಜನಸಂಖ್ಯೆ 


ಈ ಹಿಂದೆ ಈ ಹಿಂದೆ 

ಇದ್ದ | ವಾರ್ಡ್‌ನಲ್ಲಿ ಇದ್ದ 
ಬ್ಲಾಕ್ಗಳು | ಒಟ್ಟು ಜನಸಂಖ್ಯೆ 
22 

1034 


ವ್ಯತ್ಯಾಸ 
ಹೆಚ್ಚು/ 
ಕಡಿಮೆ 


22 


1034 


ವಾರ್ಡ್ 
ನಂಬರ್ - 16 | 23 | 

24 


639 


ಚೆಕ್ಕು ಬಂದಿ 
ಪೂರ್ವ 

ಪಶ್ಚಿಮ ಉತ್ತರ ದಕ್ಷಣ 

ಹೆಲ್ತ್ ಕ್ವಾಟ್ರಸ್ ಮತ್ತು 
ಎಸ್. ಬಿ. ಎಂ ರಸ್ತೆ | ಮುನಿರಾಮಯ್ಯ | ಡಿ.ವಿ . ಜಿ ರಸ್ತೆ | ಹಿಡುವಳಿ ಜಮೀನು 
- ಮನೆ ರಸ್ತೆ 

ಬಿ . ವಿ. ವೆಂಕಟಾಚ 

ಲಪತಿ ಮತ್ತು 
ಮಟನ್ ಮಾರ್ಕೆಟ್ 

ಗಂಗಮ್ಮ ಗುಡಿ ರಸ್ತೆ ಬಲರಾಮಯ್ಯ | ಡಿ. ವಿ. ಜಿ ರಸ್ತೆ 
ರಸ್ತೆ 

ಮನೆ ರಸ್ತೆ 


23 


532 


17 


ವಾರ್ಡ್ 
ನಂಬರ್ - 17 | 25 | 


835 


835 


0 


303 


546 


ವಾರ್ಡ್ 
18 | 

| ನಂಬರ್ - 18 | 27 


1031 


ಟ್ರಝರಿ ಲತೀಫ್ 
ಮತ್ತು ಮಾಂಸದ 
ಅಂಗಡಿ ರಸ್ತೆ 


ಹಮೀದ್ ಬೇಗ್ 
ಮನೆ ರಸ್ತೆ ಮತ್ತು 

ಹೊಂಬಾಳಿ 
ನಾರಾಯಣಸ್ವಾಮಿ 
ಮನೆ ಪಕ್ಕದ ರಸ್ತೆ 


ಕೊಲ್ಲಕುಂಟೆ 
ಹಿಡುವಳಿ 
ಜಮೀನು 


ಬಿ . ವಿ . ವೆಂಕಟಾಚಲಪ 

ತಿ ಮನೆ ರಸ್ತೆ 


1031 


28 . 


ವಾರ್ಡ್ 
ನಂಬರ್ - 19 | 


1045 


ಹಮೀದ್ ಮನೆ ರಸ್ತೆ 
ಮತ್ತು ಹೊಂಬಾಳಿ 
ನಾರಾಯಣಸ್ವಾಮಿ 
ಮನೆ ಪಕ್ಕದ ರಸ್ತೆ 


647 


ಕೊಡಿಕೊಂಡ ರಸ್ತೆ 


ಕೊಲ್ಲಕುಂಟೆ 
ಹಿಡುವಳಿ 
ಜಮೀನು 


ಬಲರಾಮಯ್ಯ 
ಮನೆ ರಸ್ತೆ 


1045 


[ 


0 


30 | 
31 


313 
572 


ವಾರ್ಡ್ 
20 | ನಂಬರ್ - 


1354 


ಕೊಡಿಕೊಂಡ ರಸ್ತೆ 


ಎರಕಾಲುವೆ 

ಹಿಡುವಳಿ 
ಜಮೀನು ಮತ್ತು 
ಶಂಕರ ಮಠ 


ಆವುಲಮಂದೆ ರಸ್ತೆ 


ಡಿ. ವಿ. ಜಿ ರಸ್ತೆ 


885 


469 


20 | 


32 /2 


469 


ರಸೆ 


320 


518 


ಬೈರವೇಶ್ವರ ಗುಡಿ 


ವಾರ್ಡ್ 
ನಂಬರ್ - 21 | 33 


1041 


ಅವುಲಮಂದೆ ರಸ್ತೆ 


ಚಿತ್ರಾವತಿ ನದಿ 


ಶಂಕರಮಠ ರಸ್ತೆ 


1510 


- 469 


523 
993 


321 
32 / 2 

33 
34 
35 


ವಾರ್ಡ್ 
ನಂಬರ್ - 
22 


511 | 


ಹೆಲ್ತ್ ಕ್ವಾಟ್ರಸ್ ಮತ್ತು | 

ಕರ್ನಾಟಕ ಪವರ್ 
ಮುನಿರಾಮಯ್ಯ 
ಮನೆ ರಸ್ತೆ 

ಪ್ರಿಂಟರ್ ಮನೆ ರಸ್ತೆ 


1504 


35 / 2 


ಡಿ. ವಿ . ಜಿ ರಸ್ತೆ 


ಕೆ . ಇ . ಬಿ ಪ್ರಸನ್ನ 
ಮನೆ ರಸ್ತೆ ಮತ್ತು 
ಹಿಡುವಳಿ ಜಮೀನು 


2035 


-531 


35 / 2 


36 | 


439 


ವಾರ್ಡ್ 
ನಂಬರ್ - 


23 . 


970 | 


ಕರ್ನಾಟಕ ಪವರ್ 
ಪ್ರೀಂಟರ್ ಮನೆ ರಸ್ತೆ 


ಚಿತ್ರಾವತಿ ನದಿ 


ಡಿ. ವಿ. ಜಿ ರಸ್ತೆ 
ಮತ್ತು ಕೆ. ಇ . ಬಿ 
ಪ್ರಸನ್ನ ಮನೆ 
* ರಸ್ತೆ 


ಹಿಡುವಳಿ ಜಮೀನು 


_ 439 


| 


35 / 


531 


23 


27011 


27011 


26 


ಅನುಬಂಧ - 1 
ಪಟ್ಟಣ ಪಂಚಾಯಿತಿ ಕಾರ್ಯಾಲಯ , ಗುಡಿಬಂಡೆ 

Delimitation of wards 

Population : 9441 

No .of wards : 11 
Population per wards 860 + /- 10 % Range ( 774 to 946 ) 


Ward 
no (old ) 


As per delimitation 


| Ward 

no 
( new ) 


As per census -2011 
E . B . no Population Total 

population 


Ward no. 

(new ) 


E . B .no . | Population | Total 

population 
1/ 1 865 

865 


| Percentage Percentage 
deviation of 

from population 
averge retained 
+ 0 .57 % 65 . 9 % 


1 / 1 


1313 


865 
448 
602 


602 


1 / 2 


950 


+ 9 .47 % 


100 % 


02 


1064 


1064 


+ 23.71 % 


100 % 


411 
653 
449 


03 
04 


448 
602 
411 
653 
449 
455 
904 


449 


05 


904 


+ 5 . 12 % 


100 % 


06 


1359 


904 


5 .12 % 


66 .51 % 


445 
904 
416 
517 
510 


08 


416 
1027 


416 
1027 


-51.6 % 
+ 19 .41 % 


100 % 
100 % 


9 / 1 


9 / 2 


9 / 2 
10 


416 
517 
510 
509 
405 
897 


10 


509 


509 


914 


+ 6 .28 % 


100 % 


11 


11 


1302 


12 


897 


+ 4 . 30 % 


68 .89 % 


/ 


12 
13 
14 


10 
11 


/ 


405 
897 
865 
532 
9441 


10 
11 
total 


/ 


865 
532 
9441 


10 
11 


13 
14 


865 
535 
9441 


865 
535 
9441 


+ 0 .58 % 
- 37 .80 % 


100 % 
100 % 


total 


27 


( ಕ್ರ. ಸಂ | ವಾರ್ಡ್ ನಂ . 
- 01 | 01 


ಜನಸಂಖ್ಯೆ 
865 


950 


| 


03 


1064 


ಅನುಬಂಧ - 2 

ಪಟ್ಟಣ ಪಂಚಾಯಿತಿ ಕಾರ್ಯಾಲಯ , ಗುಡಿಬಂಡೆ 
2011 ಜನಗಣತಿಯ ಅನ್ವಯ ಕ್ಷೇತ್ರ ಪುನರ್ ವಿಂಗಡನೆಯ ವಾರ್ಡ್ವಾರು ಚೆಕ್ಕುಬಂದಿ ವಿವರ 
ಚೆಕ್ಕು ಬಂದಿ 

ವಾರ್ಡಿನ ಹೆಸರು 
ಪೂರ್ವಕ್ಕೆ ;- ಜಿಡುಬಂಡೆ 

ಇಂದಿರಾನಗರ 
ಪಶ್ಚಿಮಕ್ಕೆ ;- ವಾಪಸಂದ್ರ ರಸ್ತೆ 
ಉತ್ತರಕ್ಕೆ:- ಸರ್ವೆ ನಂ 194,195 

ದಕ್ಷಿಣಕ್ಕೆ:- ಪಿ . ಜಿ. ರಸ್ತೆ 
ಪೂರ್ವಕೆ; - ವಾಪಸಂದ ರಸೆ 

ಹೌಸಿಂಗ್ ಬೋರ್ಡ್ ಕಾಲೋನಿ ಮತ್ತು | 
ಪಶ್ಚಿಮಕ್ಕೆ; ನಾರ ಶಿವಪ್ಪ ಮನೆ ರಸ್ತೆ 

ಸೊಪ್ಪಿನ ಪೇಟೆ| 
ಉತ್ತರಕ್ಕೆ;-ಸರ್ವೆ ನಂ .171 ,180 

ದಕ್ಷಿಣಕ್ಕೆ;- ಪಿ . ಜಿ . ರಸ್ತೆ 
ಪೂರ್ವಕ್ಕೆ :- ನಾರ ಶಿವಪ್ಪ ಮನೆ ರಸ್ತೆ 

ಬೆಟ್ಟದಕೆಳಗಿನ ಪೇಟೆ 
ಪಶ್ಚಿಮಕ್ಕೆ;- ಆದಿಮೂರ್ತಿ ಮನೆ ರಸ್ತೆ 
ಉತ್ತರಕ್ಕೆ :- ಸರ್ವೆ ನಂ .145,146 

- ದಕ್ಷಿಣಕ್ಕೆ ;- ಪಿ. ಜಿ ರಸ್ತೆ 
ಪೂರ್ವಕ್ಕೆ;- ಆದಿಮೂರ್ತಿ ಮನೆ ರಸ್ತೆ 

ಕೋಟೆಮತ್ತು ಅಂಬೇಡ್ಕರ್ ನಗರ 
ಪಶ್ಚಿಮಕ್ಕೆ;- ಗುಡಿಬಂಡೆ ಗಡಿ 
ಉತ್ತರಕ್ಕೆ:- ಸುರಸದ್ಮಗಿರಿ ಬೆಟ್ಟ ಹಾಗೂ ಸರ್ವೆ ನಂ .96,112 

ದಕ್ಷಿಣಕ್ಕೆ;- ಪಿ . ಜಿ. ರಸ್ತೆ 
ಪೂರ್ವಕ್ಕೆ:-ಶ್ರೀರಾಮಪ್ಪ ಮನೆ ರಸ್ತೆ 

ಅಂಬೇಡ್ಕರ್ ನಗರ | 
ಪಶ್ಚಿಮಕ್ಕೆ:- ಗುಡಿಬಂಡೆ ಗಡಿ 

ಉತ್ತರಕ್ಕೆ :- ಪಿ. ಜಿ. ರಸ್ತೆ 

ದಕ್ಷಿಣಕ್ಕೆ: - ಸರ್ವೆ ನಂ .91 
ಪೂರ್ವಕ್ಕೆ - ವೆಂಕಟೇಶ್ವರ ದೇವಾಲಯ ರಸ್ತೆ 

ನಾಯಕರ ಕಾಲೋನಿ 
ಪಶ್ಚಿಮಕ್ಕೆ:-ಶ್ರೀರಾಮಪ್ಪ ಮನೆ ರಸ್ತೆ 
* ಉತ್ತರಕ್ಕೆ;- ಪಿ. ಜಿ. ರಸ್ತೆ 

ದಕ್ಷಿಣಕ್ಕೆ:- ಸರ್ವೆನಂ.34 
ಪೂರ್ವಕ್ಕೆ:- ಖಾಜೀ ಪೇಟೆ ರಸ್ತೆ 

ಖಾಜೀ ಪೇಟೆ 
ಪಶ್ಚಿಮಕ್ಕೆ:- ವೆಂಕಟೇಶ್ವರ ದೇವಾಲಯ ರಸ್ತೆ 

ಉತ್ತರಕ್ಕೆ :- ಪಿ. ಜಿ . ರಸ್ತೆ 
ದಕ್ಷಿಣಕ್ಕೆ ;- ಸರ್ವೆ ನಂ . 32 ,33 


[ 


04 


- 


04 


904 


[ 


05 


05 


904 


06 


| 


416 


- 07 


- 


07 


1027 


28 


[ ಕ್ರ. ಸಂ | ವಾರ್ಡ್ ನಂ . 
- 08 | 08 


ವಾರ್ಡಿನ ಹೆಸರು 
ಕುಂಬಾರ ಪೇಟೆ ಮತ್ತು ಬಾಪೂಜಿ ನಗರ 


ಜನಸಂಖ್ಯೆ 


914 


- 09 | 


09 | 


ಬಾಪೂಜಿ ನಗರ 


897 


ಚೆಕ್ಕು ಬಂದಿ 
ಪೂರ್ವಕ್ಕೆ;- ರಾಮಪಟ್ಟಣ ರಸ್ತೆ 
ಪಶ್ಚಿಮಕ್ಕೆ:- ಖಾಜೀಪೇಟೆ ರಸ್ತೆ 

ಉತ್ತರಕ್ಕೆ :- ಪಿ.ಜಿ. ರಸ್ತೆ 
ದಕ್ಷಿಣಕ್ಕೆ:- ಬುಡ್ಡುಸಾಬೀ ಮಿಲ್ ರಸ್ತೆ ಮತ್ತು ವಾರ್ಡ್ ಸಂಖ್ಯೆ: 09 | 

ಪೂರ್ವಕ್ಕೆ;- ರಾಮಪಟ್ಟಣ ರಸ್ತೆ 
ಪಶ್ಚಿಮಕ್ಕೆ :-ಕತಿಜಾಭೀ ಮನೆ ರಸ್ತೆ 

ಉತ್ತರಕ್ಕೆ ;- ಹಾಲಿನ ಡೈರಿ ರಸ್ತೆ ) 
ದಕ್ಷಿಣಕ್ಕೆ :- ಮೂರ್ತಿ ಮನೆ ರಸ್ತೆ ಮತ್ತು ವಾರ್ಡ್ ನಂ .10 

ಪೂರ್ವಕ್ಕೆ ;- ರಾಮಪಟ್ಟಣ ರಸ್ತೆ 
ಪಶ್ಚಿಮಕ್ಕೆ:- ಕತಿಜಾಭೀ ಮನೆ ರಸ್ತೆ ಮತ್ತು ಖಾಜೀ ಪೇಟೆ ರಸ್ತೆ 
ಉತ್ತರಕ್ಕೆ ;-ಮೂರ್ತಿ ಮನೆ ರಸ್ತೆ ಮತ್ತು ವಾರ್ಡ್ ನಂ 09 | 

ದಕ್ಷಿಣಕ್ಕೆ; - ಸರ್ವೆ ನಂ . 35 
ಪೂರ್ವಕ್ಕೆ;- ಸರ್ವೆ ನಂ . 06 ಮತ್ತು ಎಸ್.ಸಿ /ಎಸ್. ಟಿ, ಹಾಸ್ಟೆಲ್ 
ಪಶ್ಚಿಮಕ್ಕೆ:-ಸ್ಟೇಟ್ ಬ್ಯಾಂಕ್ ರಸ್ತೆ ಮತ್ತು ರಾಮಪಟ್ಟಣ ರಸ್ತೆ 

ಉತ್ತರಕ್ಕೆ;- ಪಿ. ಜಿ.ರಸ್ತೆ 
ದಕ್ಷಿಣಕ್ಕೆ ;- ಸರ್ವೆ ನಂ ;- 25,20,21 


- 10 


- 


10 


ಬಾಪೂಜಿ ನಗರ 


865 


ಕಾಟನ್ ಪೇಟೆ 


535 


ಒಟ್ಟು 


9441 


ದೀಪ್ತಿ ಆದಿತ್ಯ ಕಾನಡೆ 

ಜಿಲ್ಲಾಧಿಕಾರಿಗಳು , 
ಚಿಕ್ಕಬಳ್ಳಾಪುರ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7 ) ( 50 ಪ್ರತಿಗಳು ) 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಏಪ್ರಿಲ್ ೭, ೨೦೧೭ (ಚೈತ್ರ ೧೭, ಶಕ ವರ್ಷ ೧೯೩೯ ) 
Bengaluru , Friday , April 7 , 2017 (Chaitra 17 , Shaka Varsha 1939 ) 

ಕಾರ್ಮಿಕ ಸಚಿವಾಲಯ 

ತಿದ್ದುಪಡಿ /ಸೇರ್ಪಡೆ ಆದೇಶ 
ಸಂಖ್ಯೆ: ಕಾಇ 40 ಎಲ್‌ಡಬ್ಲೂಎ 2017 , ಬೆಂಗಳೂರು, ದಿನಾಂಕ:07 - 04 - 2017 . 


ನಂ . ೩೬೩ 
No . 363 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 7 ಎಲ್‌ಡಬ್ಲ್ಯೂಎ 2015 , ದಿನಾಂಕ : 05 - 08 - 2016ರ ಅಧಿಸೂಚನೆಯಲ್ಲಿ 


ಇರುವ, 


“ ನಗರ ಸ್ಥಳೀಯ ಸಂಸ್ಥೆಗಳು ” ಹಾಗೂ “ ಪಟ್ಟಣ ಮತ್ತು ಪಂಚಾಯ್ತಿ ಸಂಸ್ಥೆಗಳು ” 
ಉದ್ದಿಮೆಯಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ 


ಎಂಬುದರ ಬದಲಾಗಿ 


ನಗರ ಸ್ಥಳೀಯ ಸಂಸ್ಥೆಗಳು ” ಹಾಗೂ “ಪಂಚಾಯತ್ ರಾಜ್ ಸಂಸ್ಥೆಗಳು” 
ಉದ್ದಿಮೆಯಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ 


ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಎನ್.ರಾಧಾಮಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 200 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಮಂಗಳವಾರ, ಏಪ್ರಿಲ್ ೧೧ , ೨೦೧೭ (ಚೈತ್ರ ೨೧ , ಶಕ ವರ್ಷ ೧೯೩೯ ) ನಂ . ೩೬೮ 
Part - III Bengaluru , Tuesday , April 11 , 2017 (Chaitra 21 , Shaka Varsha 1939) 

No . 368 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ. 

ಅಧಿಸೂಚನೆ 
ನಂ . ರಾಚು.ಸಿಆ‌ .48(4)/ 2016 - 17 , ದಿನಾಂಕ : 11 - 4- 2017 . 
ಸರ್ಕಾರದ ಪತ್ರ ಸಂಖ್ಯೆ ನಅಇ 12 ಎಂಎಲ್ಆರ್ 2016 ದಿನಾಂಕ 7 - 9 - 2016 ರಲ್ಲಿ ಜಿಲ್ಲೆಯ ನಗರ ಸ್ಥಳೀಯ 
ಸಂಸ್ಥೆಗಳಿಗೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಲು ನಿರ್ದೇಶಿಸಿರುತ್ತದೆ. 

ಸರ್ಕಾರದ ನಿರ್ದೇಶನ ಮತ್ತು ಸರ್ಕಾರದ ಆದೇಶ ಸಂಖ್ಯೆ ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ 15 - 2 - 2014 
ರಲ್ಲಿನ ಮಾರ್ಗಸೂಚಿಯನ್ವಯ ಹರಿಹರ ನಗರಸಭೆಯ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಹರಿಹರ ನಗರಸಭೆಗೆ 31 ವಾರ್ಡ್‌ಗಳನ್ನು 
ರಚಿಸಿ ಈ ಪ್ರಾಧಿಕಾರದಿಂದ ಕರಡು ಅಧಿಸೂಚನೆ ಸಂಖ್ಯೆ ರಾಚು ಸಿಆ‌ , 48( 4)/2016 - 17 ದಿನಾಂಕ 16 - 2 - 2017 ರಂತೆ ಪ್ರಕಟಿಸಿ 
ಸಾರ್ವಜನಿಕರು ಯಾವುದೇ ಆಕ್ಷೇಪಣೆ ಅಥವಾ ಸಲಹೆ ಸೂಚನೆಗಳಿದ್ದಲ್ಲಿ ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 15 
ದಿನದೊಳಗಾಗಿ ಅಂದರೆ ದಿನಾಂಕ 7-3 -2017 ರೊಳಗೆ ಆಕ್ಷೇಪಣೆ ಅಥವಾ ಸಲಹೆ, ಸೂಚನೆಗಳನ್ನು ಆಹ್ವಾನಿಸಿದ್ದರಿಂದ ಮತ್ತು ಸದರಿ 
ಕರಡು ಅಧಿಸೂಚನೆಗೆ ಆಕ್ಷೇಪಣೆಯು ಸ್ವೀಕೃತಗೊಂಡಿರುತ್ತದೆ. ನಿಯಮಾನುಸಾರ ಸದರಿ ಆಕ್ಷೇಪಣೆಯನ್ನು ಪರಿಶೀಲಿಸಿ ವಿಲೇಪಡಿಸಿ 
ಹಿಂಬರಹವನ್ನು ಸಂಬಂಧಿಸಿದ ಪ್ರಾಧಿಕಾರದಿಂದ ನೀಡಲಾಗಿರುತ್ತದೆ. 

ಈಗ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ರ ಪ್ರಕರಣ 13 ರಲ್ಲಿ ಅಗತ್ಯಪಡಿಸಿದಂತೆ ಡಿ. ಎಸ್ . ರಮೇಶ್, ಭಾ.ಆ.ಸೇ , 
ಜಿಲ್ಲಾಧಿಕಾರಿ, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಆದ ನಾನು ಹರಿಹರ ನಗರಸಭೆಯ ವಾರ್ಡ್‌ಗಳ ಕ್ಷೇತ್ರ ವಿವರವನ್ನು ಕೆಳಕಾಣಿಸಿದಂತೆ 
ನಿಗದಿಪಡಿಸಿರುತ್ತೇನೆ. ಕೋಷ್ಠಕದ 3ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಿದ ವಿವರವು ವಾರ್ಡಿನ ವ್ಯಾಪ್ತಿ ಪ್ರದೇಶವಾಗಿರುತ್ತದೆ ಮತ್ತು 2ನೇ 
ಅಂಕಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿವರವು ಆ ವಾರ್ಡಿನ ಸಂಖ್ಯೆ ಮತ್ತು ಹೆಸರು ಆಗಿರುತ್ತದೆ ಎಂದು ಘೋಷಿಸುತ್ತೇನೆ. 
ಪಟ್ಟಣ ಪಂಚಾಯತಿ : ಹರಿಹರ 
ಕ್ರ | ವಾರ್ಡ್ ಸಂಖ್ಯೆ | 
ಸಂ | ಮತ್ತು ಹೆಸರು | ದಿಕ್ಕುಗಳು 

ವಾರ್ಡಿನ ಚೆಕ್ ಬಂದಿ ವಿವರ 
2 

3 | 
ಕೆ. ಹೆಚ್. ಬಿ. ಕಾಲೋನಿಯ ಸಾವಿತ್ರಮ್ಮನ ( ಅ. ನಂ . 7498/1976 / 42 /7498) ಮನೆಯಿಂದ 
ಉತ್ತರ ಗುತ್ತೂರು ಗಡಿಯ ಮೂಲಕ ಪಶ್ಚಿಮದ ಕಡೆಗೆ ಸಾಗಿ ತುಂಗಭದ್ರಾ ನದಿಯ ದಂಡೆಯ 

ರಿ . ಸ. ನಂ . 81ರ ವಾಯುವ್ಯ ಮೂಲೆಯವರೆಗೆ, 

ತುಂಗಭದ್ರಾ ನದಿ ದಂಡೆಯ ರಿ . ಸ. ನಂ . 70ರ ನೈರುತ್ತಯ ಮೂಲೆಯಿಂದ ರಿ. ಸ. ನಂ . 69 , 
ದಕ್ಷಿಣ 67, 63 , 64 , 65 , 44ರ ಈಶಾನ್ಯ ಮೂಲೆಯವರೆಗೆ ಮತ್ತು ಪೂರ್ವಕ್ಕೆ ಸಾಗಿ ಕೆ. ಐ. ಎ. ಡಿ. ಬಿ . 

ಪ್ರದೇಶದ ಸತ್ಯನಾರಾಯಣ ರಾವ್ ರವರ ( ಅ . ನಂ . 7626 /205/ 7626 ) ಮನೆಯವರೆಗೆ 
| 1 | 1, ಹರ್ಲಾಪುರ 

ಕೆ. ಐ . ಎ . ಡಿ. ಬಿ. ಪ್ರದೇಶದ ಸತ್ಯನಾರಾಯಣ ಮನೆಯಿಂದ ( ಅ. ನಂ . 7626 /205 /7626) 
ಪೂರ್ವ ಉತ್ತರಕ್ಕೆ ಸಾಗಿ ಕೆ.ಹೆಚ್. ಬಿ. ಕಾಲೋನಿ 4ನೇ ಅಡ್ಡ ರಸ್ತೆ ಮೂಲಕ ಸಾವಿತ್ರಮ್ಮನ ( ಅ. ನಂ . 

7498 / 9767427498) ಮನೆಯವರೆಗೆ 

ತುಂಗಭದ್ರಾ ನದಿ ದಂಡೆಯ ರಿ. ಸ. ನಂ . 81 ವಾಯುವ್ಯ ಮೂಲೆಯಿಂದ ದಕ್ಷಿಣದ ಕಡೆಗೆ ಸಾಗಿ | 
ಪಶ್ಚಿಮ ರಿ. ಸ. ನಂ . 80 , 79 , 78 , 84 , 77, 76, 74, 73 , 71 , 72, 68, 69ರ ಮೂಲಕ ರಿ. ಸ. ನಂ . 

70ರ ನೈರುತ್ಯ ಮೂಲೆಯವರೆಗೆ 


- 


2 


ದಕ್ಷಿಣ 


| 3 


| 


ದಕ್ಷಿಣ 


ಕ್ರ | ವಾರ್ಡ್ ಸಂಖ್ಯೆ |* ದಿಕ್ಕುಗಳು 

ವಾರ್ಡಿನ ಚೆಕ್ ಬಂದಿ ವಿವರ 
ಸಂ | ಮತ್ತು ಹೆಸರು | ಅಕ್ಕಿಗಳು 

3 
| ಮಹಾಲಿಂಗಪ್ಪನವರ ( ಅ . ನಂ . 7594 / 413 /7594 ) ವರ್ಕ್‌ಶಾಪ್‌ನಿಂದ ಗುತ್ತೂರು ಗಡಿ | 

ಮೂಲಕ ಕೆ. ಹೆಚ್. ಬಿ. ಕಾಲೋನಿಯ 4ನೇ ಅಡ್ಡ ರಸ್ತೆಯವರೆಗೆ ಸಾಗಿ ನಂತರ ದಕ್ಷಿಣಕ್ಕೆ 
ಉತ್ತರ ತಿರುಗೆ ಸಾವಿತ್ರಮ್ಮನ ( ಅ. ನಂ . 7498 /1976/ 42 /1498) ಮನೆಯ ಎದುರಿನಿಂದ ಮತ್ತು 

ರಿ. ಸ. ನಂ . 44, 42 , 45 , 46, 48 , 49 , 62, 61 , 60ರ ಮೂಲಕ ತುಂಗಭದ್ರಾ ನದಿ 

ದಂಡೆಯ ರಿ . ಸ. ನಂ . 59ರ ವಾಯುವ್ಯ ಮೂಲೆಯವರೆಗೆ 
2 . 

ತುಂಗಭದ್ರಾ ನದಿ ದಂಡೆಯ ರಿ . ಸ. ನಂ . 21 ರ ಎಂ .ಕೆ. ಅಡಿಟೋರಿಯಂ ನಿಂದ ರೈಲ್ವೆ ಲೈನ್ | 
ಎ . ಕೆ.ಕಾಲೋನಿ 

ಮೂಲಕ ಪೂರ್ವಕ್ಕೆ ಸಾಗಿ ರಿ.ಸ. ನಂ . 18ರ ಎಸ್. ಹೆಚ್. ರಸ್ತೆ ವರೆಗೆ 

ರಿ. ಸ. ನಂ .18ರ ರೈಲ್ವೆ ಕೆಳ ಸೇತುವೆಯಿಂದ ಶಿವಮೊಗ್ಗ ಹೊಸಪೇಟೆಯ ಮೂಲಕ ಉತ್ತರಕ್ಕೆ | 
ಪೂರ್ವ ಸಾಗಿ ಮಹಾಲಿಂಗಪ್ಪನವರ ( ಅ. ನಂ . 7594/ 413/7594) ವರ್ಕ್ ಶಾಪ್‌ವರೆಗೆ ( ಗುತ್ತೂರು 

ಗಡಿ) . 

ತುಂಗಭದ್ರಾ ನದಿ ದಂಡೆಯ ರಿ.ಸ. ನಂ . 59ರ ವಾಯುವ್ಯ ಮೂಲೆಯಿಂದ ದಕ್ಷಿಣಕ್ಕೆ ಸಾಗಿ | 
ಪಶ್ಚಿಮ 

ರಿ. ಸ. ನಂ . 58 , 29 , 27, 21ರ ಎಂ .ಕೆ. ಅಡಿಟೋರಿಯಂ ಮುಖಾಂತರ ರೈಲ್ವೆ ಲೈನ್‌ವರೆಗೆ | 

ಬಕ್ಕಾಪುರ ಗಡಿಯ ರಿ.ಸ. ನಂ .22 ರಿಂದ ಪಶ್ಚಿಮಕ್ಕೆ ಸಾಗಿ ರಿ. ಸ. ನಂ . 21, 20, 18 , 17, 13, | 
ಉತ್ತರ 12 , 11 , 10, 9, 8, 5 ಮತ್ತು 4ರ ಮೂಲಕ ಸಾಗಿ ಬಿ . ಜಿ. ಮಹಾಲಿಂಗಪ್ಪನವರ ( ಅ. ನಂ . 

7590/ 415 /7590) ಮನೆಯವರೆಗೆ 

ಹರಪನಹಳ್ಳಿ ರಸ್ತೆಯಯಿಂದ ಹಂಸಾಗರ ಕಾಂಪೌಂಡ್‌ನ 1ನೇ ಮುಖ್ಯ ರಸ್ತೆಯ ಮೂಲಕ | 
3 . ಆಶ್ರಯ 

ಪೂರ್ವಕ್ಕೆ ಸಾಗಿ ಕೆ. ಎಂ .ಮೋಟೆಬೆನ್ನೂರು ಮನೆಯವರೆಗೆ ಮುಂದುವರೆದು ರಿ. ಸ. ನಂ . 51, 
ಕಾಲೋನಿ 

63, 59, 44, 40, 38 , 39 , 48, 29 ಹಾಗೂ 28ರ ಬಕ್ಕಾಪುರದ ಗಡಿಯವರೆಗೆ 
ಪೂರ್ವ 

( ರಿ . ಸ . ನಂ .28 ರಿಂದ 22ರವರೆಗೆ ( ಬಳ್ಳಾಪುರದ ಗಡಿ) 

ಹರಪನಹಳ್ಳಿ ರಸ್ತೆಯ ಬಿ. ಜಿ. ಮಹಾಲಿಂಗಪ್ಪನವರ ( ಅ. ನಂ . 7590 / 415 /7590) ಮನೆಯಿಂದ | 
ಪಶ್ಚಿಮ 

ದಕ್ಷಿಣಕ್ಕೆ ಸಾಗಿ ಹಂಸಾಗರ ಕಾಂಪೌಂಡ್‌ನ 1ನೇ ಮುಖ್ಯ ರಸ್ತೆಯವರೆಗೆ 

ಹರ್ಲಾಪುರ ಗಡಿಯ ರಿ. ಸ. ನಂ .31ರ ಈಶಾನ್ಯ ಮೂಲೆಯಿಂದ ಪಶ್ಚಿಮಕ್ಕೆ ಸಾಗಿ ರಿ. ಸ. ನಂ . 
ಉತ್ತರ 30 , 48, 49 , 46, 44, 39, 63, 51, 66, 67 ರ ವರೆಗೆ ನಂತರ ಹಂಸಾಗರ 

ಕಾಂಪೌಂಡ್‌ನ 1ನೇ ಮುಖ್ಯ ರಸ್ತೆ ಮೂಲಕ ಹರಪನಹಳ್ಳಿ ರಸ್ತೆಯವರೆಗೆ 
ಹರಪನಹಳ್ಳಿ ರಸ್ತೆಯ ಡಾ|| ಬಿ.ಆರ್. ಅಂಬೇಡ್ಕರ್‌ ನಿರಂತರ ಶಿಕ್ಷಣ ಕೇಂದ್ರದಿಂದ ವಿಠಲನ 

ಕಿರಾಣಿ ಅಂಗಡಿಯವರೆಗೆ ಉತ್ತರಕ್ಕೆ ಸಾಗಿ ಶಾರದಾ ಕ್ಯಾಂಟಿನ್‌ವರೆಗೆ ( ಅ. ನಂ . 
| ದಕ್ಷಿಣ 

1058 /10041058) ನಂತರ ಪೂರ್ವಕ್ಕೆ ಮುಂದೆ ಸಾಗಿ ಆರ್‌.ಕೆ. ಸತ್ಯಾನಾರಾಯಣರವರ 
ವಿಜಯನಗರ 

ಮನಯವರೆಗೆ ನಂತರ ಉತ್ತರಕ್ಕೆ ಸಾಗಿ ಸರ್ವೆ ನಂ . 66 ರವರೆಗೆ ನಂತರ ಪೂರ್ವಕ್ಕೆ ಸಾಗಿ 
ಬಡಾವಣೆ 

ರಿ. ಸ. ನಂ . 50 , 56ರ ಮೂಲಕ ರಿ. ಸ. ನಂ .55ರ ಆಗ್ನೆಯ ಮೂಲೆಯವರೆಗೆ 

( ಕಸಬಾ ಗಡಿಯ ರಿ.ಸ. ನಂ . 55ರ ಆಗ್ನೆಯ ಮೂಲೆಯಿಂದ ಹರ್ಲಾಪುರ ಗಡಿಯ ರಿ. ಸ. ನಂ . 
ಪೂರ್ವ 

31ರ ಈಶಾನ್ಯ ಮೂಲೆಯವರೆಗೆ 

ಹರಪನಹಳ್ಳಿ ರಸ್ತೆಯ ಹ೦ಸಾಗರ ಕಾಂಪೌಂಡ್ 1ನೇ ಮುಖ್ಯ ರಸ್ತೆಯ ಎಡ ಭಾಗದಿಂದ | 
ಪಶ್ಚಿಮ ದಕ್ಷಿಣಕ್ಕೆ ಸಾಗಿ ಹರ್ಲಾಪುರ 2ನೇ ಮುಖ್ಯ ರಸ್ತೆಯ ಡಾ|| ಬಿ.ಆರ್. ಅಂಬೇಡ್ಕರ್ ನಿರಂತರ 

ಶಿಕ್ಷಣ ಕೇಂದ್ರದ ( ಅ. ನಂ . 1349 /1277 / 349) ವರೆಗೆ 

ಡಿ. ಬಿ. ಕೆರೆ ಚಾನಲ್ ದಂಡೆಯ ರಿ.ಸ. ನಂ . 69ರ ಈಶಾನ್ಯ ಮೂಲೆಯಿಂದ ಪಶ್ಚಿಮದ ಕಡೆಗೆ | 
ಉತ್ತರ 

ಸಾಗಿ ಅದೇ ರಿ. ಸ. ನಂ . ನ ವಾಯುವ್ಯ ಮೂಲೆಯವರೆಗೆ 
5 . ಕೆ. ಆರ್. 

ಬಾಂಗ್ಲಾ ಬಡಾವಣೆಯ ಎಸ್. ಷಡಾಕ್ಷರಪ್ಪನವರ ( ಅ. ನಂ . 1060 /1010 /1060 ) ಮನೆಯಿಂದ | 
ನಗರ 

ರಿ. ಸ. ನಂ 72 ರ ಮೂಲಕ ಅಮರಾವತಿ ಗಡಿಯ ಹತ್ತಿರ ರಿ.ಸ. ನಂ . 71ರ ಆಗ್ನೆಯ 
ದಕ್ಷಿಣ 

ಮೂಲೆಯವರೆಗೆ 


ಕ್ರ ವಾರ್ಡ್ ಸಂಖ್ಯೆ | 
ಸಂ | ಮತ್ತು ಹೆಸರು | 

| ದಿಕ್ಕುಗಳು 


ವಾರ್ಡಿನ ಚೆಕ್ ಬಂದಿ ವಿವರ 


- 


2 


- 


3 


ಪಶ್ಚಿಮ 


6 


| 


ಮಹಾಲಿಂಗಪ್ಪ 
ಬಡಾವಣೆ 


( ರಿ. ಸ. ನಂ . 71 ರ ಆಗೇಯ ಮೂಲೆಯಿಂದ ರಿ. ಸ. ನಂ . 70 ರ ಮೂಲಕ ರಿ. ಸ. ನಂ . 69ರ | 
ಪೂರ್ವ 

ಈಶಾನ್ಯ ಮೂಲೆಯವರೆಗೆ 
ರಿ. ಸ. ನಂ . 69ರ ವಾಯುವ್ಯ ಮೂಲೆಯಿಂದ ದಕ್ಷಿಣದ ಕಡೆಗೆ ಸಾಗಿ ರಿ. ಸ. ನಂ . 70ರವರೆಗೆ | 
ನಂತರ ಪಶ್ಚಿಮಕ್ಕೆ ಸಾಗಿ ರಿ. ಸ. ನಂ .72ರ ವಾಯುವ್ಯ ಮೂಲೆಯವರೆಗೆ ನಂತರ ದಕ್ಷಿಣಕ್ಕೆ ಸಾಗಿ 
ಬಾಂಗ್ಲಾ ಬಡಾವಣೆಯ ಎಸ್. ಷಡಾಕ್ಷರಪ್ಪನವರ ( ಅ. ನಂ . 1060 /l010 /l060 ) 
ಮನೆಯವರೆಗೆ 

ಹರ್ಲಾಪುರ 1ನೇ ಮುಖ್ಯ ರಸ್ತೆಯ ಪಿ.ಕೆ. ಸುರೇಶ್ ( ರೆವೆನ್ಯೂ ನಿವೇಶನ) ಮನೆಯಿಂದ 
ಉತ್ತರ 

ಪಶ್ಚಿಮದ ಕಡೆಗೆ ಸಾಗಿ ಹರಪನಹಳ್ಳಿ ರಸ್ತೆ ವಿ.ಎಸ್.ಎಸ್.ಎನ್. ಕಛೇರಿವರೆಗೆ 

ಹರಪನಹಳ್ಳಿ ರಸ್ತೆಯ ರೈಲ್ವೆ ಕೆಳ ಸೇತುವೆಯಿಂದ ಪೂರ್ವಕ್ಕೆ ಸಾಗಿ ರೈಲ್ವೆ ರನ್ನಿಂಗ್ | 
ದಕ್ಷಿಣ 

( ರೂಂವರೆಗೆ 

ರೈಲ್ವೆ ರನ್ನಿಂಗ್ ರೂಂ ನಿಂದ ಉತ್ತರದ ಕಡೆಗೆ ಸಾಗಿ ಮಹಾಲಿಂಗಪ್ಪ ಕಿರಾಣಿ | 
ಪೂರ್ವ ಅಂಗಡಿಯವರೆಗೆ ನಂತರ ಪೂರ್ವಕ್ಕೆ ಸಾಗಿ ಟಿಪ್ಪು ಸರ್ಕಲ್ ವರೆಗೆ ಪುನಃ ಉತ್ತರಕ್ಕೆ ಸಾಗಿ 

ಬಾಂಗ್ಲಾ ಬಡಾವಣೆಯ ಮೂಲಕ ಪಿ.ಕೆ. ಸುರೇಶ್ ( ರೆವೆನ್ಯೂ ನಿವೇಶನ) ಮನೆಯವರೆಗೆ | 

ಹರಪನಹಳ್ಳಿ ರಸ್ತೆಯ ವಿ.ಎಸ್.ಎಸ್.ಎನ್. ಕಛೇರಿಯಿಂದ ದಕ್ಷಿಣದ ಕಡೆಗೆ ಸಾಗಿ ರೈಲ್ವೆ ಕೆಳ | 
ಪಶ್ಚಿಮ 

ಸೇತುವೆವರೆಗೆ 

ರೈಲ್ವೆ ಕೆಳ ಸೇತುವೆಯಿಂದ ರೈಲ್ವೆ ಲೈನ್ ಮೂಲಕ ಪಶ್ಚಿಮಕ್ಕೆ ಸಾಗಿ ತುಂಗಭದ್ರಾ ನದಿಯ | 
ಉತ್ತರ 

ಹತ್ತಿರ ರೈಲ್ವೆ ಸೇತುವೆಯವರೆಗೆ 

ಹಳೇ ಪಿಬಿ ರಸ್ತೆಯ ರಾಘವೇಂದ್ರ ಮಠದ ಹತ್ತಿರವಿರುವ ಸೇತುವೆಯಿಂದ ಪಿ.ಬಿ . ರಸ್ತೆಯ | 
ದಕ್ಷಿಣ ಮೂಲಕ ಪೂರ್ವಕ್ಕೆ ಸಾಗಿ ಹರಪನಹಳ್ಳಿ ವೃತ್ತದ ಪಾರಿಜಾತ ಹೋಟಲ್ ( ಅ. ನಂ . 

987 /954 /987) ವರೆಗೆ 
ಹರಪನಹಳ್ಳಿ ವೃತ್ತದ ಪಾರಿಜಾತ ಹೋಟೆಲ್ ( ಅ. ನಂ . 987 /954 /987) ನಿಂದ ಉತ್ತರದ 

ಕಡೆಗೆ ಸಾಗಿ ಗೌರಿ ಡಿಲಕ್ಷ ಲಾಡ್ರವರೆಗೆ ( ಅ. ನಂ . 977 /970/977) ನಂತರ ಪಶ್ಚಿಮಕ್ಕೆ ಸಾಗಿ 
ಪೂರ್ವ ಗಾಂಧಿನಗರದ ಸಾಬ್ ಜಾನ್ ಸಾಬ್ ( ಅ. ನಂ . 956 /944 /956) ಮನೆಯವರಿಗೆ ನಂತರ 

ಉತ್ತರಕ್ಕೆ ಸಾಗಿ ಖಲೀಲ್ ಸಾಬ್ ಮನೆಯವರಿಗೆ ( ಆಸಂ 761029 /769) ನಂತರ 
ಪೂರ್ವಕ್ಕೆ ಸಾಗಿ ರೈಲ್ವೆ ಕೆಳ ಸೇತುವೆವರೆಗೆ 
ತುಂಗಭದ್ರ ನದಿಯ ಹತ್ತಿರ ರೈಲ್ವೆ ಸೇತುವೆಯಿಂದ ದಕ್ಷಿಣಕ್ಕೆ ಸಾಗಿ ಹಳೇ ಪಿ. ಬಿ. ರಸ್ತೆಯ 
ರಾಘವೇಂದ್ರ ಮಠದ ಹತ್ತಿರವಿರುವ ಸೇತುವೆಯವರೆಗೆ 

ಹಳೇ ಪಿಬಿ ರಸ್ತೆಯ ರೇವಣಸಿದ್ದೇಶ್ವರ ದೇವಸ್ಥಾನದಿಂದ ಪಶ್ಚಿಮಕ್ಕೆ ಸಾಗಿ ಶಾಮನೂರು| 
ಉತ್ತರ 

ಪಾರ್ವತಮ್ಮ ಶಾಲೆಯ ಹತ್ತಿರವಿರುವ ತುಂಗಭದ್ರಾ ನದಿಯ ಸೇತುವೆಯವರೆಗೆ 
ಹರಿಹರೇಶ್ವರ ದೇವಸ್ಥಾನದ ಹತ್ತಿರ ಮಹಿಳಾ ಸಮಾಜದ ಶಿಶು ವಿಹಾರದಿಂದ ಪೂರ್ವದ | 
ಕಡೆಗೆ ಸಾಗಿ ಶ್ರೀ . ಕಣ್ಣೂರ್ ( ಅ. ನಂ . 132/ 27/132) ಇವರ ಮನೆಯವರೆಗೆ 
ಶ್ರೀ ಕಣ್ಣೂರ್‌ ( ಅ. ನಂ .132 / 27/132) ಇವರ ಮನೆಯಯಿಂದ ಉತ್ತರಕ್ಕೆ ಸಾಗಿ ಎಸ್ .ಎಸ್. | 

ಕೆ. ಕಲ್ಯಾಣ ಮಂಟಪದವರೆಗೆ ನಂತರ ಪೂರ್ವಕ್ಕೆ ಶಿಬಾರ ವೃತ್ತದಲ್ಲಿರುವ ಶ್ರೀ . ಮೈಲಾರ 
ಪೂರ್ವ 

ಲಿಂಗೇಶ್ವರ ದೇವಸ್ಥಾನದವರೆಗೆ ನಂತರ ಐ.ಬಿ. ರಸ್ತೆಯ ಮೂಲಕ ಉತ್ತರಕ್ಕೆ ಸಾಗಿ ಹಳೇ ಪಿಬಿ 
ರಸ್ತೆಯಲ್ಲಿರುವ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದವರೆಗೆ 
ಶಾಮನೂರು ಪಾರ್ವತಮ್ಮ ಶಾಲೆಯ ಹತ್ತಿರವಿರುವ ತುಂಗಭದ್ರಾ ನದಿಯ ಸೇತುವೆಯಿಂದ| 

ದಕ್ಷಿಣದ ಕಡೆಗೆ ಸಾಗಿ ತುಂಗಭದ್ರಾ ನದಿಯ ದಡದ ಮೂಲಕ ಮೆಟ್ಟಿಲು ಹೊಳೆ ರಸ್ತೆ 
ಪಶ್ಚಿಮ ಮೆಟ್ಟಿಲುಗಳ ವರೆಗೆ ಮುಂದುವರೆದು ಹರಿಹರೇಶ್ವರ ದೇವಸ್ಥಾನದ ಹತ್ತಿರ ಮಹಿಳಾ 

ಸಮಾಜದ ಶಿಶು ವಿಹಾರದವರೆಗೆ ( ರಿ.ಸ. ನಂ 121 ರ ನೈರುತ್ಯ ಮೂಲೆಯವರೆಗೆ) 


/ 7 / 


7. ಗಾಂಧಿ 
ನಗರ 


Hop 


ಪಶ್ಚಿಮ 


ದಕ್ಷಿಣ 


| 8 | 8 ತೆಗ್ಗಿನಕೇರಿ 


ಕ್ರ ವಾರ್ಡ್ ಸಂಖ್ಯೆ | 
ಸಂ | ಮತ್ತು ಹೆಸರು | 

| ದಿಕ್ಕುಗಳು 


ವಾರ್ಡಿನ ಚೆಕ್ ಬಂದಿ ವಿವರ 


- 


2 


ಉತ್ತರ 


ದಕ್ಷಿಣ 


| 9 | 9 , ಭರಂಪುರ 


ಪೂರ್ವ 


ಪಶ್ಚಿಮ 


ಉತ್ತರ 


10. ಭಾರತ್ 
ಆಯಿಲ್ 

ಮಿಲ್ 
ಕಾಂಪೌಂಡ್ 


ದಕ್ಷಿಣ 


ಪೂರ್ವ 


ಪಶ್ಚಿಮ 


3 
ಹರಪನಹಳ್ಳಿ ವೃತ್ತದ ಪೋಲಿಸ್ ಠಾಣೆಯಿಂದ ಹಳೇ ಪಿಬಿ ರಸ್ತೆಯ ಮೂಲಕ ಪಶ್ಚಿಮಕ್ಕೆ ಸಾಗಿ | 
ಐಬಿ ರಸ್ತೆಯ ಫೈಜ್ ಬಿಡಿ ( ಅ. ನಂ .376 /365 / 376) ಕಂಪನಿಯವರೆಗೆ 
ಶ್ರೀ . ರಮೇಶ್ ನಾಯಕ್ ( ಅ . ನಂ . 347 /323 / 347) ಇವರ ಖಣದಿಂದ ಪೂರ್ವಕ್ಕೆ ಸಾಗಿ | 
ಮದ್ದಮ್ಮ ದೇವಸ್ಥಾನದ ವರೆಗೆ ನಂತರ ದಕ್ಷಿಣಕ್ಕೆ ಸಾಗಿ ತರಕಾರಿ ಮಾರುಕಟ್ಟೆ ರಸ್ತೆಯವರೆಗೆ 
ನಂತರ ಪುನಃ ಪೂರ್ವಕ್ಕೆ ಸಾಗಿ ತರಕಾರಿ ಮಾರುಕಟ್ಟೆಯ ಹತ್ತಿರ ಅಮಗಿ ಶೆಟ್ಟರು ( ಅ. ನಂ . 
743/ 683/743) ಇವರ ಬುಕ್ ಸ್ಟಾಲ್‌ವರೆಗೆ 
ಅಮಗಿ ಶೆಟ್ಟರು ( ಅ. ನಂ .743/683/743 ) ಇವರ ಬುಕ್ ಸ್ಟಾಲ್‌ನಿಂದ ಉತ್ತರಕ್ಕೆ ಸಾಗಿ | 
ಹರಪನಹಳ್ಳಿ ವೃತ್ತದ ಪೋಲಿಸ್ ಠಾಣೆಯವರೆಗೆ 
ಐಬಿ ರಸ್ತೆಯ ಫೈಜ್ ಬಿಡಿ ( ಅ. ನಂ .376/365/376) ಕಂಪನಿಯಿಂದ ದಕ್ಷಿಣಕ್ಕೆ ಸಾಗಿ ಶ್ರೀ | 
ರಮೇಶ್ ನಾಯಕ್ ( ಅ. ನಂ . 347 /323/347) ಇವರ ಖಣದ ವರೆಗೆ ( ಖಾಲಿ ನಿವೇಶನ) 
ಅಮರಾವತಿ ಗ್ರಾಮದ ಹತ್ತಿರ 1ನೆ ರೈಲ್ವೆ ಗೇಟ್‌ನಿಂದ ಪಶ್ಚಿಮದ ಕಡೆಗೆ ರೈಲ್ವೆ ಲೈನ್ ಮೂಲಕ | 
ಸಾಗಿ ಹರಪನಹಳ್ಳಿ ರಸ್ತೆಯ ರೈಲ್ವೆ ಕೆಳ ಸೇತುವೆಯವರೆಗೆ ಮುಂದುವರೆದು ಗಾಂಧಿನಗರದ 
ಸಾಬ್‌ಜಾನ್ ಸಾಬ್ ( ಅ. ನಂ . 761/729 /761) ಮನೆಯವರೆಗೆ 
ಯೂಸೂಫ್ ಸಾಬ್ ( ಅ. ನಂ . 852/ 830/4/ 852) ಮನೆಯಿಂದ ಪೂರ್ವಕ್ಕೆ ಸಾಗಿ ನಗರಸಭೆ 
ಮಳಿಗೆಯವರೆಗೆ ನಂತರ ದಕ್ಷಿಣಕ್ಕೆ ಸಾಗಿ ಹರಪನಹಳ್ಳಿ ವೃತ್ತದ ನಗರಸಭೆಯ ಕಾಂಪ್ಲೆಕ್ಸ್‌ವರೆಗೆ 
ನಂತರ ಪೂರ್ವಕ್ಕೆ ಸಾಗಿ ಹಳೇ ಪಿಬಿ ರಸ್ತೆಯ ಮೂಲಕ 1ನೇ ರೈಲ್ವೆ ಗೇಟ್ ವರೆಗೆ 
ಅಮರಾವತಿ ಗ್ರಾಮದ ಹತ್ತಿರ 1ನೇ ರೈಲ್ವೆ ಗೇಟ್ 
ಸಾಬ್‌ಜಾನ್ ಸಾಬ್ ಮನೆಯಿಂದ ( ಅ. ನಂ . 760/ 724 /760) ದಕ್ಷಿಣಕ್ಕೆ ಸಾಗಿ ಯೂಸೂಫ್ | 
ಸಾಬ್ ( ಅ . ನಂ . 852 / 830/ 4 /852) ಮನೆಯವರೆಗೆ 
ಅಮರಾವತಿ ಗಡಿಯ ರಿ . ಸ. ನಂ . 77 ರಿಂದ ಪಶ್ಚಿಮಕ್ಕೆ ಸಾಗಿ ಪೌರಕಾರ್ಮಿಕ ಸುರೇಶ್ | 
( ರೆವೆನ್ಯೂ ನಿವೇಶನ) ಇವರ ಮನೆಯವರೆಗೆ 
ರೈಲ್ವೆ ನಿಲ್ದಾಣದಿಂದ ರೈಲ್ವೆ ಲೈನ್ ಮೂಲಕ ಮಹಜೇನಹಳ್ಳಿ ಗಡಿಯ ರಿ. ಸ. ನಂ . 12 ರ | 
ಆಗ್ನೆಯ ಮೂಲೆಯವರೆಗೆ 
ಮಹಜೇನಹಳ್ಳಿ ಗಡಿಯ ರಿ.ಸ. ನಂ . 12 ರ ಆಗ್ನೆಯ ಮೂಲೆಯಿಂದ ರಿ. ಸ. ನಂ 84 , 82, 81, 
78 ರ ಮೂಲಕ ರಿ . ಸ . ನಂ 77 ರವರೆಗೆ 
ಪೌರಕಾರ್ಮಿಕ ಸುರೇಶ್ ( ರೆವೆನ್ಯೂ ನಿವೇಶನ) ಇವರ ಮನೆಯಿಂದ ಟಿಪ್ಪು ಸರ್ಕಲ್ ವರೆಗೆ | 
ನಂತರ ಪಶ್ಚಿಮಕ್ಕೆ ಸಾಗಿ ಮಹಾಲಿಂಗಪ್ಪನವರ ಕಿರಾಣಿ ( ರೆವೆನ್ಯೂ ನಿವೇಶನ) 
ಅಂಗಡಿಯವರೆಗೆ ನಂತರ ದಕ್ಷಿಣಕ್ಕೆ ಸಾಗಿ ರೈಲ್ವೆ ನಿಲ್ದಾಣದ ರೈಲ್ವೆ ಲೈನ್ ವರೆಗೆ 
ಅಮರಾವತಿ ಗಡಿಯ ರಿ. ಸ. ನಂ . 12 ಈಶಾನ್ಯ ಮೂಲೆಯಿಂದ ಪಶ್ಚಿಮಕ್ಕೆ ಸಾಗಿ ರಿ. ಸ. ನಂ . 11 , | 
10 , 9 , 6 ರ ಮೂಲಕ ಅಮರಾವತಿ ಹಳೇ ಊರಿನ ಹತ್ತಿರ ರಿ. ಸ. ನಂ . 7 ರವರೆಗೆ 
ಮಹಾಜೇನಹಳ್ಳಿ 1ನೇ ರೈಲ್ವೆ ಗೇಟ್‌ನಿಂದ ಪೂರ್ವದ ಕಡೆಗೆ ಸಾಗಿ ಡಿಬಿಕೆರೆ ಚಾನಲ್ ಹತ್ತಿರ | 
ಮಲ್ಲಾರೆಡ್ಡಿ ಮನೆಯವರೆಗೆ ನಂತರ ಉತ್ತರಕ್ಕೆ ಸಾಗಿ ಡಿಬಿಕೆರೆ ಚಾನಲ್ ಮೂಲಕ ರಿ.ಸ. ನಂ . 
83 , 84 , 85 , 86, 87, 88, 89, 90, 92 , 93, 94, 95, 97 ರ ಮೂಲಕ ರಿ. ಸ. ನಂ 02 
ರ ವಾಯುವ್ಯ ಮೂಲೆಯವರೆಗೆ ನಂತರ ಪೂರ್ವಕ್ಕೆ ಸಾಗಿ ರಿ. ಸ. ನಂ . 02 ರ ಈಶಾನ್ಯ 
ಮೂಲೆಯವರೆಗೆ ನಂತರ ದಕ್ಷಿಣಕ್ಕೆ ಸಾಗಿ ರಿ.ಸ. ನಂ 23 , 26 , 27 , 28 , 29, 30, 31, 32 , 
36 , ರ ಮೂಲಕ ರಿ. ಸ. ನಂ 37 ರ ನೈರುತ್ಯ ಮೂಲೆಯವರೆಗೆ ನಂತರ ಪೂರ್ವಕ್ಕೆ ಸಾಗಿ 
ರಿ. ಸ. ನಂ 37, 33 ರ ಮೂಲಕ ರಿ. ಸನಂ 34 ರ ಆಗ್ನೆಯ ಮೂಲೆಯವರೆಗೆ. 
ರಿ. ಸ. ನಂ . 34 ಆಗ್ನೆಯ ಮೂಲೆಯಿಂದ ಉತ್ತರಕ್ಕೆ ಸಾಗಿ ರಿ.ಸ. ನಂ . 28, 27, 25, 24, 21 ,| 
20, 17, 16, 13 ರ ಮೂಲಕ ರಿ.ಸ. ನಂ . 12ರ ಈಶಾನ್ಯ ಮೂಲೆಯವರೆಗೆ 


ಉತ್ತರ 


ದಕ್ಷಿಣ 
| 11 | 11. ಟಿಪ್ಪು ನಗರ | 

ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


12. 
ಅಮರಾವತಿ 


ಪೂರ್ವ 


ಕ್ರ ವಾರ್ಡ್ ಸಂಖ್ಯೆ | 
ಸಂ | ಮತ್ತು ಹೆಸರು | 

| ದಿಕ್ಕುಗಳು 


ವಾರ್ಡಿನ ಚೆಕ್ ಬಂದಿ ವಿವರ 


2 


13 . 
ಜಯಭೀಮ 

ನಗರ 


| ಅಮರಾವತಿ ಗಡಿಯ ಹಳೇ ಗ್ರಾಮದ ರಿ. ಸ. ನಂ .7 ರಿಂದ ದಕ್ಷಿಣಕ್ಕೆ ಸಾಗಿ ಮಹಾಜೇನಹಳ್ಳಿ | 
ಪಶ್ಚಿಮ 

1ನೇ ರೈಲ್ವೆ ಗೇಟ್‌ವರೆಗೆ 
ಅಮರಾವತಿ ಗಡಿಯ ರಿ. ಸ. ನಂ . 41 ರ ಈಶಾನ್ಯ ಮೂಲೆಯಿಂದ ಪಶ್ಚಿಮದ ಕಡೆಗೆ ಸಾಗಿ | 

ರಿ. ಸ. ನಂ 40 ರ ಮೂಲಕ ರಿ. ಸನಂ 38ರ ವಾಯುವ್ಯ ಮೂಲೆಯವರೆಗೆ ನಂತರ ಉತ್ತರಕ್ಕೆ 
ಉತ್ತರ ಸಾಗಿ ರಿ. ಸ. ನಂ 87, 88, 89, 90 , 92 , 93 , 94, 95 ರ ಮೂಲಕ ರಿ . ಸ. ನಂ 97ರ 

ಈಶಾನ್ಯ ಮೂಲೆಯವರೆಗೆ ನಂತರ ಪಶ್ಚಿಮದ ಕಡೆಗೆ ಸಾಗಿ ರಿ. ಸ. ನಂ97 ರ ವಾಯುವ್ಯ 
ಮೂಲೆಯವರೆಗೆ 
ರಿ . ಸ. ನಂ 83 ರ ನೈರುತ್ಯ ಮೂಲೆಯಿಂದ ರೈಲ್ವೆ ಲೈನ್ ಮೂಲಕ ಪೂರ್ವದ ಕಡೆಗೆ ಸಾಗಿ | 
ರಿ.ಸ. ನಂ 80, 79, 74, 73 , 72, 68, 67, 64, 63 ರ ಮೂಲಕ ರಿ.ಸ. ನಂ 52 ರ 
ಈಶಾನ್ಯ ಮೂಲೆಯವರೆಗೆ. 

ರಿ. ಸ. ನಂ 52 ರ ಈಶಾನ್ಯ ಮೂಲೆಯಿಂದ ಅಮರಾವತಿ ಗಡಿಯ ಮೂಲಕ ರಿ. ಸನಂ 51, 
ಪೂರ್ವ 

42 , 41ರ ಈಶಾನ್ಯ ಮೂಲೆಯವರೆಗೆ 

ರಿ. ಸ. ನಂ 97 ರ ವಾಯುವ್ಯ ಮೂಲೆಯಿಂದ ದಕ್ಷಿಣದ ಕಡೆಗೆ ಸಾಗಿ ರಿ. ಸ. ನಂ 95 , 94 , 93, 
ಪಶ್ಚಿಮ 92, 90, 89 , 88, 87, 86 , 85 , 84 ರ ಮೂಲಕ ರಿ. ಸ. ನಂ 83 ರ ನೈರುತ್ಯ 

ಮೂಲೆಯವರೆಗೆ ರೈಲ್ವೆ ಲೈನ್ ಹತ್ತಿರ. 
ಅಮರಾವತಿ ಗಡಿಯ ರಿ. ಸ. ನಂ . 53 ರ ಈಶಾನ್ಯ ಮೂಲೆಯಿಂದ ಪಶ್ಚಿಮದ ಕಡೆಗೆ ಸಾಗಿ | 

ರೈಲ್ವೆ ಲೈನ್ ಮೂಲಕ ರಿ. ಸ. ನಂ . 56 , 58, 62 , 65, 66, 69 , 70, 71, 75 , 77, 78 , 81, 
ಉತ್ತರ 

82 ರ ಮೂಲಕ ಹಳೇ ಪಿಬಿ ರಸ್ತೆಯ ಗಿಡ್ಡ ವೀರಪ್ಪ ವರ್ಕಶಾಪ್ ( ಅ. ನಂ . 
1525 / 466 /1525) ರವರೆಗೆ | 
ಕರಿಬಸಪ್ಪನವರ ( ರೆವೆನ್ಯೂ ನಿವೇಶನ) ಮನೆಯಿಂದ ಬೆಂಕಿನಗರ ಮುಖ್ಯ ರಸ್ತೆಯ ಮೂಲಕ | 

ಪೂರ್ವಕ್ಕೆ ಸಾಗಿ ಹನುಮಂತಪ್ಪ ಮನೆಯವರೆಗೆ ನಂತರ ಉತ್ತರಕ್ಕೆ ಸಾಗಿ ಅಬ್ದುಲ್ ಸಾಬ್ 
ದಕ್ಷಿಣ ಮನೆಯವರೆಗೆ ನಂತರ ಪೂರ್ವದ ಕಡೆಗೆ ಸಾಗಿ ಡಿಬಿ ಕೆರೆ ಚಾನಲ್‌ವರೆಗೆ ನಂತರ ದಕ್ಷಿಣಕ್ಕೆ 

ಸಾಗಿ ರಿ. ಸ. ನಂ . 59ರ ನೈರುತ್ಯ ಮೂಲೆಯವರೆಗೆ ನಂತರ ಪೂರ್ವಕ್ಕೆ ಸಾಗಿ ರಿ.ಸ. ನಂ 55, 

54 ರ ಮೂಲಕ ಮತ್ತು ಅಮರಾವತಿ ಗಡಿಯ ರಿ. ಸ. ನಂ 53 ರ ಆಗ್ನೆಯ ಮೂಲೆಯವರೆಗೆ 
ಪೂರ್ವ ರಿ.ಸ. ನಂ 53 ರ ಆಗ್ನೆಯ ಮೂಲೆಯಿಂದ ರೈಲ್ವೆ ಲೈನ್ ಹತ್ತಿರ ಈಶಾನ್ಯ ಮೂಲೆಯವರೆಗೆ 

ಹಳೇ ಪಿಬಿ ರಸ್ತೆಯ ಗಿಡ್ಡ ವೀರಪ್ಪ ವರ್ಕಶಾಪ್‌ನಿಂದ ( ಅ. ನಂ . 1525 /14661525 ) | 

ದಕ್ಷಿಣದ ಕಡೆಗೆ ಸಾಗಿ ವಿ .ಆರ್.ಎಲ್ ರಸ್ತೆಯ ಅಬ್ದುಲ್ ಸಾಧಿಕ್ ಇವರ ನಿವೇಶನದವರೆಗೆ 
ಪಶ್ಚಿಮ 

ನಂತರ ಪಶ್ಚಿಮಕ್ಕೆ ಸಾಗಿ ಬೀಮಣ್ಣರವರ ಮನೆಯವರೆಗೆ ನಂತರ ದಕ್ಷಿಣಕ್ಕೆ ಸಾಗಿ 
ಕರಿಬಸಪ್ಪನವರ (ರೆವೆನ್ಯೂ ನಿವೇಶನ) ಮನೆಯವರೆಗೆ 

ಹಳೇ ಪಿಬಿ ರಸ್ತೆಯ ವಿಆರ್ಎಲ್ ಕಛೇರಿಯಿಂದ ಪಶ್ಚಿಮದ ಕಡೆಗೆ ಸಾಗಿ ಹಳೇ ಪಿಬಿ ರಸ್ತೆಯ | 
ಉತ್ತರ 

ಮೂಲಕ ಹರಪನಹಳ್ಳಿ ವೃತ್ತದಲ್ಲಿರುವ ನಗರಸಭೆಯ ಐ . ಡಿ.ಎಸ್. ಎಂ . ಟಿ. ಕಾಂಪ್ಲೆಕ್ಸ್ ವರೆಗೆ | 
ಹರಪನಹಳ್ಳಿ -ಶಿವಮೊಗ್ಗ ರಸ್ತೆಯ ತುಕಾಮಣಿಸಾ ಭೂತೆ ( ಅ. ನಂ . 257 /238 / 257) ಇವರ 

ಕದಂಬ ಲಾಡ್ಸ್ ನಿಂದ ಪೂರ್ವದ ಕಡೆಗೆ ಸಾಗಿ ಹಳ್ಳದ ಮೂಲಕ ಎಸ್. ಜೆ. ವಿ. ಪಿ. ಕಾಲೇಜ್ 
ದಕ್ಷಿಣ 

ಹಿಂಭಾಗದವರೆಗೆ ಮುಂದುವರೆದು ಪೂರ್ವಕ್ಕೆ ಸಾಗಿ ಎಸ್. ಜೆ. ವಿ. ಪಿ ಕಾಲೇಜ್ ಆವರಣದ 
ಆಗ್ನೆಯ ಮೂಲೆಯವರೆಗೆ 

ಎಸ್. ಜೆ.ವಿ . ಪಿ ಕಾಲೇಜ್ ಆವರಣದ ಆಗ್ನೆಯ ಮೂಲೆಯಿಂದ ವಿಆರ್‌ಎಲ್ ಆಫೀಸ್ | 
ಪೂರ್ವ 

ರಸ್ತೆಯ ಮೂಲಕ ಹಳೇ ಪಿಬಿ ರಸ್ತೆ ವಿಆರ್‌ಎಲ್ ಕಛೇರಿಯವರೆಗೆ 

ಹರಪನಹಳ್ಳಿ ವೃತ್ತದ ನಗರಸಭೆಯ ಐ. ಡಿ.ಎಸ್. ಎಂ . ಟಿ. ಕಾಂಪ್ಲೆಕ್ಸ್ ನಿಂದ ದಕ್ಷಿಣದ ಕಡೆಗೆ 
ಪಶ್ಚಿಮ | ಸಾಗಿ ಹಳ್ಳದ ಹತ್ತಿರವಿರುವ ತುಕಾಮಣಿಸಾ ಭೂತೆ ( ಅ. ನಂ . 257/ 238 /257 ) ಇವರ ಕದಂಬ 

ಲಾಡ್ಸ್‌ವರೆಗೆ 


14 . ಕಾಳಿದಾಸ 

ನಗರ 


15. ಬಹಾರ್ 
ಮಖಾನ್ 


- 


2 


16. 


ಪೂರ್ವ 


ಕ್ರ | ವಾರ್ಡ್ ಸಂಖ್ಯೆ || ದಿಕ್ಕುಗಳು 

ವಾರ್ಡಿನ ಚೆಕ್ ಬಂದಿ ವಿವರ 
ಸಂ | ಮತ್ತು ಹೆಸರು | 

- 3 
ಶಿವಮೊಗ್ಗ ರಸ್ತೆಯ ಸಿದ್ದೇಶ್ವರ ಟವರ್‌ನಿಂದ ( ಅ . ನಂ . 744 /6867744) ಪಶ್ಚಿಮಕ್ಕೆ ಸಾಗಿ ಟಿ . 
ಉತ್ತರ 

ಸುರೇಶ್ ಮನೆಯವರೆಗೆ ನಂತರ ಉತ್ತರಕ್ಕೆ ಸಾಗಿ ಮದ್ದಮ್ಮನ ದೇವಸ್ಥಾನದ ವರೆಗೆ ನಂತರ 
| ಪಶ್ಚಿಮಕ್ಕೆ ಸಾಗಿ ಐ ಬಿ ರಸ್ತೆಯ ಎನ್‌. ಮಲ್ಲಣ್ಣನವರ ( ಅ. ನಂ . 442 / 420/ 442) 
ಮನೆಯವರೆಗೆ 

ಐ ಬಿ ರಸ್ತೆಯ ಶಿವಾಜಿ ರಾವ್ ( ಅ. ನಂ . 378 /378/ 378) ಮನೆಯಿಂದ ಪೂರ್ವಕ್ಕೆ ಸಾಗಿ | 
16, ನಡುವಲ ದಕ್ಷಿಣ ಹೊಸಪೇಟೆ ಬೀದಿ ರಸ್ತೆಯ ಮೂಲಕ ಶಿವಮೊಗ್ಗ ರಸ್ತೆಯ ಹೊವಳೆ 
ಪೇಟೆ 

( ಅ. ನಂ .527 /494 /527) ಇವರ ಬಟ್ಟೆ ಅಂಗಡಿಯವರೆಗೆ 

ಶಿವಮೊಗ್ಗ ರಸ್ತೆಯ ಹೊವಳೆ ( ಅ. ನಂ .527/494 /527) ಇವರ ಬಟ್ಟೆ ಅಂಗಡಿಯಿಂದ | 
ಪೂರ್ವ 

ಉತ್ತರಕ್ಕೆ ಸಾಗಿ ಸಿದ್ದೇಶ್ವರ ಟವರ್‌ವರೆಗೆ ( ಅ. ನಂ . 744 /6867744) 

ಐ ಬಿ ರಸ್ತೆಯ ಎನ್. ಮಲ್ಲಣ್ಣನವರ ( ಅ. ನಂ . 442/420/442) ಮನೆಯಿಂದ ಐ ಬಿ | 
ಪಶ್ಚಿಮ ರಸ್ತೆಯ ಮೂಲಕ ದಕ್ಷಿಣಕ್ಕೆ ಸಾಗಿ ಶಿವಾಜಿ ರಾವ್ ( ಅ. ನಂ . 378/378 / 378) ಇವರ 

ಮನೆಯವರೆಗೆ 

ಶಿವಮೊಗ್ಗ ರಸ್ತೆಯ ದುರ್ಗೋಜಿ ರಾವ್ ( ಅ. ನಂ . 367 /366/367) ಇವರ ಕಾಂಪ್ಲೆಕ್ಸ್ ನಿಂದ | 
ಉತ್ತರ ಪಶ್ಚಿಮದ ಕಡೆಗೆ ಹೊಸಪೇಟೆ ಬೀದಿ ರಸ್ತೆಯ ಮೂಲಕ ಶಿಬಾರ ಸರ್ಕಲ್ ಹತ್ತಿರವಿರುವ 

ಸರ್ಕಾರಿ ಪ್ರಾಥಮಿಕ ಶಾಲೆಯವರೆಗೆ 

ಮಂಜುನಾಥ ಇವರ ಹೊಟೆಲ್ ( ಅ. ನಂ . 320/319 /320) ನಿಂದ ದೇವಸ್ಥಾನ ರಸ್ತೆಯ | 
17 , ಹೊಸಪೇಟೆ 
17 

ದಕ್ಷಿಣ ಮೂಲಕ ಪೂರ್ವಕ್ಕೆ ಸಾಗಿ ಹತ್ತಿಕಾಳ್ ನಾಗಪ್ಪ ( ಅ. ನಂ . 342 /341 /342 ) ಇವರ 
ಬೀದಿ 

ಕಾಂಪ್ಲೆಕ್ಸ್‌ವರೆಗೆ 
ಶಿವಮೊಗ್ಗ ರಸ್ತೆಯ ಹತ್ತಿಕಾಳ್ ನಾಗಪ್ಪ ( ಅ. ನಂ . 342/341/342) ಇವರ ಕಾಂಪ್ಲೆಕ್‌ನಿಂದ | 
ಉತ್ತರಕ್ಕೆ ಸಾಗಿ ದುರ್ಗೋಜಿ ರಾವ್ ( ಅ. ನಂ . 367 /3667367) ಇವರ ಕಾಂಪ್ಲೆಕ್ಸ್ ವರೆಗೆ | 

ಶಿಬಾರ ಸರ್ಕಲ್ ಹತ್ತಿರವಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ದಕ್ಷಿಣಕ್ಕೆ ಸಾಗಿ | 
ಪಶ್ಚಿಮ 

ಮಂಜುನಾಥ ( ಅ. ನಂ . 320 / 319 / 320) ಇವರ ಹೋಟೆಲ್‌ವರೆಗೆ 
ಹೊಸಪೇಟೆ ಬೀದಿ ಹತ್ತಿರ ಸುರೇಶ್ ರಾಜೇನ್‌ನವರ್‌ ( ಅ. ನಂ . 256/ 255/ 256) ಮನೆಯಿಂದ | 
ಪಶ್ಚಿಮಕ್ಕೆ ಸಾಗಿ ಶಿಬಾರ ವೃತ್ತದವರೆಗೆ ಮುಂದುವರೆದು ಎಸ್.ಎಸ್.ಕೆ ಕಲ್ಯಾಣ 
ಮಂಟಪದವರೆಗೆ ನಂತರ ದಕ್ಷಿಣದ ಕಡೆಗೆ ಸಾಗಿ ಕೆ.ಬಿ . ಕುಲಕರ್ಣಿಯವರ ಮನೆಯವರೆಗೆ 
ನಂತರ ಪಶ್ಚಿಮಕ್ಕೆ ಸಾಗಿ ತುಂಗಭದ್ರಾ ನದಿಯ ದಡದ ಮೇಲಿರುವ ಓಂಕಾರ ಮಠದವರೆಗೆ 

ತುಂಗಭದ್ರಾ ನದಿಯ ದಡದ ರಿ. ಸ. ನಂ . 117 ರಿಂದ ಹಳ್ಳದ ಮೂಲಕ ಪೂರ್ವಕ್ಕೆ ಸಾಗಿ | 
18 . ಇಮಾಂ 

ಹೆಚ್. ರೆಹಮಾನ್ ಖಾನ್ ( ಅ. ನಂ . 56 /56 /56) ಇವರ ಮನೆಯವರೆಗೆ 
ಮೊಹಲ್ಲಾ 

ಹೆಚ್ . ರೆಹಮಾನ್ ಖಾನ್ ( ಅ. ನಂ . 56 /56 /56) ಇವರ ಮನೆಯಿಂದ ಉತ್ತರಕ್ಕೆ ಸಾಗಿ | 
ಪೂರ್ವ ತೇರುಗಡ್ಡೆಯ ವರೆಗೆ ಮುಂದುವರೆದು ಹೊಸಪೇಟೆ ಬೀದಿ ಹತ್ತಿರ ಸುರೇಶ್ ರಾಜೇನ್‌ವರ್‌ 

( ಅ. ನಂ . 256/ 255 / 256) ಇವರ ಮನೆಯವರೆಗೆ 

ತುಂಗಭದ್ರಾ ನದಿಯ ದಡದ ಮೇಲಿರುವ ಓಂಕಾರ ಮಠದಿಂದ ರಿ. ಸ. ನಂ .120, 119 , 117ರ | 
ಪಶ್ಚಿಮ 

ಮೂಲಕ ಗೌಡಗೇರಿ ಹಳ್ಳದವರೆಗೆ 

ದೇವಸ್ಥಾನದ ರಸ್ತೆಯ ರಾಘವೇಂದ್ರ ಗಿರವಿ ಲೇವಾದೇವಿ ( ಅ. ನಂ .380/ 353 /380 ) | 
ಉತ್ತರ ಅಂಗಡಿಯಿಂದ ಪಶ್ಚಿಮಕೆ ಸಾಗಿ ಜಾಮೀಯ ಮಸೀದಿ ರಸ್ತೆಯ ಎಸ್. ಸುರೇಶ್ 

( ಅ. ನಂ .455 / 415/ 455) ಇವರ ಕಾಂಪ್ಲೆಕ್ಸ್‌ವರೆಗೆ 

ಖಲೀಲ್ ಅಹಮದ್ ( ಅ. ನಂ .78/63 /78) ಇವರ ಮನೆಯಿಂದ ಪೂರ್ವಕ್ಕೆ ಸಾಗಿ | 

ದಕ್ಷಿಣ 
| 19 | 19 . ಹಳ್ಳದಕೇರಿ ತಹಶೀಲ್ದಾರ್ ರಸ್ತೆಯ ಮೂಲಕ ಫಜುಲುಲ್ಲಾ ( ಅ. ನಂ .83/64 /83) ರವರ ಮನೆಯವರೆಗೆ 

ಫಜುಲುಲ್ಲಾ ( ಅ. ನಂ . 83 /64 /83) ರವರ ಮನೆಯಿಂದ ಉತ್ತರಕ್ಕೆ ಸಾಗಿ ಜಿ . 

ಚಂದ್ರಶೇಖರರವರ ಮನೆಯವರೆಗೆ ಮುಂದುವರೆದು ದಸ್ತಗಿರಿ ರವರ ಮನೆಯವರೆಗೆ 
ಪೂರ್ವ 

ನಂತರ ಪಶ್ಚಿಮಕ್ಕೆ ಸಾಗಿ ಮನೋಹರ ಸಾ ಲದ್ವಾ ಮನೆಯವರೆಗೆ ನಂತರ ಮತ್ತೆ 
ಉತ್ತರಕ್ಕೆ ಸಾಗಿ ಗುರುಮೂರ್ತಿರವರ ಮನೆಯವರೆಗೆ ನಂತರ ಪೂರ್ವಕ್ಕೆ ಸಾಗಿ 


ಉತ್ತರ 


ದಕ್ಷಿಣ 


18 


- 


2 


ಕ್ರ | ವಾರ್ಡ್ ಸಂಖ್ಯೆ || ದಿಕ್ಕುಗಳು 

ವಾರ್ಡಿನ ಚೆಕ್ ಬಂದಿ ವಿವರ 
ಸಂ | ಮತ್ತು ಹೆಸರು | ಅಕ್ಕಿಗಳು 

3 | 
ಕಾಳಿಕಾದೇವಿ ದೇವಸ್ಥಾನದವರೆಗೆ ಮುಂದುವರೆದು ಸಿದ್ದೇಶ್ವರರವರ ಮನೆಯವರೆಗೆ | 
ನಂತರ ಉತ್ತರ ಸಾಗಿ ದೇವಸ್ತಾನ ರಸ್ತೆಯ ರಾಘವೇಂದ್ರ ಗಿರವಿ ಲೇವದೇವಿ 
( ಅ. ನಂ .380 / 353 / 380 ) ಅಂಗಡಿಯವರೆಗೆ 

ಜಾಮೀಯ ಮಸೀದಿ ರಸ್ತೆಯ ಎಸ್ . ಸುರೇಶ್ ( ಅ. ನಂ . 455 /415/ 455) ಇವರ | 
ಪಶ್ಚಿಮ ಕಾಂಪ್ಲೆಕ್ಸ್‌ನಿಂದ ದಕ್ಷಿಣಕ್ಕೆ ಸಾಗಿ ಖಲೀಲ್ ಅಹಮದ್ ( ಅ. ನಂ . 78/ 63 / 78 ) ಇವರ 

ಮನೆಯವರೆಗೆ 

ಶಿವಮೊಗ್ಗ ರಸ್ತೆಯ ಬೊಂಗಾಳೆ ಸರ್ಕಲ್ ಹತ್ತಿರವಿರುವ ಶ್ರೀ ಮಠದ ಹಾಲಯ್ಯ ( ಅ. ನಂ . 
ಉತ್ತರ 354 /326 /354) ಇವರ ಕಾಂಪ್ಲೆಕ್ಸ್ ನಿಂದ ದೇವಸ್ಥಾನ ರಸ್ತೆಯಲ್ಲಿ ಪಶ್ಚಿಮಕ್ಕೆ ಸಾಗಿ ರೇಣುಕಾ 

ಮಂದಿರದವರೆಗೆ 

ರಾಮಚಂದ್ರಪ್ಪನವರ ( ಅ. ನಂ . 221 /155 /221 ) ಮನೆಯಿಂದ ತಹಶೀಲ್ದಾರ್ ರಸ್ತೆಯ ಮೂಲಕ | 
ದಕ್ಷಿಣ ಪೂರ್ವಕ್ಕೆ ಸಾಗಿ ಶಿವಮೊಗ್ಗ ರಸ್ತೆಯ ನರೇಂದ್ರ ಬಾಬು ( ಅ. ನಂ . 212 /152 /212 ) ಇವರ 

ಕಾಂಪ್ಲೆಕ್ಸ್‌ವರೆಗೆ 
20 . ಕುಂಬಾರ 

ಶಿವಮೊಗ್ಗ ರಸ್ತೆಯ ನರೇಂದ್ರ ಬಾಬು ( ಅ. ನಂ . 212 /152/ 212 ) ಇವರ ಕಾಂಪ್ಲೆಕ್ಸ್‌ನಿಂದ | 
ಓಣಿ ಪೂರ್ವ ಉತ್ತರಕ್ಕೆ ಸಾಗಿ ಶಿವಮೊಗ್ಗ ರಸ್ತೆಯ ಮೂಲಕ ಬೊಂಗಾಳೆ ಸರ್ಕಲ್ ಹತ್ತಿರವಿರುವ ಶ್ರೀ . 

ಮಠದ ಹಾಲಯ್ಯನವರ ( ಅ. ನಂ . 354/326/354 ) ಕಾಂಪ್ಲೆಕ್ಸ್‌ವರೆಗೆ 
ದೇವಸ್ಥಾನ ರಸ್ತೆಯ ರೇಣುಕಾ ಮಂದಿರದಿಂದ ಕುಂಬಾರ ಓಣಿ ಮೂಲಕ ದಕ್ಷಿಣಕ್ಕೆ ಸಾಗಿ | 

ಶಂಕರಮ್ಮನವರ ಮನೆಯವರೆಗೆ ನಂತರ ಪಶ್ಚಿಮಕ್ಕೆ ಸಾಗಿ ಗಣೇಶ ದೇವಸ್ಥಾನದವರೆಗೆ ನಂತರ 
ಪಶ್ಚಿಮ ದಕ್ಷಿಣಕ್ಕೆ ಸಾಗಿ ತುಕಾರಾಮ್ ಸಾ ಮನೆಯವರೆಗೆ ಪೂರ್ವಕ್ಕೆ ಸಾಗಿ ಬನಶಂಕರಿ 

ದೇವಸ್ಥಾನದವರೆಗೆ ಪುನಃ ದಕ್ಷಿಣಕ್ಕೆ ಸಾಗಿ ರಾಮಚಂದ್ರಪ್ಪನವರ ( ಅ. ನಂ . 221455 /221) 
ಮನೆಯವರೆಗೆ 

ಹೈಸ್ಕೂಲ್ ಬಡಾವಣೆಯ ಅಬ್ದುಲ್ ರಜಾಕ್ ಸಾಬ್ ( ಅ. ನಂ . 442/442/442) ರವರ | 
ಉತ್ತರ ಮನೆಯಿಂದ ಹಳ್ಳದ ಮುಖಾಂತರ ಪಶ್ಚಿಮದ ಕಡೆಗೆ ಸಾಗಿ ಹಳೇ ಪಿಬಿ ರಸ್ತೆಯ ಊರಮ್ಮ 

ದೇವಸ್ಥಾನದ ವರೆಗೆ 

ಪಕ್ಕೀರ್ ಸ್ವಾಮಿ ಮಠದಿಂದ ಪೂರ್ವಕ್ಕೆ ಸಾಗಿ ಕೃಷ್ಣಸಾ ಭೂತೆ ( ಅ. ನಂ . | 
21 . ಜೆ . ಸಿ . ಆರ್ ದಕ್ಷಿಣ 432 /422/432 )ರವರ ಮನೆಯವರೆಗೆ ಉತ್ತರಕ್ಕೆ ಸಾಗಿ ಅಂಬೇಡ್ಕರ್ ಪಾರ್ಕ್ ವರೆಗೆ 
ಬಡಾವಣೆ - 1 

ಪೂರ್ವಕ್ಕೆ ಸಾಗಿ 8ನೇ ಅಡ್ಡ ರಸ್ತೆಯ ಅಂಬೇಡ್ಕರ್‌ ಶಾಲೆಯವರೆಗೆ 

ಹೈಸ್ಕೂಲ್ ಬಡಾವಣೆಯ 8ನೇ ಅಡ್ಡ ರಸ್ತೆಯ ಅಂಬೇಡ್ಕರ್ ಶಾಲೆಯಿಂದ ಉತ್ತರಕ್ಕೆ ಸಾಗಿ 
ಪೂರ್ವ | ಹೈಸ್ಕೂಲ್ ಬಡಾವಣೆಯ ಅಬ್ದುಲ್ ರಜಾಕ್ ಸಾಬ್ ( ಅ. ನಂ . 442 /442/442) ರವರ 

ಮನೆಯವರೆಗೆ 
ಪಶ್ಚಿಮ ಹಳೇ ಪಿಬಿ ರಸ್ತೆಯ ಊರಮ್ಮ ದೇವಸ್ಥಾನದಿಂದ ಪನ್ನೀರ್‌ಸ್ವಾಮಿ ಮಠದವರೆಗೆ 

ನಿಂಬು ಬಾಬು ( ಅ. ನಂ . 161 /160/161) ಮನೆಯಿಂದ ಪಶ್ಚಿಮಕ್ಕೆ ಸಾಗಿ ಕಟಗಿ ಡಿಪೋ | 
ಉತ್ತರ ಮಂಜಪ್ಪನ ಮನಯೆವರೆಗೆ ನಂತರ ಉತ್ತರಕ್ಕೆ ಸಾಗಿ ಯಶಸ್ವಿನಿ ಶಾಲೆಯ ವರೆಗೆ ನಂತರ 

ಪಶ್ಚಿಮಕ್ಕೆ ಸಾಗಿ ಕಮಲಮ್ಮನವರ ( ಅ. ನಂ . 622 /622 /622) ಮನೆಯವರೆಗೆ 

ಸರ್ಕಾರಿ ಉರ್ದು ಶಾಲೆಯಿಂದ ಪೂರ್ವಕ್ಕೆ ಸಾಗಿ ರಾಜಾರಾಂ ಕಾಲೋನಿ 10 ನೇ | 
22 . ಜೆ . ಸಿ . ಆರ್ 

ಅಡ್ಡರಸ್ತೆಯವರೆಗೆ ನಂತರ ದಕ್ಷಿಣಕ್ಕೆ ಸಾಗಿ ಅದೇ ಕ್ರಾಸ್ ಮೂಲಕ ಸಕ್ಕರೆ ಕಾರ್ಖಾನೆ ರಸ್ತೆ 

ದಕ್ಷಿಣ 
ಬಡಾವಣೆ - 2 

ವರೆಗೆ ನಂತರ ಪೂರ್ವಕ್ಕೆ ಸಾಗಿ ಶ್ರೀ ಆಂಜನೇಯ ದೇವಸ್ಥಾನದ ( ಹಾಲಮ್ಮನ ಹೋಟೆಲ್ ) 
ವರೆಗೆ 

ಸಕ್ಕರೆ ಕಾರ್ಖಾನೆ ರಸ್ತೆಯಲ್ಲಿ ಶ್ರೀ ಆಂಜನೇಯ ದೇವಸ್ಥಾನದಿಂದ ( ಹಾಲಮ್ಮನ ಹೋಟೆಲ್‌) 
ಪೂರ್ವ | ಉತ್ತರಕೆ ಸಾಗಿ ನಿಂಬು ಬಾಬು ( ಅ. ನಂ . 161/ 60 / 61) ಇವರ ಮನೆಯವರೆಗೆ 


O 


ಕ್ರ ವಾರ್ಡ್ ಸಂಖ್ಯೆ | 
ಸಂ | ಮತ್ತು ಹೆಸರು 

| ದಿಕ್ಕುಗಳು 


ವಾರ್ಡಿನ ಚೆಕ್ ಬಂದಿ ವಿವರ 


- 


2 


ಪಶ್ಚಿಮ 


23 . ರಾಜಾರಾಂ 
ಕಾಲೋನಿ 


24 | 24 , ಬೆಂಕಿನಗರ 


| ಕಮಲಮ್ಮನವರ( ಅ. ನಂ . 622 /622 / 622) ಮನೆಯಿಂದ ದಕ್ಷಿಣಕ್ಕೆ ಸಾಗಿ ಸರ್ಕಾರಿ ಉರ್ದು 
ಶಾಲೆಯವರೆಗೆ 
ಮೊಹಮದ್ 

ವೇಶನ) ರವರ ನಿವೇಶನದಿಂದ 
ಎಲೆಜಿಬೆತ್‌ರವರ( ಅ. ನಂ . 521/509/521 ) ಮನೆಯವರೆಗೆ ನಂತರ ದಕ್ಷಿಣಕ್ಕೆ ಸಾಗಿ ಬುಡೆನ್ 

ಸಾಬ್ ( ರೆವೆನ್ಯೂ ನಿವೇಶನ) ರವರ ಮನೆಯವರೆಗೆ ನಂತರ ಪಶ್ಚಿಮಕ್ಕೆ ತಿರುಗಿ ದಾವುದ್ 
ಉತ್ತರ 

ಅಹಮದ್ ರವರ ಮನೆಯವರೆಗೆ ನಂತರ ಉತ್ತರಕ್ಕೆ ಸಾಗಿ ಸೈಯದ್ ಗಜಫರ್ ( ರೆವೆ 
ನಿವೇಶನ) ಮನೆಯವರೆಗೆ ನಂತರ ಪಶ್ಚಿಮಕ್ಕೆ ಸಾಗಿ ಮಹಾಂತೇಶ್ ( ರೆವೆನ್ಯೂ ನಿವೇಶನ) ರವರ 
ಮನೆಯವರೆಗೆ 

ದೊಡ್ಡಬಸಮ್ಮನವರ ಮನೆಯಿಂದ (ರೆವೆನ್ಯೂ ನಿವೇಶನ) ಸಕ್ಕರೆ ಕಾರ್ಖಾನೆ ರಸ್ತೆಯಲ್ಲಿ| 
ದಕ್ಷಿಣ 

ಪೂರ್ವಕ್ಕೆ ಸಾಗಿ ಪರ್ವಿನ್ ತಾಜ್ ( ರೆವೆನ್ಯೂ ನಿವೇಶನ) ರವರ ಮನೆಯವರೆಗೆ 

ಸಕ್ಕರೆ ಕಾರ್ಖಾನೆ ರಸ್ತೆಯ ಪರ್ವಿನ್ ತಾಜ್‌ರವರ (ರೆವೆನ್ಯೂ ನಿವೇಶನ) ಮನೆಯಿಂದ | 
ಪೂರ್ವ | ಉತ್ತರಕ್ಕೆ ಸಾಗಿ ನೀಲಕಂಠನಗರ ರಸ್ತೆಯ ಮುಖಾಂತರ ಮೊಹಮ್ಮದ್ ಸಿಗೃತ್‌ವುಲ್ಲಾರವರ 

( ರೆವೆನ್ಯೂ ನಿವೇಶನ) ನಿವೇಶನದ ವರೆಗೆ 

ಮಾಹಂತೇಶ್‌ರವರ ( ರೆವೆನ್ಯೂ ನಿವೇಶನ) ಮನೆಯಿಂದ ದಕ್ಷಿಣಕ್ಕೆ ಸಾಗಿ ಸಕ್ಕರೆ ಕಾರ್ಖಾನೆ | 
ಪಶ್ಚಿಮ 

ರಸ್ತೆಯ ದೊಡ್ಡ ಬಸಮ್ಮನವರ (ರೆವೆನ್ಯೂ ನಿವೇಶನ) ಮನೆವರೆಗೆ 
ಶೇರಾಪುರ ಗಡಿಯ ರಿ . ಸ. ನಂ . 26 ರ ಈಶಾನ್ಯ ಮೂಲೆಯಿಂದ ಪಶ್ಚಿಮಕ್ಕೆ ಸಾಗಿ ರಿ . ಸ. ನಂ . 

25 , 24 , 23 , 22 , 21 , 20ರವರೆಗೆ ನಂತರ ಉತ್ತರಕ್ಕೆ ಸಾಗಿ ಕಾಳಿದಾಸನಗರ 3ನೇ ಮುಖ್ಯ 
ಉತ್ತರ 

ರಸ್ತೆಯ ಡಿಬಿ ಕೆರೆ ಚಾನಲ್ ವರೆಗೆ ನಂತರ 3ನೇ ಮುಖ್ಯ ರಸ್ತೆಯ ಮೂಲಕ ಪಶ್ಚಿಮಕ್ಕೆ ಸಾಗಿ 
ಮೊಹಮದಿಯ ಮಸೀದಿ ( ರೆವೆನ್ಯೂ ನಿವೇಶನ) ನಿವೇಶನದವರೆಗೆ 

ಸಕ್ಕರೆ ಕಾರ್ಖಾನೆ ರಸ್ತೆಯ ರಮೇಶ್ ಟೈಲರ್‌ರವರ ( ರೆವೆನ್ಯೂ ನಿವೇಶನ) ಮನೆಯಿಂದ ಸಕ್ಕರೆ 
ದಕ್ಷಿಣ ಕಾಖಾನೆ ರಸ್ತೆಯಲ್ಲಿ ಪೂರ್ವಕ್ಕೆ ಸಾಗಿ ರಿ. ಸನಂ 18, 21 ರಿಂದ 25 ರ ಮೂಲಕ ರಿ. ಸನಂ 26 

ರ ಆಗ್ನೆಯ ಮೂಲೆಯವರೆಗೆ, 

ಶೇರಾಪುರ ಗಡಿಯ ರಿ. ಸ. ನಂ . 26ರ ಆಗ್ನೆಯ ಮೂಲೆಯಿಂದ ದಕ್ಷಿಣಕ್ಕೆ ಸಾಗಿ ರಿ . ಸ. ನಂ . | 
ಪೂರ್ವ 

26ರ ಈಶಾನ್ಯ ಮೂಲೆಯವರೆಗೆ 

ಮೊಹಮದೀಯ ಮಸೀದಿ ( ರೆವೆನ್ಯೂ ನಿವೇಶನ) ನಿವೇಶನದಿಂದ ದಕ್ಷಿಣಕ್ಕೆ ಸಾಗಿ | 
ಪಶ್ಚಿಮ ನೀಲಕಂಠನಗರ ರಸ್ತೆಯ ಮೂಲಕ ಸಕ್ಕರೆ ಕಾರ್ಖಾನೆ ರಸ್ತೆಯ ರಮೇಶ್ ಟೈಲರ್ 

ಮನೆಯವರೆಗೆ ( ರೆವೆನ್ಯೂ ನಿವೇಶನ) 
ಶೇರಾಪುರ ಗಡಿಯ ರಿ. ಸ. ನಂ . 27ರ ಈಶಾನ್ಯ ಮೂಲೆಯಿಂದ ಸಕ್ಕರೆ ಕಾರ್ಖಾನೆ ರಸ್ತೆಯಲ್ಲಿ | 

ಪಶಿಮಕೆ ಸಾಗಿ ರಿ . ಸ. ನಂ 12 , 13 , 14 , 15 , 17, 19 ರ ಮೂಲಕ ಕೆ. ಹಚ್. ಬಿ ಕಾಲೋನಿ 
ಉತ್ತರ 

ಹತ್ತಿರವಿರುವ ರಾಜಾರಾಂ ಕಾಲೋನಿಯ ಮೇಲ್ಮಟ್ಟದ ಜಲಸಂಗ್ರಹಾಗಾರದ ಹತ್ತಿರವಿರುವ 
ಅಂಗನವಾಡಿ ಕೇಂದ್ರದವರೆಗೆ 

ರಿ. ಸ. ನಂ 49 ರ ನೈರುತ್ಯ ಮೂಲೆಯಿಂದ ಪೂರ್ವಕ್ಕೆ ಸಾಗಿ ರಿ. ಸ. ನಂ . 47, 46, 44ರ | 
ದಕ್ಷಿಣ 

ಮೂಲಕ ರಿ.ಸ. ನಂ . 43ರ ಆಗೇಯ ಮೂಲೆಯವರೆಗೆ 

ರಿ. ಸ. ನಂ . 43ರ ಆಗ್ನೆಯ ಮೂಲೆಯಿಂದ ಉತ್ತರದ ಕಡೆಗೆ ಸಾಗಿ ರಿ. ಸ. ನಂ . 42, 41 , 40 , 
ಪೂರ್ವ 38, 37 , 36 , 31 , 30 , 3 ರಿಂದ 6 , 29 , 28 ರ ಮೂಲಕ ರಿ. ಸ. ನಂ 27ರ ಈಶಾನ್ಯ 

ಮೂಲೆಯವರೆಗೆ 
ರಾಜಾರಾಂ ಕಾಲೋನಿಯ ಮೇಲ್ಮಟ್ಟದ ಜಲಸಂಗ್ರಹಾಗಾರದ ಹತ್ತಿರವಿರುವ ಅಂಗನವಾಡಿ 
ಕೇಂದ್ರದಿಂದ ದಕ್ಷಿಣಕ್ಕೆ ಸಾಗಿ ಎಸ್.ಎಸ್.ಕೆ. ಸಮಾಜದ ಐ. ಟಿ.ಐ . ಕಾಲೇಜ್‌ವರೆಗೆ ನಂತರ 
ಪೂರ್ವಕೆ ಸಾಗಿ ಮಹಾತ್ಮ ಗಾಂಧಿ ಕೊಳಚೆ ಪ್ರದೇಶದ ಮಲಿಕಾರ್ಜುನ ಕಿರಾಣಿ ಅಂಗಡಿಯ 

ವರೆಗೆ ನಂತರ ದಕ್ಷಿಣಕ್ಕೆ ಸಾಗಿ ಶೇರಾಪುರ ರಸ್ತೆಯ ಮೂಲಕ ರಿ . ಸ. ನಂ 17, 15 , 14 , 13 
ಪಶ್ಚಿಮ 

ರವರೆಗೆ ಮುಂದುವರೆದು ಶೇರಾಪುರ ಗಡಿಯ ರಿ.ಸನಂ 11 ರಿಂದ ರಿ. ಸ. ನಂ 10, 9 , 8, 6, 
5, 4, 3, 2 , 1, 50 , 39, 40, 41, 42 ರ ಮೂಲಕ ರಿ. ಸ. ನಂ 49 ರ ನೈರುತ್ಯ 
ಮೂಲೆಯವರೆಗೆ 


25 . ಪ್ರಶಾಂತ 

ನಗರ 


ಕ್ರ | ವಾರ್ಡ್ ಸಂಖ್ಯೆ | 
ಸಂ | ಮತ್ತು ಹೆಸರು | 

| ದಿಕ್ಕುಗಳು 


ವಾರ್ಡಿನ ಚೆಕ್ ಬಂದಿ ವಿವರ 


- 


2 


3 . 


ಉತ್ತರ 


M 


ದಕ್ಷಿಣ 


ಪೂರ್ವ 


26 | 


26, ಜೆ . ಸಿ.ಆರ್ 
ಬಡಾವಣೆ- 3 


ಪಶ್ಚಿಮ 


Y 


ಉತ್ತರ 


ದಕ್ಷಿಣ 


27 


27. ಜೆ . ಸಿ . ಆರ್ 
ಬಡಾವಣೆ - 4 


ಪೂರ್ವ 


ಸಿಂಪಿಗಿಯವರ ( ಅ. ನಂ . 1434 / 437 /1434) ಕಾಂಪ್ಲೆಕ್ಸ್ ನಿಂದ ಪಶ್ಚಿಮದ ಕಡೆಗೆ ಸಾಗಿ | 
ಹಜರತ್ ಜಾನ್ ( ಅ . ನಂ . 1409 /14121409 ) ಇವರ ಮನೆಯವರೆಗೆ 
ರಿಯಾಜ್ ಅಹಮದ್ ( ಅ. ನಂ . 1826 /1830 / 826) ರವರ ಅಂಗಡಿಯಿಂದ ಪೂವ 
ನೂರ್‌ಅಹಮದ್‌ರವರ ( ಅ. ನಂ . 1778 /17821778) ಮನೆಯವರೆಗೆ 
ನೂರ್ ಅಹಮದ್‌ರವರ ( ಅ. ನಂ . 1778 /17821778) ಮನೆಯಿಂದ ಉತ್ತರಕ್ಕೆ ಸಾಗಿ ಎನ್ . 
ಎಮ್. ರಾಜಯ್ಯರವರ ಮನೆಯವರೆಗೆ ನಂತರ ಪೂರ್ವಕ್ಕೆ ಸಾಗಿ ಬೆಣ್ಣೆ ಶಾರದಮ್ಮ 
ನಿವೇಶನದವರೆಗೆ ನಂತರ ಉತ್ತರಕ್ಕೆ ಸಾಗಿ ರಾಜಪ್ಪನವರ ಖಾಲಿ ನಿವೇಶನದವರೆಗೆ ನಂತರ 
ಪಶ್ಚಿಮಕ್ಕೆ ಸಾಗಿ ವನಜಾಕ್ಷಮ್ಮನ ಮನೆಯವರೆಗೆ ದಕ್ಷಿಣಕ್ಕೆ ಸಾಗಿ ಸಿಂಪಿಗಿಯವರ 
ಕಾಂಪ್ಲೆಕ್ವೆ ರೆಗೆ ( ಅ. ನಂ . 1434 / 437 /1434) 
ಹಜರತ್ ಜಾನ್ ( ಅ. ನಂ . 1409 / 1412409 ) ಇವರ ಮನೆಯಿಂದ ದಕ್ಷಿಣದ ಕಡೆಗೆ | 
ಸಾಗಿ ಸಿ ಬಿ ಚೆನ್ನಗೌಡ್ರ ಮನೆಯವರೆಗೆ ನಂತರ ಪಶ್ಚಿಮಕ್ಕೆ ಸಾಗಿ ಎ.ಎನ್. 
ವೆಂಕಟೇಶ್‌ರವರ ಮನೆಯವರೆಗೆ ನಂತರ ದಕ್ಷಿಣಕ್ಕೆ ಸಾಗಿ ಆಸ್ಪತ್ರೆ ರಸ್ತೆಯವರೆಗೆ 
ನಂತರ ಪೂರ್ವಕ್ಕೆ ಸಾಗಿ ಚಂದ್ರಪ್ಪನವರ ಮನೆಯವರೆಗೆ ನಂತರ ದಕ್ಷಿಣಕ್ಕೆ ಸಾಗಿ 
ರಿಯಾಜ್ ಅಹಮದ್‌ರವರ ( ಅ. ನಂ . 1826 /1830 /1826) ಅಂಗಡಿಯವರೆಗೆ 
ಸೈಯದ್ ಇಮಾಂ ಸಾಬ್ ( ಅ. ನಂ . 1394 / 397 / 394) ರವರ ಮನೆಯಿಂದ ಪಶ್ಚಿಮಕ್ಕೆ 
ಸಾಗಿ ಸಿದ್ದಮ್ಮರವರ ( ಅ. ನಂ . 16341638/1634) ಮನೆಯವರೆಗೆ 
ಸಾರ್ವಜನಿಕ ಆಸ್ಪತ್ರೆ ರಸ್ತೆಯ ಮೋಚಿ ಕಾಲೋನಿ ಸಮುದಾಯ ಭವನದಿಂದ ಆಸ್ಪತ್ರೆ | 
ರಸ್ತೆಯಲ್ಲಿ ಪೂರ್ವಕ್ಕೆ ಸಾಗಿ ಕೃಷ್ಣಪ್ಪನವರ ಕಟ್ಟಿಂಗ್ ಶಾಪ್ ( ವಕ್ಸ್ ಜಾಗ) ರವರೆಗೆ 
ಕೃಷ್ಣಪ್ಪನ ಕಟ್ಟಿಂಗ್ ಶಾಪ್ ( ವಕ್ಸ್ ಜಾಗ) ನಿಂದ ಉತ್ತರಕ್ಕೆ ಸಾಗಿ ಕೃಷ್ಣಮೂರ್ತಿ ಶೆಟ್ಟರುರವರ | 
ಮನೆಯವರೆಗೆ ನಂತರ ಪೂರ್ವಕ್ಕೆ ಸಾಗಿ ಡಿ. ಆರ್ . ಎಂ . ಕಾಲೇಜ್ ಆವರಣದ ಆಗ್ನೆಯ 
ಮೂಲೆಯವರೆಗೆ ನಂತರ ಪುನಃ ಉತ್ತರಕ್ಕೆ ಸಾಗಿ ಸೈಯದ್ ಇಮಾಂ ಸಾಬ್ ( ಅ. ನಂ . 
1394 /1397 / 394 ) ರವರ ಮನೆಯವರೆಗೆ 
ಸಿದ್ಧಮ್ಮನವರ ಮನೆಯಿಂದ ( ಅ. ನಂ . 16341638 /1634 ) ದಕ್ಷಿಣಕ್ಕೆ ಸಾಗಿ ಬೀಡಾ ಅಂಗಡಿ 
ಮುತ್ತಣ್ಣನವರ ( ಅ. ನಂ . 97 /84 /97) ಕಾಂಪ್ಲೆಕ್ಸ್‌ವರೆಗೆ ನಂತರ ಪಶ್ಚಿಮಕ್ಕೆ ಸಾಗಿ ಶಿವಾನಂದ 
ರವರ ಮನೆಯವರೆಗೆ ನಂತರ ಎಡಕ್ಕೆ ತಿರುಗಿ ಪುನಃ ದಕ್ಷಿಣ ಕಡೆಗೆ ಸಾಗಿ ಸಾರ್ವಜನಿಕ 
ಆಸತ್ರೆ ರಸ್ತೆಯ ಮೋಚಿಕಾಲೋನಿ ಸಮುದಾಯ ಭವನದವರೆಗೆ 
ಶಿವಮೊಗ್ಗ ರಸ್ತೆಯಲ್ಲಿರುವ ಮುತ್ತಣ್ಣನವರ ಬೀಡಾ ಅಂಗಡಿಯಿಂದ ( ಅ. ನಂ . 
97 /84 /97) ಪಶ್ಚಿಮಕ್ಕೆ ಸಾಗಿ ಜಂಡಾ ಕಟ್ಟೆಯವರೆಗೆ ಮುಂದುವರದು ಜಾಮೀಯ ಮಸೀದಿ 
ರಸ್ತೆಯ ಅಂಗನವಾಡಿ ಶಾಲೆಯವರೆಗೆ 
ತಳವಾರ ಕೇರಿ ಶಾಲೆಯಿಂದ ಪೂರ್ವದ ಕಡೆಗೆ ಸಾಗಿ ಶಿವಮೊಗ್ಗ ರಸ್ತೆಯ ಹೆಚ್.ಕೆ. 
ಶಿವಣ್ಣನವರ ಕಲ್ಯಾಣ ಮಂಟಪದವರೆಗೆ ( ಅ. ನಂ . 17044708 /1704) 
ಶಿವಮೊಗ್ಗ ರಸ್ತೆ ಹೆಚ್ .ಕೆ. ಶಿವಣ್ಣನವರ ಕಲ್ಯಾಣ ಮಂಟಪದದಿಂದ ( ಅ. ನಂ . 
1704 /1708 /1704) ಉತ್ತರಕ್ಕೆ ಸಾಗಿ ಶಿವಮೊಗ್ಗ ರಸ್ತೆಯಲ್ಲಿರುವ ಮುತ್ತಣ್ಣನವರ ಬಿಡಾ 
ಅಂಗಡಿಯವರೆಗೆ ( ಅ. ನಂ . 97 /84 /97) 
ಜಾಮೀಯ ಮಸೀದಿ ರಸ್ತೆಯ ಅಂಗನವಾಡಿ ಶಾಲೆಯಿಂದ ತಳವಾರ ಕೇರಿ 
ಶಾಲೆಯವರೆಗೆ 
ಆಸ್ಪತ್ರೆ ರಸ್ತೆಯ ನೀರಾವರಿ ಇಲಾಖೆ ಕಾಂಪೌಂಡ್ ಗೋಡೆಯಿಂದ ಪಶ್ಚಿಮದ ಕಡೆಗೆ | 
ಶಿವಮೊಗ್ಗ ರಸ್ತೆ ಉತ್ತರಕ್ಕೆ ತಿರುಗಿ ಮುದೇಗೌಡ್ರ ಖಣದವರೆಗೆ ಪಶ್ಚಿಮಕ್ಕೆ ತಿರುಗಿ ಜಾಮೀಯ 
ಮಸೀದಿ ರಸ್ತೆವರೆಗೆ ಉತ್ತರಕ್ಕೆ ತಿರುಗಿ ಗೌಡಗೇರಿ ಹಳ್ಳದವರೆಗೆ ನಂತರ ಪಶ್ಚಿಮಕ್ಕೆ ಸಾಗಿ ಹಳ್ಳದ 
ಮೂಲಕ ತುಂಗಭದ್ರಾ ನದಿಯ ರಿ. ಸ. ನಂ 97 ರವರೆಗೆ 
ರಿ. ಸ. ನಂ . 85 ರಿಂದ ಪೂರ್ವದ ಕಡೆಗೆ ಮಹಜೇನಹಳ್ಳಿ ಗಡಿಯ ಮೂಲಕ ರಿ.ಸ. ನಂ 84 , 
83 , 82 , 81 , 78, 77ರ ಮೂಲಕ ರಿ . ಸ. ನಂ 69 ರ ಆಗ್ನೆಯ ಮೂಲೆಯವರೆಗೆ 
ರಿ. ಸ. ನಂ 69 ರ ಆಗ್ನೆಯ ಮೂಲೆಯಿಂದ ಉತ್ತರದ ಕಡೆಗೆ ಶಿವಮೊಗ್ಗ ರಸ್ತೆಯ ಮೂಲಕ | 
ರಿ. ಸ. ನಂ 70, 71 , 72 , 107 , 110, 111 ರ ಮೂಲಕ ಹೆಚ್.ಕೆ. ಶಿವಣ್ಣನವರ 


ಪಶ್ಚಿಮ 


ಉತ್ತರ 


| ದಕ್ಷಿಣ 


28 | | 


28 . ಸುಣಗಾರ 

ಬೀದಿ 


ಪೂರ್ವ 


ಪಶ್ಚಿಮ 


ಉತ್ತರ 


29 | 


29 . 
ಗಂಗಾನಗರ 


ದಕ್ಷಿಣ 


ಪೂರ್ವ 


10 


ಕ್ರ | ವಾರ್ಡ್ ಸಂಖ್ಯೆ | 
ಸಂ | ಮತ್ತು ಹೆಸರು | 

| ದಿಕ್ಕುಗಳು 


ವಾರ್ಡಿನ ಚೆಕ್ ಬಂದಿ ವಿವರ 


- 


2 


- 


3 


30 30. ವಿದ್ಯಾನಗರ 


| ( ಪೆಟ್ರೋಲ್/ಡೀಸೆಲ್) ಬಂಕ್‌ವರೆಗೆ ನಂತರ ಪೂರ್ವಕ್ಕೆ ಸಾಗಿ ಮುಂದುವರೆದು ಎ - ಬ್ಲಾಕ್‌ನ | 
ರಸ್ತೆ ಮುಖಾಂತರ ಉತ್ತರಕ್ಕೆ ಸಾಗಿ ನಿರಾವರಿ ಇಲಾಖೆ ಆಸತ್ರೆ ರಸ್ತೆಯ ವಸತಿ ಗೃಹಗಳವರೆಗೆ 

ತುಂಗಭದ್ರಾ ನದಿಯಿಂದ ರಿ.ಸ. ನಂ . 97 ರಿಂದ ಸೂಳೆಕೆರೆ ಹಳ್ಳದ ದಂಡೆಯ ಮೂಲಕ 
ಪಶ್ಚಿಮ ದಕ್ಷಿಣಕ್ಕೆ ಸಾಗಿ ರಿ. ಸ. ನಂ 125, 126 , 93 , 90, 88, 87 , 86 , 83, 84 , ರ ಮೂಲಕ 

ರಿ . ಸ. ನಂ 85 ರವರೆಗೆ. 
ಉತ್ತರ - ರಿ.ಸ. ನಂ 23 , ಸಾರ್ವಜನಿಕ ಆಸ್ಪತ್ರೆಯ ಈಶಾನ್ಯ ಮೂಲೆಯಿಂದ ಆಗ್ನೆಯ ಮೂಲೆಯವರೆಗೆ 

ರಿ. ಸ. ನಂ . 68 ರ ನೈರುತ್ಯ ಮೂಲೆಯಿಂದ ಮಹಜೇನಹಳ್ಳಿ ಗಡಿಯ ಮೂಲಕ ಪೂರ್ವದ | 
ದಕ್ಷಿಣ ಕಡೆಗೆ ರಿ. ಸ. ನಂ . 67 , 66, 64 ರ ಮೂಲಕ ಸಾಗಿ ರಿ. ಸ. ನಂ 61 ರ ಆಗ್ನೆಯ 

ಮೂಲೆಯವರೆಗೆ 
ಮಹಜೇನಹಳ್ಳಿ ಗಡಿಯ ರಿ. ಸ. ನಂ . 61 ರ ಆಗ್ನೆಯ ಮೂಲೆಯಿಂದ ಉತ್ತರದ ಕಡೆಗೆ | 
ರಿ. ಸ. ನಂ . 50 , 52, 49 , 48, 47 , 46, 29, 28ರ 60 ಅಡಿ ರಸ್ತೆಯವರೆಗೆ ನಂತರ 

ಪಶ್ಚಿಮಕ್ಕೆ ಸಾಗಿ ಎನ್. ಗಂಗಾಧರ ಶಿಕ್ಷಕರವರ ಮನೆಯವರೆಗೆ ನಂತರ ಉತ್ತರಕ್ಕೆ ಸಾಗಿ ಜಿ. 
ಪೂರ್ವ 

ಕೃಷ್ಣಪ್ಪನವರ ಮನೆಯವರೆಗೆ ನಂತರ ಪಶ್ಚಿಮಕ್ಕೆ ಸಾಗಿ ಶವಗಾರ ರಸ್ತೆಯ ಮುದ್ದಿ 
ವೀರಣ್ಣನವರ ಮನೆಯವರೆಗೆ ಪುನಃ ಉತ್ತರಕ್ಕೆ ಸಾಗಿ ಸಾರ್ವಜನಿಕ ಆಸ್ಪತ್ರೆಯ ರಿ.ಸ. ನಂ . 
23ರ ಈಶಾನ್ಯ ಮೂಲೆಯವರೆಗೆ 
ಸಾರ್ವಜನಿಕ ಆಸ್ಪತ್ರೆಯ ವಾಯುವ್ಯ ಮೂಲೆಯಿಂದ ದಕ್ಷಿಣಕ್ಕೆ ಸಾಗಿ ಡಾ|| ಶಾರದಾ ಶೆಟ್ಟಿರವರ 
ಮನೆಯವರೆಗೆ ನಂತರ ಪಶ್ಚಿಮಕ್ಕೆ ಸಾಗಿ ಟಿ ಎ ಪಿ ಸಿ ಎಂ ಎಸ್ ಗೋದಾಮ್ ವರೆಗೆ 

ನಂತರ ದಕ್ಷಿಣಕ್ಕೆ ಸಾಗಿ ಎಂ . ನಂಜಯ್ಯರವರ ಮನೆಯವರೆಗೆ ನಂತರ ಪಶ್ಚಿಮಕ್ಕೆ ಸಾಗಿ 
ಪಶ್ಚಿಮ 

ಶಿವಮೊಗ್ಗ ರಸ್ತೆಯ ಪಂಚಪ್ಪರವರ ಮನೆಯವರೆಗೆ ನಂತರ ಶಿವಮೊಗ್ಗ ರಸ್ತೆ ಮೂಲಕ 
ದಕ್ಷಿಣಕ್ಕೆ ಸಾಗಿ ರ. ಸ. ನಂ . 38 , 112 , 39, 40 , 54, 55 , 56 ರ ಮೂಲಕ ರಿ.ಸ. ನಂ 68ರ 
ನೈರುತ್ಯ ಮೂಲೆಯವರೆಗೆ 
ಶೇರಾಪುರ ರಸ್ತೆಯ ಭದ್ರಾಚಾರಿರವರ ( ಅ. ನಂ . 3127 /3134 / 3127) ಮನೆಯಿಂದ ಪಶ್ಚಿಮಕ್ಕೆ 

ಸಾಗಿ ಜಾಫರ್ ಸಾಧಿಕ್ ಜಮಾಲ್‌ರವರ ( ರೆವೆನ್ಯೂ ನಿವೇಶನ) ಮನೆಯವರೆಗೆ ನಂತರ 
ಉತ್ತರ 

ದಕ್ಷಿಣಕ್ಕೆ ಸಾಗಿ ಮುರಳಿರವರ ಮನೆಯವರೆಗೆ ನಂತರ ಪಶ್ಚಿಮ್ಮಕೆ ಸಾಗಿ ಇಂದಿರಾನಗರ 
ಉದ್ಯಾನವನದ ವಾಯುವ್ಯ ಮೂಲೆಯವರೆಗೆ 

ಬಸವರಾಜ ಸ್ವಾಮಿರವರ ಮನೆಯಿಂದ ಪೂರ್ವದ ಕಡೆಗೆ ಸಾಗಿ 60ಅಡಿ ರಸ್ತೆಯ ಮೂಲಕ | 
ದಕ್ಷಿಣ 

ಶೇರಾಪುರ ಗಡಿಯವರೆಗೆ | 

ರಿ. ಸ. ನಂ . 28ರ 60ಅಡಿ ರಸ್ತೆಯಿಂದ ಉತ್ತರಕ್ಕೆ ಸಾಗಿ ರಿ. ಸ. ನಂ . 27, 25, 26 ರ ಮೂಲಕ | 
ಪೂರ್ವ 

ಶೇರಾಪುರ ರಸ್ತೆಯ ಭದ್ರಾಚಾರಿಯವರ ( ಅ. ನಂ . 3127 /3134/ 3127 ) ಮನೆಯವರೆಗೆ 

ಇಂದಿರಾನಗರ ಉದ್ಯಾನವನದ ವಾಯುವ್ಯ ಮೂಲೆಯಿಂದ ದಕ್ಷಿಣದ ಕಡೆಗೆ ಸಾಗಿ ದೇವೇಂದ್ರ 
ಪಶ್ಚಿಮ ಮನೆಯವರೆಗೆ ನಂತರ ಪೂರ್ವಕ್ಕೆ ಸಾಗಿ ತಿಮ್ಮಯ್ಯನವರ ಮನೆಯವರೆಗೆ ನಂತರ ದಕ್ಷಿಣಕ್ಕೆ 

ಸಾಗಿ ಸಕ್ಕುಬಾಯಿ ಕಠಾರೆ ಮನೆಯಿಂದ ಬಸವರಾಜ ಸ್ವಾಮಿರವರ ಮನೆಯವರೆಗೆ 


| 31 | 


| 


31 . 
ಇಂದಿರಾನಗರ 


ಡಿ.ಎಸ್. ರಮೇಶ್ 

ಜಿಲ್ಲಾಧಿಕಾರಿ, 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
2300sado ,wQJO , Jzer 09, 9002 (2333 99 , JE JE Of28 ) 


200 - III 
Part - III 


Jo . 220 
No . 371 


Bengaluru , Wednesday , April 12 , 2017 (Chaitra 22 , Shaka Varsha 1939 ) 


FOREST , ENVIRONMENT AND ECOLOGY SECRETARIAT 

NOTIFICATION 
No . FEE 291 FWL 2015 , Bengaluru , Dated : 11 .04 . 2017 . 


Whereas the Government of Karnataka in exercise of the powers conferred by Section 36 - A of 
the Wildlife (Protection ) Act, 1972 (Amendment in 2006 ) (Central Act 53 of 1972 ) intends to declare 
the area specified in Schedule -I of this Notification as “Kappathagudda Conservation Reserve” . 
The situation , limits and extent of forest areas which are included in Kappathagudda Conservation 
Reserve are comprising of Government of Karnataka notified reserved forests as shown in 
Schedule - II, Schedule - III & Annexure - I, by reasons of its ecological, faunal, floral and 
geomorphological importance , and for the purpose of protecting, propagating and developing wildlife 
therein or its environment. 


And whereas the Government of Karnataka considers it necessary to declare the area as a 
Conservation Reserve on account of its unique ecosystem of wildlife in northern Karnataka and its 
habitat including the rare medicinal plants and in view of the following: 


1. 


As per the deliberations during the 6th & 7th meetings of the State Board for Wildlife held on 
12 -03 - 2014 and 15 -07 - 2014 respectively and as per the resolution of the 8th meeting of the 
State Board for Wildlife held on 11-09- 2015 , it has been decided to recommend for declaration 
of Kappathagudda Reserve Forest as “ Kappathagudda Conservation Reserve ” . 


Further , as per the decision taken during the 8th meeting of the State Board for Wildlife held on 
11 - 09 - 2015 , an area of 89 . 923 ha or 222 . 19 acres of Sy . No . 151 of Chikkawadatti village of 
Mundaragi Taluk has been exclusively reserved for conservation ofmedicinal plants . 


3 . 


Further , as per the decision taken during the 10th meeting of the State Board for Wildlife held 
on 20 - 02 - 2017 it has been recommended to declare “ Kappathagudda Conservation Reserve” as 
per section 36 - A of the Wildlife (Protection ) Act, 1972 . 
The reserved forest areas in schedule - II are the areas where the natural environment can 
easily be affected or harmed and therefore these areas need special protection . Because of the 
unique features these forests deserve to be defined as “Ecologically Sensitive Area ” . 
Further , as the area is having growth of economically important tree species and is vulnerable 
even to mild disturbances it demands carefulmanagement. Thus, the area is considered to be 


“ Ecologically and Economically Important” . The list of flora and fauna of the area 
suggests that this area is ecologically rich , valuable , unique and irreplaceable , if 
destroyed . 


Further , by virtue of their biological richness , they are potentially of high value to human 
societies , help in maintaining the ecological stability of the area and are significant in 
conserving biological diversity . The uniqueness of the services they offer to human society is 
precious. 


5 . 


As explained in the above paras , the area needs to be conserved taking the local context into 
account, on the basis of graduated or layered regulations as well as positive incentives 
depending upon their intrinsic value and extent of resilience . 


The reserved forest areas have rich natural forest cover comprising many of the features 
similar to that of the Western Ghats and is popularly known as Western Ghats of Northern 
Karnataka . 
Due to biotic & climatic interventions, there is a threat of degradation of rich natural forest and 
to the Wildlife and biodiversity of the area . Hence , there is a need to conserve this precious & 
irreplaceable unique wealth given by our nature . 

And whereas all the rights in respect of the Reserved Forest lands to be constituted as 
" Kappathagudda Conservation Reserve ” are already vested with the State Government and 
the Kappathagudda Conservation Reserve shall not include any of the Revenue villages , 
Revenue enclosures within Reserved Forest and Revenue / patta lands outside the Reserved 
Forest on the date of publication of this notification . 


Now , therefore , in exercise of the powers conferred by Section 36 - A of the Wildlife 
Protection Act , 1972 (Central Act - 53 of 1972 ) the Government of Karnataka hereby declares 
that the areas specified in the Schedule - II (the details of various Forest Survey numbers are 
given in Annexure - I) shall be comprised within the Kappathagudda Conservation Reserve 
with effect from the date of publication of this notification . 


SCHEDULE - I 


Name of the District : Gadag . 
Taluks 

: Gadag , Mundaragi and Shirahatti. 
Extent 

: 17 ,872 . 248 hectare 
(Excluding the Revenue enclosures within Reserved Forest and Revenue / Patta lands outside the 
Reserved Forest limits on the date of publication of this notification ) 


SCHEDULE - II 


District 


Taluk 


Extent of Kappathagudda 
Conservation Reserve (in Hectare ) 

401.811 
15 ,453 .673 
2 ,016 . 764 
17 ,872 .248 


Gadag 
Mundargi 

Shirahatti 
Total 


Gadag 


SCHEDULE - III 
Boundary Description of Kappathagudda Conservation Reserve 


District 


Taluks 


Extent of 
Reserved 

Forest 
included 


Boundaries 


Gadag 


Gadag , 


17 ,872 . 248 
hectare 


Mundaragi 

& 
Shirahatti 


North : The boundary line of this block starts from the 
northwest corner of Sy . No. 55 of Kabulayathkatti village of 
Gadag Taluk , and passes eastwards along the outer line of 
Sy . Nos . 55 , 2 & 4 till it reaches the North East corner of Sy. 
No . 4 on the common village boundary of Kabulaythkatti 
village of Gadag Taluk & Dindur village of Mundaragi Taluk . 
Then the line passes along taluk boundary southwards till it 
bi- junction point of Sy . Nos . 4 & of 15 of Kabulaythkatti 
village & Dindur village respectively , then the line passes 
along outer boundary of Sy . Nos. 15 , 12 & 10 till it reaches 
the eastern most tip of Sy . No . 10 on Dindur & Doni village 
boundary . Then from this point the line runs along Sy . Nos . 
206 , 211 & 218 till it reaches the common point of Sy . Nos . 
218 & 22 of Doni & Dindur villages respectively till it 
reached common point of Sy No . 22 of Dindur village & Sy . 
No . 404 of Doni village . From this point the line continues 
on the outer boundary of Sy . Nos . 404 , 405 , 403, 409, 411 , 
396 , 412 , 413 , 421, 385 , 386 , 389 , 390 , 391, 392 , 393 , 
394 , 396 , 411, 410 & 403 (New Sy . Nos.) of Doni village till 
it reaches a point on Sy . No . 218 of Doni village. Further the 
lines along the outer boundary of Sy . Nos . 218 , 219 , 213 , 
190 , 163, 152 , 169, 152, 150 , 141, 112 , 111 (old Sy . Nos.) 
till it reaches a the bi-junction point of Sy . No . 111 & 349 of 
Doni & Dambala villages respectively . Then the line runs 
along the outer boundary of Sy . Nos . 349, 347 , 346 till it 
reaches the northern tip of Sy. No . 346 of Dambala village . 


East : From the above point the line passes southwards 
along the outer boundary of Sy . No. 346 till it reaches a 
common point of Sy. Nos . 346 & 442 of Dambala & 
Hirewadatti villages . Then the line runs along the outer 
boundary of Sy . Nos . 442 , 325 & 322 of Hirewadatti villages 
till it reaches common point of Sy . Nos . 322 & 207 of 
Hirewadatti & Harogeri villages respectively . From this point 
the line continues along the outer boundary of Sy . Nos. 
207 , 204 , 201, 189, 186 , 252 & 185 of Harogeri village till it 
reaches bi- junction point of Sy . Nos . 185 & 26 of Harogeri & 
Musthikoppa villages respectively . The boundary of the 
conservation reserve also includes Sy . Nos . 358 A , 358 B & 
70 of Hirewadatti village . From the above point the line runs 
along the outer boundary of Sy . Nos . 26 , 55 , 54, 53 , 52 , 59, 
57 & 56 of Musthikoppa village till it reaches bi- junction 
point of Sy . Nos . 56 & 78 of Musthikoppa & Bagewadi 
villages respectively . From this point the line runs along 
outer boundary of Sy. Nos . 78 , 77 , 80 , 81 , 89 , 99 , 102 , 101 , 
100 , 32 & 86 of Bagewadi village till it reaches bi- junction 
point of Sy . Nos. 86 & 119 of Bagewadi & Bidnal villages 
respectively . Further , the boundary line runs along the 
outer boundary of Sy. Nos . 119 , 118 , 85 , 87 , 88 , 89 , 97 , 96 , 
94 , 104 , 70 & 105 of Bidnal village till it reaches bi- junction 
point of Sy . Nos. 105 & 132 of Bidnal & Korlahalli villages 
respectively . Then the line runs passes along outer 
boundary of Sy . Nos . 132 , 131, 128 , 129 , 126 , 124 , 149 , 
148 , 147 , 144 & 143 of Korlahalli village till it reaches bi 
junction point of Sy. Nos . 143 & 96 of Korlahalli & Hammige 


District 


Taluks 


Extent of 
Reserved 

Forest 
included 


Boundaries 


villages respectively . Then the line runs along Sy . Nos . 96 & 
97 of Hammige village till it reaches bi-junction point of Sy . 
Nos . 97 & 195 of Hammige & Shingatalur villages. From 
this point the line runs along the outer boundary of Sy . Nos . 
195 , 198 , 199 , 200 , 192 , 195 , 183 & 134 of Shingtalur 
village till it reaches bi- junction of Sy . Nos. 134 & 161 of 
Shingtalur & Hammige villages respectively . 


South : From the above point the line runs along Sy . Nos . 
161, 160 , 159 , 158 , 153, 150 , 149, 148 , 147 , 129 , 127 , 
126 , 123 , 124 , 117 , 105 , 104 , 103, 98 , 97 , 96 , 83, 82 , 84 , 
85 , 88 , 89 , 90 , 91, 75 , 257 , 256 , 259 , 260 , 261, 266 , 267 , 
273, 274 , 281, 282 , 291, 350 , 345 , 344 , 327, 329 , 330 & 
331 of Hammige village till it reaches bi- junction point of 
Sy. Nos. 331 & 7 of Hammige & Mundawada villages 
respectively . Then the line runs along Sy . Nos . 7 , 6 , 5 , 4 , 
156 , 157 & 156 of Mundawada village till it reaches bi 
junction point of Sy . Nos. 156 & 117 of Mundawada & 
Jalawadagi villages respectively . The southern part of the 
Sanctuary boundary also includes Sy . Nos. 163 , 164, 165 & 
166 of Hammige village and Sy . Nos . 148 , 149 & 152 of 
Mundawada village . 


West : From the above point the line runs along Sy . Nos . 
117 , 116 , 115 , 105 , 107 , 106 , 103, 101 , 82 , 83 , 84 , 85 , 77 , 
76 , 71 , 72 , 67 , 49, 54 , 56 , 59 , 64 , 32 , 30 , 37 , 27 , 25 & 11 of 
Jalawadagi village till it reaches bi-junction point of Sy. Nos. 
11 & 105 of Jalawadagi & Bagewadi villages respectively . 
Then the boundary runs along the outer boundary of Sy. 
Nos . 105 , 106 . 97 , 96 , 95 , 92 , 99 , 89, 81, 52 , 53 , 55 , 56 , 
57 , 58 , 59, 61, 62, 66 , 67, 72 , 73, 25 , 24 , 19 , 23 , 22 , 23, 75 
& 77 of Bagewadi village till it reaches bi-junction point of 
Sy. Nos. 77 & 72 of Bagewadi & Kelur villages respectively . 
Then the boundary runs along the outer boundary of Sy . 
Nos. 72 , 70 , 69 , 68 , 56 , 57 , 58 , 44 , 33 , 354 , 35 & 36 of 
Kelur village till it reaches tri-junction point of Sy . Nos . 36 , 
37 of Kelur village & Sy . Nos . 14 of Muradi villages . Then 
the line runs along outer boundary of Sy. Nos. 14 , 13 , 11 & 
10 till it reaches tri -junction point of Sy. No . 10 of Muradi 
village and Sy . Nos. 45 & 46 of Guddada Budihal villages . 
Then the line runs along outer boundary of Sy . Nos . 46 , 45 , 
40 , 10 (G .Budihal village ), 22 , 23 , 21, 17 , 18 & 19 of 
Guddada Budihal village till it reaches bi- junction point of 
Sy . Nos . 19 & 38 of Guddada Budihal & Kelur village 
respectively . Further, the line runs along the outer 
boundary of Sy . Nos. 38 , 39 , 41, 43 & 44 of Kelur village till 
it reaches bi- junction point of Sy . Nos. 44 & 28 of Kelur & 
Chikwadatti villages respectively . Then the line runs along 
outer boundary of Sy. Nos . 28 , 45 , 46 , 47 , 46 , 25 , 26 , 23 , 
27 , 162 , 163 , 160 , 167 , 170 , 169, 158 , 130 , 129 , 127 , 126 
& 133 of Chikwadatti village till it reaches tri-junction point 
of Sy . Nos. 133 & 136 of Chikwadatti village of Mundaragi 
Taluk and Sy. No. 152 of Kadakol village of Shirahatti 
Taluk. From this point the line runs along the outer 
boundary of the Sy . Nos . 152 , 65 , 71 , 149, 147 , 136 , 135 , 
136 , 146 , 145 , 144 , 72 , 78 , 77 , 81, 82 , 83 , 40 , 32 & 40 of 
Kadakol village till it reaches bi- junction point of Sy . Nos . 
40 & 97 of Kadakol & Jelligeri villages respectively . The 


District 


Taluks 


Extent of 
Reserved 

Forest 
included 


Boundaries 


boundary of the conservation reserve also includes Sy . Nos . 
129 of Kadakol village . Then the boundary runs along outer 
boundary of Sy . Nos. 97 , 96 , 81, 80 , 68 , 45 , 58 , 57 , 50 , 49 , 
46 & 45 of Jelligeri village till it reaches tri-junction point of 
Sy . No . 45 of Jelligeri village of Shirahatti Taluk & Sy . Nos . 
159 & 160 of Doni village of Mundaragi Taluk . From this 
point the line runs along the outer boundary of Sy . Nos . 
160 , 161 & 197 of Doni village till it reaches bi- junction 
point of Sy . Nos. 197 & 55 of Doni & Athikatti villages 
respectively of Mundaragi Taluk . Then the boundary runs 
along the outer boundary of Sy . Nos . 55 , 18 , 19 & 18 of 
Athikatti village till it reaches the bi-junction point of Sy . 
Nos . 18 & 6 of Athikatti and Kabulayathkatti villages of 
Mundaragi Taluk and Gadag Taluk respectively . The 
boundary of the conservation reserve also includes Sy . Nos . 
45 of Athikatti village . Then the line passes along the outer 
boundary of Sy . Nos . 6 , 5 & 55 till it reaches the starting 
point. 


ANNEXURE – I 


Details of the Reserved Forest lands included in the Kappathagudda Conservation Reserve 


Extent notified as Reserved 

Forest 


Name of the 


District 


Name of 
the Hobli 


Taluk 


Notification No. & 

date 


No. 


Village 


Sy . No. as per 
original RF 
Notification / 
Village Forest 

Register 
concerned 

6 
2P 


Acre 


Gunta 


Extent In 
Hectare 


2 


3 


4 


8 


1 


Gadag 


Gadag 


Gadag 


Gadag 


Kabulayatakatti 


1 Gadag 


Gadag 


Kabulayatakatti 


20 


| 


3 


195 
339 
279 


6 


129 


9 


2 


Gadag | Mundargi | 


Dambal 


Dindur 


55P 
Total 
10 
11 
12 


7 


19 


12 


19 


15 
22 


17 
8 


156 


Total 


Gadag 


Mundargi 


Dambal 


Sankadodaka 


49 


25 


325 
16 


52 


10 
20 . 032 | No: 8286 dtd : 27- 11 
78. 946 

1882 
137. 546 
112 .991 
52. 297 
401.811 

3 .025 No: 6301C dtd : 26 
5 .909 07 - 1894 (Gazette date 
5 . 049 

02 .08. 1894 ) 
14 . 741 
63.213 | No: 1405A dtd : 02 

03 - 1882 
91. 936 
131.779 No : 1405A dtd : 02 
6 .495 

03 - 1882 
7 .254 
290 . 277 
117 .341 
102 .074 
22 . 147 
7 .406 No: 8286 dtd : 27 - 11 
7 .406 

1882 
7 . 902 
7 .618 
6 .576 
4 . 998 
8 .488 
6 .647 
9 .004 
6 .839 
10 .735 


37 


/ 


717 
289 


11 
38 


57 


58 


252 


4 


29 
12 


18 


64P 
43 
44 
45 
46 


1921 


47 


16 


10 


54 
55 


20 


39 
17 


/ 


16 
22 
16 
26 


| 
| 
/ 


/ 


36 
21 


62 


Extent notified as Reserved 

Forest 


District 


Taluk 


Name of 
the Hobli 


Name of the 

Village 


Sy. No. as per 

original RF 
Notification / 
Village Forest 

Register 
concerned 


Notification No. & 

date 


Acre 


Gunta 


Extent In 
Hectare 


6 


7 


63 


11 


74 


8 
26 
20 
10 
13 


30 
256 
196 
96 


48 


65 
66P 
Total 


4 


Gadag 


Mundargi 


Dambal 


Attikatti 


27 
16 


35 
36 


161 


15 
18P 

19 
45P 


25 


23 


121 


55P 


198 
16 


16 


Gadag | Mundargi 


Dambal I 


Doni 


313 


250 


| 


31 


372 


13 


265 
243 


T--------- 


312 


9 


32 
36 


/ 


13 


Total 
141 
142P 
143 
144 
146 
147 
148P 
150P 
151 
152 
153 
154 
155 
156 
157 
158 
159 
160 
161 
162 
163 
164 
165 
190 
194 
197 
206 
211 
217 
218 
219 
191 
192 
193 
195 


340 
354 
381 
354 
456 
383 
387 
305 
217 
373 
310 
194 
334 
417 
329 
10 


--- 


34 
4 


L 9 

10 
/ 4 .715 

12 . 343 
103 .703 No : 6301C dtd : 26 
79 .452 

07 - 1894 
39 .225 
1 ,000 .42 

No: 1405A dtd : 15 - 4 
6 .839 

1882 
65 .429 

10 . 35 
49 .373 
80 . 17 
6 .475 No: 8286 dtd : 27 - 11 

1882 
229 .917 
126 .679 | No: 1405 A dtd : 02 
101.487 | 03 - 1882 
150. 708 
107 .376 
98 .634 
126 .335 
137 .97 
143 . 272 
154. 28 
143 .333 
184 .864 

155 . 362 
| 156 .829 
| 123 .563 

87 . 9 
151. 295 
| 125 .496 

78.612 

135 . 492 
| 169 .081 

133 .499 
4 .178 
4 .502 
118 .515 

6 . 465 
139 .286 
93 .272 
76 . 123 

10 .31 
181. 475 
147 .157 
4 . 047 | No: 8286 dtd : 27 - 11 
5 .706 

1882 
3 .521 
4 . 978 
4 .705 
6 . 941 No: 6301 C dtd : 26 -7 
8 .691 

1894 
56 . 941 
159.217 
4 .765 No: 2707 dtd : 25 - 04 

1898 
7 .092 No : 6017 dtd : 26 - 06 
/ 4 .715 

1911 
L 4 . 866 

3, 849. 53 


2 . 


35 
13 


11 


5 


39 


292 
15 
344 
230 
188 
25 
448 
363 
10 


/ 


17 
25 
0 


8 


28 


12 


199 


21 


111 
112 
169P 
213 
196 


140 
393 
11 


28 
17 
31 


198 
207 
208 
Total 


17 
11 
12 


| 
/ 
L 


21 
26 
1 


Extent notified as Reserved 

Forest 


District 


Taluk 


Name of 
the Hobli 


Name of the 

Village 


Notification No. & 

date 


Acre 


Gunta 


Extent In 
Hectare 


Sy. No. as per 

original RF 
Notification / 
Village Forest 

Register 
concerned 

6 
346 
347 
349 
Total 


19 


2 


T 


5 
Dambal 


6 


Gadag 


Mundargi 


Dambal 


675 
438 
323 


8 
0 
37 
37 


10 
No: 1405A dtd : 02 

03 - 1882 


Gadag | Mundargi 


Dambal 


Hirewaddatti 


70 


44 


36 


No : 6797/ 33240 (b ) -J 

dtd : 23 - 06 - 1953 


477 


17 


2 


28 


358p 
442 
456 
462 
471 
472 
486 
487 
322p 
323 


573 
129 
540 
551 
20 


9 
273. 169 
177 .631 
131. 091 
581.890 
18 . 171 

2 . 185 
193 .211 
231.91 
52.489 
218 .575 
223 .027 
8 . 134 
4 . 836 
244. 172 
161.392 
251. 133 
300 .364 
1 ,909 .60 
67.948 


4 


11 


14 


| 


32 


603 
398 
620 
742 


324 


325 
Total 


8 


Gadag 


Mundargi 


Dambal 


Chikkawaddatti 


27 


167 


123 


/ 


19 


49.97 


No: 1405 A dtd : 02 

03 - 1882 
(An area of 89 . 923 ha 
or 222. 19 acres of Sy . 
No. 151 is reserved 

exclusively for 
conservation of 
medicinal plants as 
per the resolution of 
the 8th meeting of the 

State Board for 
Wildlife held on 11 

09 - 2015) 


127 


/ 


15 
14 
7 
22 


0 
32 
13 
19 


23 


128 
129 
131 
132 
133 
134 
135 
136 
137 
138 
139 
140 
141 
142 
143 
144 
145 
146 
147 


24 


14 


12 


/ 


32 


|=1=1=======//===--5--1-1-456512=51 


6 .07 
5 . 989 
2 . 964 
9 .096 
5 .828 
9 .328 
7 . 325 
7 . 851 
16 . 026 
13 .355 
7 .355 
6 .414 
9 .935 
10 . 178 
5 . 787 
5 . 585 
6 . 141 
7 .993 
4 .775 
7 .285 
9 .955 
6 .364 
4 .624 
89.953 
150 .061 
10 .896 
5 . 858 
10 .603 
11.038 
91 .066 
115 .935 


P 


148 


24 
15 
11 


222 


149 
150 
151 
152 
153 
154 
155 
156 
161 
162 


14 
26 


27 


19 
8 
11 
1 
19 


225 
286 


8 


Extent notified as Reserved 

Forest 


District 


Taluk 


Name of 
the Hobli 


Name of the 

Village 


Sy. No. as per 

original RF 
Notification / 
Village Forest 

Register 
concerned 


Notification No. & 

date 


Acre 


Gunta 


Extent In 
Hectare 


6 


8 


10 


23 


13 


25 


19 


18 


24 
27 


16 


47 


109 


9 
20 


18 


25 


6 


5 


126 
130 
157 
158 
159 
160 
163 
167 
168 
169 


28 


23 


13 


X 


170 


28 


1 Gadag | Mundargi | Dambal 


Harogeri 


Total 
187 
188 
189 


15 
14 
246 


22 


190 


148 


24 


16 


25 


I 


10 


262 
18 
14 
274 


201 
202 
203 
204 
205 
206 
207 
185 
186 
251 
252 
Total 


5 


181 


211 


8 .225 No: 6301 C dtd : 26 - 7 
7 . 861 

1894 
7 .527 
6 .748 
5 .716 
44.203 
22 .056 
9 . 085 
10 . 178 
8 .043 

6 . 01 
53.298 
11 . 564 
5 .585 
10 .826 
7 . 568 

8 .782 
1, 012. 82 
6 . 384 No: 1405A dtd : 02 
5 .888 

03 - 1882 
99 . 879 
2 .408 
59. 986 
9 .834 
6 .637 
106 . 283 
7 . 386 

6 .02 
110 .886 
73 . 422 | No : 6301 C dtd : 26 
85 .583 

07 - 1894 
9 . 379 
3 .541 
593.515 

90 . 004 No: 1405A dtd : 02 -03 
136 .281 

1882 
10 .34 No: 6301C dtd :26 
10 . 401 

07 - 1894 
7 .376 
34 . 106 

11 . 2 No : 1660 dtd : 08 - 03 
7 .487 

1898 
307 . 193 

6 . 364 No: 6797 /33240(b )- J 
18.478 dtd : 23 -6 - 1953 

6 . 242 

7 .75 
8 .711 
5 . 767 
7 .73 
8 .053 
7 .831 
7 . 892 
7 .568 
278.399 

9 .672 
9 . 187 
8 .792 
7 .315 
12 .252 
6 . 05 


23 


8 


30 


10 


Gadag 


Mundargi 


Mundargi 


Mustikoppa 


26 


55 


52 


25 


22 


53 


57 


59 


Total 


11 


Gadag 


Mundargi 


Dambal 


Kelur 


15 


34 


20 
15 
19 


T 


38 
17 
6 
21 
10 


14 


/ 


38 
39 


19 


42 
43 


44 


687 


37 


45 


36 


22 


18 
30 
14 


3 
11 
38 


50 


Extent notified as Reserved 

Forest 


District 


Taluk 


Name of 
the Hobli 


Name of the 

Village 


Sy. No. as per 

original RF 
Notification / 
Village Forest 

Register 
concerned 


Notification No. & 

date 


Acre 


Gunta 


Extent In 
Hectare 


6 


10 


51 


། 


8 
190 

26 

9 
11 16 


14 


31 


20 


27 


179 


11 


10 


8 
15 


| 


80 


19 
367 


3 9 
20 


81 


20 


12 


Gadag 


Mundargi 


Dambal | Guddadabudihal 


Total 
17 
18 
19 
20 


No: 6797 /33240 ( b )- J 

dtd : 23 - 06- 1953 


18 


| 


16 


| 


16 
19 


བ1:|ཀ༩.e:|ཀ༤/=ཁཔ---/ea|1:|ཀ/༠ཚ༠/=7=11:|:/R|ཁ|e/=/al 


17 
27 
38 
16 


19 


40 
45 
46 
Total 


། 

7. 689 
5 . 119 
5 . 757 
4 . 614 
3 . 207 
131. 364 

9 . 197 
12. 748 

9 . 986 
11. 969 
10. 279 

8. 62 
72. 552 
4.128 
8 . 65 
7. 811 
8 . 509 

9 . 571 
， 8 . 084 

148. 725 
902. 631 
7. 993 
4. 229 
6. 647 
6. 748 
8 .074 
5 . 423 
5 .615 
7 . 477 
6 .536 
4 . 735 
63 . 476 
11. 483 

8 . 256 
10. 694 
8 .266 
9 .581 
12. 009 
9 . 055 
9 . 804 
9 . 085 

10. 431 
། 12. 03 
_13. 749 

9 . 632 
6 . 779 
6 . 03 
8 . 225 
13. 537 

7 . 021 
10. 249 
_ 11. 726 

9 . 52 
12. 596 
17.189 

6. 222 
， 10.188 

7. 962 

6 . 627 
， 5 .15 

266 .036 


། 


13 


Gadag 


Mundargi Mundargi 


Bagewadi 


19 


15 


No: 6797/ 33240 ( b )- J 

dtd: 23 - 06- 1953 


22 


། 


26 


17 


24 


20 


2 


27 


23 
29 


27 
15 


31 


58 


29 


， 


29 


39 


32 


30 


། 


64 


33 


| 


18 


65 


༡5 


68 


31 


| 


5 


69 
70 


15 


72 


257 
1927 


73 


14 


7 


[ 


12 
657 ། 


2 9 
15 


77 


10 


Extent notified as Reserved 

Forest 


District 


Taluk 


Name of 
the Hobli 


Name of the 

Village 


Sy. No. as per 

original RF 
Notification / 
Village Forest 

Register 
concerned 


Notification No. & 

date 


Acre 


Gunta 


Extent In 
Hectare 


10 


78 


80 


7 
467 
12 
28 
165 


8 

6 
27 
29 
21 


19 


32 


15 
20 
20 


31 
31 
18 


34 


102 
103 
104 
105 
106 
Total 
11 


14 


Gadag 


Mundargi Mundargi 


Jalwadagi 


30 


No: 6797 /33240 ( b ) - J 

dtd : 23 -06 - 1953 


25 


20 


29 


36 


9 
189 . 154 

5 . 13 
11.625 
66 . 987 
8 . 043 
6 .445 
5 . 453 
7 .881 
13 .213 
4 .887 
12 .374 
6 . 384 
8 .408 
8 .276 
8 . 843 
9 .703 
15 .641 
13. 112 
940 .692 

5 . 565 
10 . 724 
11.564 
7 . 962 
7 .578 
3 .733 
6 .435 
6 .556 
6 .92 
7 .72 
7 . 922 
7 .507 
7 . 153 
8 . 367 
8 .944 
6 . 333 
7 .042 
6 . 101 
6 . 344 
6 .718 
2 .782 
8 .074 
4 . 462 
179 . 907 
184 .075 
5 .686 
7 .315 
7 .76 
7 .78 
7 .952 

8 .61 
10 .057 
12.616 
6 . 263 
7 .355 
5 .676 
5 . 959 
4 .381 

8 .6 
7 .831 
7 .578 
7 . 871 


མེ༠༡༠ཟད་དག་ལ་ལ་ལའཆམ༤ཚེ་དང་21-12-48-3-----3222109-222534----4-2=3*=42225*2==== 

ལབབབབབབབབནཔ:ཁ་དགདདགད=-བདག༤༠༠༤ 


22. 


20 


21 


56 


15 


59 


3 
27 
24 


60 


16 


62 


64 


22 


19388 
11 / 1 
444 
454 
14 
18 / 3 
19 7 


34 


74 


26 
11 
34 


77 


79 


80 
81 


82 


83 


14 
10 
21 
19 
18 
19 


29 
33 
10 
14 
29 
18 


84 


) 


85 
101 


Extent notified as Reserved 

Forest 


District 


Taluk 


Name of 
the Hobli 


Name of the 

Village 


Notification No. & 

date 


Sy. No. as per 

original RF 
Notification / 
Village Forest 

Register 
concerned 

6 
103 


Acre 


Gunta 


Extent In 
Hectare 


8 


10 


y 


125 
32 
34 


9 
26 


104 


12. 


105 
106 
107 


7 


33 


17 


115 


13 


116 
117 
169P 
Total 


9 


15 


Gadag 


Mundargi | Mundargi 


Bidnal 


118 


119 


314 


1 


29 


No : 1405A dtd : 02 

03 - 1882 
No: 6301C dtd : 26 

07 - 1894 


24 


70 
94 


17 


96 
101 
102 
104 
116 


13 


78 


/ 


33 
8 


22 


No: 1660 dtd : 08 -03 


| 


1898 


89 


40 
38 


22 


97 
98 
99 
100 
103 
105 
106 


( 


27 


50 .678 
13 .213 
13.881 
3 . 167 
7 . 254 
5 .595 
8 .843 
12 .738 

3 . 329 
774 .474 
120 .235 
127 . 367 
9 . 966 
7 .709 
8 .671 
10 . 785 
7 .416 
10 .917 

31. 9 
103 .278 
11. 959 
8 .357 
9 .622 
4 . 168 
8 .499 
6 . 86 
8 .994 
11.22 
8 .691 
10 .32 
11. 139 
6 . 364 
6 .718 
7 .274 
7 .436 
9 . 146 
11.443 
8 .418 
9 .085 
6 .566 
6 .253 
616 .775 

77 .681 
116 .137 
139.731 
89.64 
7 .659 
6 .546 
9 .085 
6 .698 
8 .701 
7 .932 
6 .627 
8 .802 
4 .897 
8 . 387 
5 .089 
7 .011 
16 .532 
10 .077 
11.686 


29 


107 


22 


28 


- 


11 


20 


32 


18 


108 
109 
110 
111 
112 
113 
114 
115 
Total 
140 
141 
142 


22 
16 
15 


/ 


9 
18 


། 


Gadag 


Mundargi 


Mundargi 


Korlahalli 


38 


No: 1405A dtd : 02 

03 - 1882 


39 


191 
286 
345 
221 


11 
20 


143 


| 


| 


| 


No: 6301C dtd : 26 

07 - 1894 


16 


22 


/ 


18 


124 
125 
126 
128 
129 
130 
131 


20 


132 


21 


| 


30 


29 


133 
134 
135 
136 


20 
12 


13 


137 


40 


/ 


138 


34 
36 
35 


144 


| 


28 


12 


Extent notified as Reserved 

Forest 


District 


Taluk 


Name of 
the Hobli 


Name of the 

Village 


Sy. No. as per 

original RF 
Notification / 
Village Forest 

Register 
concerned 


Notification No. & 

date 


Acre 


Gunta 


Extent In 
Hectare 


6 


10 


145 
146 
147 
148 
149 
139 


8 

9 
25 | 16 | 10. 279 
20 16 8. 256 
18 37 7. 659 

13 5 .393 
20368 . 458 

7 .305 


No: 2707 dtd: 25- 04 

1898 


Total 


17 


Gadag 


Mundargi Mundargi 


Mundawad 


No: 6797/ 33240( b) J 

dtd : 23- 06-1953 


19 


148 
149 
152 


156 


157 


Total 


18 


Gadag ། Mundargi | Mundargi 


55 


Chaginkeri 
( Hammagi) 


། 
| 


No: 1405A dtd: 02 

03 -1882 


56 


57 


23 


58 


59 


20 


31 


༔ 
•༧ 
/ 
༧ 
/ 
m 
| 
། 

1:|::ཁཔསཔ༠༤༧༧༤:༠ལབཐལན༧a༤པས1:༤༧༧༠--༧༤༧=e/ 

༄༅E 
: 
| 
: 
/ 
- 
/ 
p 
= 
1 
: 
| 
: 
2 
: 
| 
: 
| 
: 
| 
: 
| 
: 
| 
ཀ 
ཁ 
ག 
ག 
| 
| 
: 
: 
/ 
al 
= 
ཁ 
| 
༧ 
/ 
༠༩ 
: 
| 
: 
| 
- 
: 
: 
| 
ཀ 
/ 
༠༤ 
/ 
- 
/ 
- 
/ 
w 
: 
| 
ཁ 
/ 
༠ 
/ 
- 
| 
ག 


65 


P 


68 


596 .267 
22 14 9 . 045 

9 .348 

8 13. 031 
93 27 ， 37 . 91 

9 . 096 
11. 331 
7. 578 
2. 55 

7 . 396 
19 ། 15 ， 7. 841 

31 19. 334 

i34.460 

8.397 
7 .153 
6 .303 
5 . 817 
9 . 581 
9 . 632 

6. 04 
24 

9 .915 
7 .598 

8 .225 
34 7. 628 
13 9 5 .352 

8 .792 
5 . 807 
95. 306 
3 . 46 
6. 677 
6. 586 
7. 426 
7.143 
5 . 342 
8 .185 
7.173 
7 .578 

6 . 485 
11 23 4. 684 
23 

9. 531 
3 . 774 
9 .399 
9. 48 
7 .295 
7 . 578 

10. 522 
185 7 .335 
19 23 ， - 7. 922 

8 .094 
19 

7. 75 
20 1 8 .104 
18 ， 34 ， 7. 628 

7 . 962 
97 . 78 


20 


22 


20 


73 


/ 4 


76 


29 


18 


84 


85 


86 
87 
88 


89 


90 


20 


། 


94 


27 


95 


10 


13 


Extent notified as Reserved 

Forest 


District 


Taluk 


Name of 
the Hobli 


Name of the 

Village 


Sy. No. as per 

original RF 
Notification / 
Village Forest 

Register 
concerned 


Notification No. & 

date 


Acre 


Gunta 


Extent In 
Hectare 


6 


8 


| 


19 


97 
98 
54 
96 
116 
117 
122 
28 
29 


25 


42 


18 


43 


44 


13 


47. 


19 


51 


52 


9 

10 
35 ， 8 . 043 
10 5 4. 098 

40 8 .094 ། No: 8286 dtd: 27- 11 
16 39 

6. 87 

1882 
6. 202 
13 | 27 5 . 534 

5. 332 
6.505 ， No: 6301C dtd: 26 - 7 
3 . 612 

1894 
3 . 723 
6 . 364 

6. 111 | No: 6301 C dtd : 26- 7 
15306 .374 

1894 
16 | 306 . 779 

22 6 . 293 
10 6.576 

8 . 752 
20 ། 27 ， 8.367 
13 11 ། 5.372 
36 7. 649 

5 . 008 

3 . 642 
165 6 . 526 

5 . 443 
13 | 10 5 . 362 
12 17 

5 . 028 

7. 73 
26 10 10. 623 
20 ， 25 8 . 347 
209 8 .185 
21 11 

8. 61 
_1735 7.234 

4 .522 

1 .194 
113 ， 27 46 . 004 
17 ， 29 7 . 173 No: 2707 dtd: 25 - 04 
20 ། ། 8 . 114 

1898 
88 35. 694 ། No: 4815 dtd: 25 -07 

1898 
703. 531 
318 

128 . 784 No: 1405A dtd : 02 
430 174 .15 

03 -1882 
21 

8.741 | No: 16301C dtd: 26- 7 
7 .335 

1894 
7 . 669 
7 . 285 

5 . 807 
17 

6. 971 
15 

6.172 
8 . 225 
8. 62 
5 484 

8.155 
16 ， 12 ། 6.597 
20 

8 . 448 

8. 114 
12 | 13 4 . 988 
18 ， 26 7 . 548 
21 18 ， 8 . 681 
16 ， 25 ， 6 . 728 
20 34 ， 8. 438 


53 
100 
101 
102 
103 
36 
41 


༧/༡༧/༤/༡|::།|༧/༧ག||||༠ཚ|Rel==--zlea#-༧ལ༧བདམ||ཁ| 


99 


Total 
96 


19 


། ། 


Gadag 


Mundargi Mundargi 


Hammigi 


18 


[ 


0) 


20 


L 


20 


103 
104 
105 


14 


Extent notified as Reserved 

Forest 


District 


Taluk 


Name of 
the Hobli 


Name of the 

Village 


Sy. No. as per 

original RF 
Notification / 
Village Forest 

Register 
concerned 


Notification No. & 

date 


Acre 


Gunta 


Extent In 
Hectare 


6 


16 


8 
36 
38 
13 
14 


16 
21 


12. 


15 


16 


22 


117 
118 
119 
120 
121 
122 
123 
124 
126 
127 
128 
129 
147 
148 
149 
150 
151 
152 
153 
158 
159 
161 
163 
164 
165 


20 


37 
0 


16 


/ 


37 


15 


-2-1503-1952:121925-5-5--3----3933525 


16 


34 
32 


68 


14 


166 


5 


20 
21 


160 


20 


Gadag 


Mundargi Mundargi 


Singatalur 


36 


16 
10 
18 


10 
8 .053 
6 . 86 
6 .607 
8 .64 
5 . 18 
8 . 246 
6 .091 
6 .546 
8 .721 
8 .408 
6 . 05 
7 .993 
6 .586 
8 .468 
8 . 903 
9 . 864 
7 . 487 
6 .849 

8 .65 
6 .819 
3 . 966 
108 . 66 
1 .244 
5 .716 
2 .094 
8 . 144 
8.711 No: 1660 dtd : 08 -03 

1898 
732 .497 
6 .839 | No: 1405A dtd : 02 
4 .442 

03 - 1882 
7 .527 
145 .73 
7 . 902 
8 .488 
9 .733 
8 .782 
6 .698 
48 .331 No : 6301C dtd : 26 
138 .021 

07 - 1894 
392 .493 
5 .079 No: 6797 /33240 (b )- J 
4 . 31 dtd : 23 - 06 - 1953 
3 .44 
6 .708 
19 .537 
19 .992 | No: 6797 /33240( a ) -J 
615 .469 dtd : 23 -6 -1953 
20 .771 
11 .837 
254 .786 
415 .662 

9 .48 
21. 196 

22 . 4 
21.479 
19 . 405 
22 .653 
8 .883 
8 .873 
9 .692 


39 
24 


Total 
192 
193 
194 
195 
196 
197 
198 
199 
200 
134 
183 
Total 
10 
11 


360 


28 


21 
16 


22 


119 


17 


341 


21 


Gadag 


Mundargi 


Dambal 


Muradi 


12 


26 


13 


- 


10 
8 
16 


20 


23 


14 
Total 


22 


Gadag 


Shirhatti 


Shirahatti 


Kadakol 


32 


49 


40 


41 
42 


1520 | 
51 
29 L 
629 
1027 
23 


33 
13 
10 


* 


4 


45 


46 


47 


/ 


14 


55 
53 
47 
55 
21 


/ 


38 
39 
38 
37 
38 


21 


23 


15 


Extent notified as Reserved 

Forest 


District 


Taluk 


Name of 
the Hobli 


Name of the 

Village 


Sy. No. as per 

original RF 
Notification / 
Village Forest 

Register 
concerned 


Notification No. & 

date 


Acre 


Gunta 


Extent In 
Hectare 


6 


8 


10 


56 


/ 


57 


18 
21 
20 
23 


58 


18 


67 


69 


ཁག་ཁག་ 


72 


19 


83 


12 / 7 .406 
11 8 .61 
36 8 .458 

9 .318 
6 . 89 
8 . 377 

8 .64 
19 7 .477 

8 . 236 
14 .448 
4 . 31 

7 .78 
19 7 .477 

7 .699 
7 .699 

9 .278 
13 

7 .821 
26 7 .952 

7 .972 
11 . 129 
8 . 043 
9 . 359 
8 . 296 
7 .487 

2 . 378 
26 

9 . 166 
16 7 .446 

6 .576 
0 

8 .296 

9 .875 
36 6 . 03 
3 10 .552 

8 .438 
1 , 751 .49 

180 .281 
1 3 8 .225 
23 8 .731 

2 . 964 
31 11 .24 
36 | 8 . 458 
22 11.554 
11 8 .61 

9 .773 
32 8 .418 
13 7 .011 

265 . 267 
17 ,872 . 248 


129 
135 
136 
144 
145 
146 


147 


14 


26 
20 


34 


149 
152 
Total 
45 


23 


Gadag 


Shirhatti 


Shirahatti 


Jalligeri 


44 


No: 6797 /33240 (a )- J 

dtd : 23 - 06 - 1953 


46 


| 


20 
21 


49 


23 


13 


/ 
| 


27 
20 

28 
80 | 21 
81 

20 

17 
Total 
Grand Total: 


96 


97 


L 


BY ORDER AND IN THE NAME OF THE 

GOVERNOR OF KARNATAKA 


H . S . BHAGYALAKSHMI 
UNDER SECRETARY TO GOVERNMENT(I/C ) , 
FOREST, ENVIRONMENT AND ECOLOGY DEPARTMENT. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 600 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಸೋಮವಾರ, ಏಪ್ರಿಲ್ ೧೭, ೨೦೧೭ (ಚೈತ್ರ ೨೭, ಶಕ ವರ್ಷ ೧೯೩೯) ನಂ . ೩೭೬ 
Part - III Bengaluru , Monday , April 17 , 2017 (Chaitra 27 , Shaka Varsha 1939 ) 

No . 376 
ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಉಪವಿಭಾಗ, ತುಮಕೂರು. 

ಅಧಿಸೂಚನೆ 

ನಂ : ELN/ CR/ 44/ 2016-17, ದಿನಾಂಕ: 01.04 . 2017 
ಕರ್ನಾಟಕ ನಗರಾಭಿವೃದ್ಧಿ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಯುಡಿಡಿ/ 04/ ಟಿಎಂಎಸ್ /2014 
ದಿನಾಂಕ:09. 01.2015ರಂತೆ ಸರ್ಕಾರವು ಕರ್ನಾಟಕ ಪುರಸಭೆಗಳ ಕಾಯ್ದೆ 1964ರ ಕಲಂ 352( 2) ರಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಪಟ್ಟಣ ಪಂಚಾಯಿತಿಗಳ ವಾರ್ಡ್‌ಗಳ ಕೇತ್ರ ಪುನರ್‌ವಿಂಗಡಣಾ ಕಾರ್ಯಕ್ಕೆ ಸಂಬಂಧಿಸಿದಂತೆ, 
ಸರ್ಕಾರಕ್ಕೆ ಇರುವ ಅಧಿಕಾರವನ್ನು ತಕಣದಿಂದ ಜಾರಿಗೆ ಬರುವಂತೆ ಉಪವಿಭಾಗಾಧಿಕಾರಿಗಳಿಗೆ ಅಧಿಕಾರ ಪ್ರತ್ಯಾಯೋಜಿಸಿರುವ 
ಮೇರೆಗೆ ಮತ್ತು ಈ ಸಂಬಂಧ ವಾರ್ಡ್‌ಗಳ ಕ್ಷೇತ್ರ ಪುನರ್ ವಿಂಗಡಣೆಯ ಮಾರ್ಗಸೂಚಿಗಳ ಆದೇಶ 
ಸಂಖ್ಯೆ: ಯುಡಿಡಿ/4ಎಂಎಲ್ಆರ್ 2014 ಬೆಂಗಳೂರು ದಿನಾಂಕ:15 .02 .2014ರಲ್ಲಿ ನೀಡಿರುವ ಮಾರ್ಗಸೂಚಿಗಳ ಪ್ರಕಾರ 
ಕರ್ನಾಟಕ ಪುರಸಭಾ ಕಾಯ್ದೆ 1964ರ ನಿಯಮ 352 ( 2) ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ 
ತಬಸುಮ್ ಜಹೇರ, ಕ. ಆ. ಸೇ ., ಉಪವಿಭಾಗಾಧಿಕಾರಿ, ತುಮಕೂರು ಉಪವಿಭಾಗ, ತುಮಕೂರು ತುಮಕೂರು ಜಿಲ್ಲೆ ಆದ ನಾನು 
ಗುಬ್ಬಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯೊಳಗೆ ಇರುವ ಪ್ರದೇಶವನ್ನು 2011ರ ಜನಗಣತಿ ಆಧರಿಸಿ ಗುಬ್ಬಿ ಪಟ್ಟಣ ಪಂಚಾಯಿತಿಯ 
19 ಏಕ ಸದಸ್ಯ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳನ್ನಾಗಿ ಪುನರ್ ವಿಂಗಡಿಸಿದೆ ಮತ್ತು ಈ ಕೆಳಗೆ ಕಾಣಿಸಿರುವ ಕೋಷ್ಠಕದ 2ನೇ 
ಅಂಕಣದಲ್ಲಿ ಗುಬ್ಬಿ , ಪಟ್ಟಣ ಪಂಚಾಯಿತಿಯ ಪ್ರತಿಯೊಂದು ಪ್ರಾದೇಶಿಕ ಚುನಾವಣಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರನ್ನು ಹಾಗೂ 
ಕೋಷ್ಟಕದ 3ನೇ ಅಂಕಣದಲ್ಲಿ ಪ್ರಾದೇಶಿಕ ಚುನಾವಣಾ ಕ್ಷೇತ್ರದ ಚೆಕ್ಕುಬಂದಿ ಮತ್ತು ಕೋಷ್ಟಕದ 4ನೇ ಅಂಕಣದಲ್ಲಿ 
ನಮೂದಿಸಿರುವ ಪ್ರದೇಶ ಒಳಗೊಂಡಿರುವುದನ್ನು ಪ್ರಾದೇಶಿಕ ಚುನಾವಣಾ ಕ್ಷೇತ್ರದ ವ್ಯಾಪ್ತಿ ಎಂದು ನಿಗಧಿಪಡಿಸಿ ಈ ಮೂಲಕ 
ಕರಡು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. 

ಸದರಿ ಕರಡು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ವಿಶೇಷ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ. ಪ್ರಕಟಿಸಿದ ದಿನಾಂಕದಿಂದ 
15 ದಿನಗಳ ನಂತರ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದು ಸೂಚನೆ ನೀಡಲಾಗಿದೆ. 

ಸದರಿ ಅವಧಿಯೊಳಗೆ ಸಾರ್ವಜನಿಕರು ವಾರ್ಡ್‌ಗಳ ಕ್ಷೇತ್ರ ಪುನರ್ ವಿಂಡಣೆ ಬಗ್ಗೆ ಯಾವುದೇ ತರಹದ ಆಕ್ಷೇಪಣೆ 
ಮತ್ತು ಸಲಹೆಗಳನ್ನು 15 ದಿನಗಳ ಒಳಗಾಗಿ ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರಿಗೆ 
ಸಲ್ಲಿಸಬಹುದಾಗಿದೆ. 


ಕ . 


ವಾರ್ಡ್ 
ಸಂಖ್ಯೆ 


ಚೆಕ್ಕುಬಂದಿ 


ವಾರ್ಡಿಗೆ ಒಳಪಡುವ ಪ್ರದೇಶಗಳು 


ವಾರ್ಡಿನ 
ಒಟ್ಟು ಜನ 
ಸಂಖ್ಯೆ 
5 


1 


| 


1 | 


1 


ಪೂರ್ವಕ್ಕೆ: ಎಂ . ಜಿ.ರಸ್ತೆ ( ರೈಲ್ವೆಸ್ಟೇಷನ್ ರಸ್ತೆ) 11. ರೈಲ್ವೆಸ್ಟೇಷನ್ ದಕ್ಷಿಣಭಾಗದ ಮನೆಗಳು 
ಪಶ್ಚಿಮಕ್ಕೆ : ಹೇರೂರು ಕೆರೆಅಂಗಳ, 2 . ವಿದ್ಯಾನಗರ 1,2,3 ಮತ್ತು 4ನೇ ಕ್ರಾಸ್ 
ಉತ್ತರಕ್ಕೆ : ರೈಲ್ವೆ ಪಟ್ಟಿ . 

ಬಲ ಮತ್ತು ಎಡಭಾಗದ ಮನೆಗಳು. 
ದಕ್ಷಿಣಕ್ಕೆ: ಕೆ. ಇ.ಬಿ.ಉಪಸ್ಥಾವರ ಹಿಂಭಾಗದ 3. ಕೆ. ಇ.ಬಿ.ಸ್ಥಾವರದ ಹಿಂಭಾಗದ ಮನೆಗಳು 


899 


બ 


ವಾರ್ಡ್ 


ಚೆಕ್ಕುಬಂದಿ 


ವಾರ್ಡಿಗೆ ಒಳಪಡುವ ಪ್ರದೇಶಗಳು 


ಸಂಖ್ಯೆ 


ವಾರ್ಡಿನ 
ಒಟ್ಟು ಜನ 
ಸಂಖ್ಯೆ 


3 


875 . 


ಮನೆಗಳು . 
ಪೂರ್ವಕ್ಕೆ: ಎಂ . ಜಿ. ರಸ್ತೆ (ರೈಲ್ವೆಸ್ಟೇಷನ್ ರಸ್ತೆ) 1. ಕೆ. ಇ. ಬಿ.ಕ್ವಾರ್ಟಸ್. 
ಪಶ್ಚಿಮಕ್ಕೆ : ಹೇರೂರು ಕೆರೆ ಅಂಗಳ. 2. ಪೊಲೀಸ್ ಕ್ವಾರ್ಟಸ್. 
ಉತ್ತರಕ್ಕೆ : ಕೆ. ಇ.ಬಿ. ಉಪಸ್ಥಾವರ . 3. ಪಿ. ಡಬ್ಲೂ . ಡಿ.ಕ್ವಾರ್ಟಸ್. 

4. ತಾಲ್ಲೂಕ್ ಪಂಚಾಯತ್ ಕ್ವಾರ್ಟಸ್ . 
5. ಕೆನರಾಬ್ಯಾಂಕ್‌ನ ರಸ್ತೆ ( ವಿನಾಯಕನಗರ 

03ನೇಕ್ರಾಸ್‌ನ ಬಲಭಾಗದ ಮನೆಗಳು ) 
2 | 2 

938 
6 . ಕುವೆಂಪುನಗರ 
ದಕ್ಷಿಣಕ್ಕೆ: ವಿನಾಯಕನಗರ 03ನೇಅಡ್ಡರಸ್ತೆಯ 

7. ವಿನಾಯಕನಗರ 04ನೇಕ್ರಾಸ್‌ನ ಬಲ 
ಎಡಭಾಗದ ಮನೆಗಳು . 

ಎಡಭಾಗದ ಮನೆಗಳು) 
8. ವಿನಾಯಕನಗರ 03ನೇಕ್ರಾಸ್‌ನಿಂದ 
ಹೇಮಾವತಿ ಚಾಲನ್‌ವರೆಗಿನ ಬಲಭಾಗದ 

ಮನೆಗಳು 
ಪೂರ್ವಕ್ಕೆ: ಎಂ . ಜಿ.ರಸ್ತೆ, (ರೈಲ್ವೆಸ್ಟೇಷನ್ ರಸ್ತೆ) [ 1. ಗಟ್ಟಿಲೇಔಟ್ 1,2,3ರ ಎಡಭಾಗದ 
ಪಶ್ಚಿಮಕ್ಕೆ : ಹೇರೂರು ಕೆರೆ ಅಂಗಳ. ಮನೆಗಳು. 

ಉತ್ತರಕ್ಕೆ : ವಿನಾಯಕನಗರ 3ನೇ ಅಡ್ಡರಸ್ತೆಯ 2 . ವಿನಾಯಕನಗರದ 03ನೇಕ್ರಾಸ್‌ನ 
| 3 | 3 | ಎಡಭಾಗದ ಮನೆಗಳು 

ಎಡಭಾಗದ ಮನೆಗಳು 
ದಕ್ಷಿಣಕ್ಕೆ: ವಿನಾಯಕನಗರ 1ನೇ ಅಡ್ಡರಸ್ತೆಯ 3. ವಿನಾಯಕನಗರ 1 ಮತ್ತು 
ಎಡ ಮತ್ತು ಬಲಭಾಗದ ಮನೆಗಳು 2ನೇ ಕ್ರಾಸ್‌ನಲ್ಲಿರುವ ಎರಡು ಬದಿಯ 
(ಎಸ್. ಎಂ . ಬಿ. ಇಟ್ಟಿಗೆ ಫ್ಯಾಕ್ಟರಿ ರಸ್ತೆ) ಮನೆಗಳು ಹೇಮಾವತಿ ಚಾನಲ್‌ವರಗೆ . 
ಪೂರ್ವಕ್ಕೆ : ರೈಲ್ವೆಸ್ಟೇಷನ್ ರಸ್ತೆಯ 
ಲಕ್ಷ್ಮೀನರಸಿಂಹಯ್ಯರವರ ಮನೆಯಿಂದ 

1. ರೈಲ್ವೆಸ್ಟೇಷನ್ ರಸ್ತೆಯ ಪಶ್ಚಿಮ ಭಾಗದ 

ಬಾಲಕಿಯರ ಪ್ರಾಥಮಿಕ ಪಾಠಶಾಲೆಯ 
ತರಕಾರಿ ಗೋಪಾಲಯ್ಯರವರ 

ಹಿಂಭಾಗದ ಮನೆಗಳು ಹಾಗೂ ಶಾಮಿಲ್ 
ಮನೆಯವರೆಗೆ, 
ಪಶ್ಚಿಮಕ್ಕೆ: ಹೇರೂರು ಟ್ಯಾಂಕ್‌ ಫೀಲ್‌ನಿಂದ 

ರಸ್ತೆಯ ( ದಕ್ಷಿಣಭಾಗ) 

2 . ಗುರುಭವನದ ಮುಂಭಾಗದ 
ಬೋಜಣ್ಣನವರ ಮನೆಯಿಂದ 
| 4 | 4 

1,2ನೇ ಕ್ರಾಸ್‌ ಹಾಗೂ ಅಕ್ಕಪಕ್ಕದ ಮನೆಗಳು | 1028 
ಕೋರ್ಟ್ವ ರೆಗೆ. 
ಉತ್ತರಕ್ಕೆ : ಹೊಸಬಡಾವಣೆ 01ನೇಕ್ರಾಸ್‌ನ 

3. ಗಟ್ಟಿ ಲೇಔಟ್ ಹಾಗೂ ಪಶ್ಚಿಮದ ಭಾಗದ 

ಮನೆಗಳು 
( ದಕ್ಷಿಣಭಾಗದ ಹಿಂಭಾಗ) ಬೋಜಣ್ಣನವರ 

4 . ನಾಗಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದ 
ಮನೆಯಿಂದ ಕೋರ್ಟ್ವ ರೆಗೆ. 

ಮನೆಗಳು ಮತ್ತು ಹೇರೂರು ಕೆರೆಯ ಪಕ್ಕದ 
ದಕ್ಷಿಣಕ್ಕೆ : ಕಾಲೇಜು ಮೈದಾನದಿಂದ 

ಮನೆಗಳು ( ನಿಟ್ಟೂರ್‌ಗೇಟ್ ಹಿಂಭಾಗ) 
ಬೋಜಣ್ಣನವರ ಮನೆಯವರೆಗೆ. 
ಪೂರ್ವಕ್ಕೆ : ಸುಗ್ಗಿ ಟಿ. ವಿ.ಎಸ್.ಮೋಟಾರ್ 1. ಹೆಲ್ತ್ ಕ್ವಾರ್ಟಸ್ 2. ಕೆ.ಹೆಚ್. ಬಿ.ಕಾಲೋನಿ 
ಷೋರೂಂನಿಂದ ಶಂಕರ್‌ಲಾಯರ್ ಮನೆಯ ಮತ್ತು ಹಿಂಭಾಗ ಎರಡು ಕಡೆಯ ಮನೆಗಳು 
ರಸ್ತೆಯವರೆಗೆ. 

3. ಶಿಲ್ಪಸಾಮಿಲ್ ಹತ್ತಿರದ ಮನೆಗಳು ಮತ್ತು 
| 5 | 5 ಪಶ್ಚಿಮಕ್ಕೆ: ಹೇರೂರು ಮಾಳೆ ರಸ್ತೆ. | ಹಿಂಭಾಗದ ಮನೆಗಳು 

1018 
ಉತ್ತರಕ್ಕೆ: ಬಿ . ಹೆಚ್. ರಸ್ತೆ. 

4. ಸಿಡಿಲುಬಸವೇಶ್ವರಸ್ವಾಮಿ ದೇವಸ್ಥಾನದ 
ದಕ್ಷಿಣಕ್ಕೆ : ಗುಬ್ಬಿ ಕೆರೆ ಗದ್ದೆಬಯಲು ಮತ್ತು ಮನೆಗಳು ಮತ್ತು ಶಂಕರ್‌ಲಾಯರ್ ಮನೆಯ 
ಹರಿಜನ ಸ್ಮಶಾನದ ಜಾಗ. 

ರಸ್ತೆಯ ಎಡಭಾಗದ ಮನೆಗಳು 
ಪೂರ್ವಕ್ಕೆ: ಬ್ಯಾಟರಾಯಸ್ವಾಮಿ ದೇವಸ್ಥಾನದ 1. ಗೌಡರಬೀದಿ 
ರಸ್ತೆ, ಗ್ರಾಮದೇವತೆ ದೇವಸ್ಥಾನದ ರಸ್ತೆ, 2 . ನಾಯಕರಬೀದಿ 

878 
ಕೋಟೆಬೀದಿ ರಸ್ತೆಯವರೆಗೆ, 

3. ಮಗ್ಗದವರಬೀದಿಯ ಉತ್ತರ ದಕ್ಷಿಣದ 


#( 


ವಾರ್ಡ್ 
ಸಂಖ್ಯೆ 


ಚೆಕ್ಕುಬಂದಿ 


ವಾರ್ಡಿಗೆ ಒಳಪಡುವ ಪ್ರದೇಶಗಳು 


ವಾರ್ಡಿನ 
ಒಟ್ಟು ಜನ 
ಸಂಖ್ಯೆ 


4 


1047 


ಮನೆಗಳು 
ಪಶ್ಚಿಮಕ್ಕೆ: ಸುಗ್ಗಿ ಟಿ. ವಿ.ಎಸ್.ಮೋಟಾರ್‌ನಿಂದ 4 . ಪಣಗಾರರಬೀದಿ 
ಶಂಕರ್‌ಲಾಯರ್ ಮನೆಯ ರಸ್ತೆಯವರೆಗೆ, 5 ಕೋಟೆಗಲ್ಲಿ 
ಉತ್ತರಕ್ಕೆ: ಕಾಯಿಪೇಟೆ ರಸ್ತೆ ಮತ್ತು 6. ಕೋಟೆಬೀದಿಯ ದಕ್ಷಿಣ ಭಾಗದ 
ಎಸ್ . ಎಂ .ಪ್ಯಾಲೇಸ್ ರಸ್ತೆ . 

ಮನೆಗಳು 

7. ಬ್ಯಾಟರಾಯಸ್ವಾಮಿ ದೇವಸ್ಥಾನದ ಹತ್ತಿರ 
ದಕ್ಷಿಣಕ್ಕೆ : ಪಟ್ಟಣ ಪಂಚಾಯಿತಿ ಗಡಿ 

ಮನೆಗಳು ಹಾಗೂ ತೇರು ಮನೆಯ ದಕ್ಷಿಣ 
( ಗುಬ್ಬಿ ಕೆರೆ ಗದ್ದೆಬಯಲು) 

ಭಾಗದ ಮನೆಗಳು 
ಪೂರ್ವಕ್ಕೆ : ಪವನ್ ಕ್ಲಿನಿಕ್ ರಸ್ತೆಯಿಂದ 1. ರಾಷ್ಟ್ರೀಯ ಹೆದ್ದಾರಿ 206ರ ದಕ್ಷಿಣದ 
ಟಿಪುಸರ್ಕಲ್ ಹಾಗೂ ಪೌಜುದಾರರಬೀದಿ, ಭಾಗದ ಬಸವೇಶ್ವರ ಕಾಂಡಿಮೆಂಟ್ಸ್ ಅಂಗಡಿ 
ಪಶ್ಚಿಮಕ್ಕೆ: ಎ . ಪಿ. ಎಂ .ಸಿ.ಸೊಸೈಟಿಯಿಂದ ಯಿಂದ ಕನ್ನಡ ಸಾಹಿತ್ಯ ಪರಿಷತ್ 
ಬ್ಯಾಟರಾಯಸ್ವಾಮಿ ದೇವಸ್ಥಾನದಿಂದ ಕಟ್ಟಡದವರೆಗೆ 
ಚಿಕ್ಕಗುಬ್ಬಿಯಪ್ಪದೇವಸ್ಥಾನದಿಂದ 

2. ಮಹಮದ್ ಷಫೀ ಮನೆಯಿಂದ 
ಪಣಗಾರರಬೀದಿಯ ರಸ್ತೆಯವರೆಗೆ. ಟಿ.ಎ . ಪಿ.ಸಿ. ಎಂ .ಸೊಸೈಟಿ ಹಿಂಭಾಗದ 
( ಉತ್ತರಕ್ಕೆ: ಬಿ.ಹೆಚ್.ರಸ್ತೆ (ಕೋರ್ಟ್ ಸರ್ಕಲ್) | ಮನೆಗಳು 

3. ವಕೀಲರಾದ ಚಂದ್ರಶೇಖರ್ ರವರ 
ಮನೆಯಿಂದ ಲಕ್ಷ್ಮೀನಾರಾಯಣಶಾಸ್ತ್ರಿ ರವರ 

ಮನೆಯವರೆಗಿನ ಮನೆಗಳು 
ದಕ್ಷಿಣಕ್ಕೆ: ಪಟ್ಟಣ ಪಂಚಾಯಿತಿ ಗಡಿ ( ಗುಬ್ಬಿ 

4. ಫೌಜುದಾರರಬೀದಿ ( ಟಿಪ್ಪು ಸರ್ಕಲ್) 
ಕೆರೆ ಗದ್ದೆ ಬಯಲು) 

5. ಮುಸ್ಲಿಂಬ್ಲಾಕ್‌ನ 1,2,3ನೇ ಕ್ರಾಸ್‌ನ 
ಮನೆಗಳು . 

6. ಜಬ್ಬಾರ್‌ ಕಾಲೋನಿ ( ಹಕ್ಕ ) 
ಪೂರ್ವಕ್ಕೆ : ಬಿಲ್ಲೇಪಾಳ್ಯಕ್ಕೆ ಹೋಗುವ 1. ಸೀಬೆತೋಟ 
ಕಾಲುದಾರಿ. 

2. ಜ್ಯೋತಿನಗರ 
ಪಶ್ಚಿಮಕ್ಕೆ: ರೈಲ್ವೆಸ್ಟೇಷನ್ ರಸ್ತೆ. 

3. ರೈಲ್ವೆಸ್ಟೇಷನ್ ರಸ್ತೆಯ ಪೂರ್ವಭಾಗದ 
ಉತ್ತರಕ್ಕೆ: ರೈಲ್ವೆ ಪಟ್ಟಿ 

ಮನೆಗಳು 
| 8 | 8 | 

4. ಶ್ರೀನಗರ 1 ಮತ್ತು 2ನೇ ಕ್ರಾಸ್‌ನಿಂದ 

ಕೆ. ಎಂ . ಎಫ್. ವರೆಗಿನ ಮನೆಗಳು 
ರೂರಾನಿ ಮಸೀದಿ ಹಿಂಭಾಗದ 

5. ಮಾರತಿನಗರ 6ನೇ ಕ್ರಾಸ್‌ನ 
06ನೇ ಕ್ರಾಸ್‌ನ ಉತ್ತರದ ಭಾಗ. 

ಉತ್ತರಭಾಗದ ಮನೆಗಳು ( ಹಳೇ ಐ. ಬಿ) 

ಹಿಂಭಾಗದ ಮನೆಗಳು . 
ಪೂರ್ವಕ್ಕೆ : ಮಾರನಕಟ್ಟೆ 

1. ರೈಲ್ವೆಸ್ಟೇಷನ್ ರಸ್ತೆಯ ಪೂರ್ವಭಾಗದ 
ಪಶ್ಚಿಮಕ್ಕೆ : ಎಂ . ಜಿ. ರಸ್ತೆ . 

ಮನೆಗಳು2 . ಮಾರುತಿನಗರ 6ನೇಕ್ರಾಸ್‌ನಿಂದ 
| 9 | 9 | ಉತ್ತರಕ್ಕೆ : ಮಾರುತಿನಗರದ 06ನೇ ಅಡ್ಡರಸ್ತೆ 

1ನೇಕ್ರಾಸ್‌ವರೆಗಿನ ದಕ್ಷಿಣಭಾಗದ ಮನೆಗಳು 
( ಬಲಭಾಗದ ಮನೆಗಳು 

3. ನೂರಾನಿ ಮಸೀದಿ ರಸ್ತೆಯ ಎರಡು 
ದಕ್ಷಿಣಕ್ಕೆ: ಮಾರುತಿನಗರ 01ನೇ ಅಡ್ಡರಸ್ತೆ 

ಕಡೆಯ ಮನೆಗಳು 
ಎಡಭಾಗ ಮತ್ತು ಬಲಭಾಗದ ಮನೆಗಳು. 
ಪೂರ್ವಕ್ಕೆ ಮಾರನಕಟ್ಟೆ. 

1. ರಾಯವಾರ ರಸ್ತೆಯ ಎಡ ಮತ್ತು 
ಪಶ್ಚಿಮಕ್ಕೆ: ಎಂ . ಜಿ.ರಸ್ತೆ. 

ಬಲಭಾಗದ ಮನೆಗಳು ( ಮಹಾಲಕ್ಷ್ಮೀನಗರ ) 
| 10 | 10 | ಉತ್ತರಕ್ಕೆ : ತಹಶೀಲ್ದಾರ್ ರವರ ವಸತಿಗೃಹದ 12. ಶ್ರೀನಿವಾಸ ಹೈಸ್ಕೂಲ್‌ನ ಹಿಂಭಾಗದ 

ಹಿಂಭಾಗದ ಮನೆಗಳು (ಓವರ್‌ಹೆಡ್ ಮನೆಗಳು ಮತ್ತು ಉತ್ತರಭಾಗದ 
ಟ್ಯಾಂಕ್ ) 

5,4 ,3,21ನೇ ಕ್ರಾಸ್‌ನಿಂದ ಹೊಸ ಐ. ಬಿ . 


1070 


1019 


1064 


ವಾರ್ಡ್ 
ಸಂಖ್ಯೆ 


#( 


ಚೆಕ್ಕುಬಂದಿ 


| 


ವಾರ್ಡಿನ 
ಒಟ್ಟು ಜನ 


ವಾರ್ಡಿಗೆ ಒಳಪಡುವ ಪ್ರದೇಶಗಳು 


ಸಂಖ್ಯೆ 


3 


| 


5 


| 11 | 


11 . 


1085 


ಹಿಂಭಾಗದ ಉತ್ತರದಭಾಗದ ಮನೆಗಳು. 
ದಕ್ಷಿಣಕ್ಕೆ: ಪ್ರವಾಸಿಮಂದಿರದ ಎಡಭಾಗದ 
ಮನೆಗಳು ( ಮಹಾಲಕ್ಷ್ಮೀನಗರ 01ನೇ 
ಅಡ್ಡರಸ್ತೆ) 
ಪೂರ್ವಕ್ಕೆ: ಡಾ|| ರಾಜ್‌ಕುಮಾರ್‌ ರಸ್ತೆ, 1. ಸಿ. ಟಿ.ಗೌಡಯ್ಯರವರ ಮನೆಯಿಂದ 
ಪಶ್ಚಿಮಕ್ಕೆ: ಎಂ . ಜಿ.ರಸ್ತೆ, 

ರೈಲ್ವೆಸ್ಟೇಷನ್ ರಸ್ತೆಯ ಪೂರ್ವಭಾಗದ 
ಉತ್ತರಕ್ಕೆ : ಪ್ರವಾಸಿಮಂದಿರದ ರಸ್ತೆ. ಮನೆಗಳು ಹಾಗೂ ಎನ್ .ಹೆಚ್.206ರ 

ಉತ್ತರಭಾಗದ ಮನೆಗಳು 
2 . ಹೊಸಪೇಟೆ 
3 . ಅರಳಿಮರದ ಸುತ್ತಮುತ್ತಲಿನ ಮನೆಗಳು 

ಹಾಗೂ ಪ . ಪಂ . ಅಂಗಡಿ ಮಳಿಗೆಗಳ | 
ದಕ್ಷಿಣಕ್ಕೆ: ದರ್ಜಿಗರಬೀದಿ ಉತ್ತರ ಭಾಗದ 

ಹಿಂಭಾಗದ ಮನೆಗಳು . 
ಮನೆಗಳು . 

4. ದರ್ಜಿಗರಬೀದಿಯ ಉತ್ತರದ ಭಾಗದ 
ಮನೆಗಳು ಹಾಗೂ ಎನ್. ಹೆಚ್ . 206ರ ದಕ್ಷಿಣ 
ಭಾಗದಿಂದ ಕಾಂಗ್ರೆಸ್ ಬಿಲ್ಡಿಂಗ್‌ವರೆಗಿನ 

ಮನೆಗಳು 
ಪೂರ್ವಕ್ಕೆ: ಮಾರ್ಕೆಟ್ ರಸ್ತೆ . 

1. ಎನ್. ಹೆಚ್ . 206ರ ದಕ್ಷಿಣ ಭಾಗದಿಂದ 
ಪಶ್ಚಿಮಕ್ಕೆ: ಟಿಪ್ಪು ಸರ್ಕಲ್ ಫೌಜುದಾರರ ಕಾಂಗ್ರೆಸ್ ಕಟ್ಟಡದವರೆಗೆ, 
ಬೀದಿ ಪಶ್ಚಿಮಭಾಗ. 

2. ಬ್ರಾಹ್ಮಣರಬೀದಿಯ 1 ಮತ್ತು 
ಉತ್ತರಕ್ಕೆ : ದರ್ಜಿಗರಬೀದಿ ಮುಖ್ಯರಸ್ತೆ, ನೇಕಾಸ್‌ನ ಮನೆಗಳು. 

3. ದರ್ಜಿಗರಬೀದಿಯ ದಕ್ಷಿಣಭಾಗದ 
ಮನೆಗಳು 
4. ಆನೆಪೇಟೆ. 
5. ಮದ್ದಿನ ನಾಗಣ್ಣನವರ ಗಲ್ಲಿ. 

6. ಕಾಯಿಪೇಟೆಯ ಬಲ ಮತ್ತು ಎಡಭಾಗದ 
ದಕ್ಷಿಣಕ್ಕೆ : ಕೋಟೆಬೀದಿ ರಸ್ತೆ. 

ಮನೆಗಳು . 
7. ಬೇವಿನ ಎಲ್ಲಮ್ಮದೇವಸ್ಥಾನದ ಬೀದಿ. 
8. ಲಕ್ಷ್ಮೀನಾರಾಯಶಾಸ್ತಿ ಮನೆಯಿಂದ 
ತಮ್ಮಯ್ಯಪ್ಪನವರ ಮನೆಯವರೆಗೆ 

ಪೂರ್ವಭಾಗದ ಮನೆಗಳು 
ಪೂರ್ವಕ್ಕೆ: ತೋಟದಸಾಲು ರಸ್ತೆ 

1. ಅಕ್ಕಸಾಲಿಗರಬೀದಿ ದಕ್ಷಿಣಭಾಗದ 
ಪಶ್ಚಿಮಕ್ಕೆ: ಮಡಿವಾಳರ ಬೀದಿಯಿಂದ 
(ಗಾಣಿಗರಬೀದಿ) ಮಾಚಿದೇವರ 

ಮನೆಗಳು , ಅರಳೀಮರದ ಹತ್ತಿರದ 
ದೇವಸ್ಥಾನದ ಹತ್ತಿರ ಇರುವ ಮಿಷನ್‌ವರೆಗೆ. 

ಮನೆಗಳು ಹಾಗೂ 

2. ಮಗ್ಗದವರಬೀದಿಯ ಉತ್ತರಭಾಗದ 
ಉತ್ತರಕ್ಕೆ: ಸ್ಲಂ ಏರಿಯಾ ರಸ್ತೆ . 

ಮನೆಗಳು ಮತ್ತು ಅಕ್ಕಸಾಲಿಗರಬೀದಿಯ 
ದಕ್ಷಿಣಕ್ಕೆ: ಸರ್ಕಾರಿ ಪ್ರಾಥಮಿಕ 

ಎರಡು ಬದಿಯ ಮನೆಗಳು . 
ಪಾಠಶಾಲೆಯಿಂದ ಮಚ್ಚೆ ರಂಗಪ್ಪನವರ 

3. ಹಳೇ ಎ .ಕೆ.ಕಾಲೋನಿ. 
ಮನೆಯ ರಸ್ತೆ . 
ಪೂರ್ವಕ್ಕೆ: ಚನ್ನಬಸವೇಶ್ವರಸ್ವಾಮಿ 1. ಮಾರ್ಕೆಟ್ ರಸ್ತೆಯ ಬಲ ಮತ್ತು 
ದೇವಸ್ಥಾನದ ರಸ್ತೆ. 

ಎಡಭಾಗದ ಮನೆಗಳು 
ಪಶ್ಚಿಮಕ್ಕೆ: ಮಾರ್ಕೆಟ್ ರಸ್ತೆಯ ಎಡ ಮತ್ತು 2. ಜವಳಿಪೇಟೆ ಎರಡು ಬದಿಯ ಮನೆಗಳು. 
ಬಲಭಾಗದ ಮನೆಗಳು ಹಾಗೂ ದೊಡ್ಡಪೇಟೆ 3. ಬೆಲ್ಲದಪೇಟೆಯ ಉತ್ತರ ಹಾಗೂ ದಕ್ಷಿಣದ 


13 


| 12 | 


12 


1008 


| 13 | 


13 | 


904 


14 | 


14 


881 


ವಾರ್ಡ್ 
ಸಂಖ್ಯೆ 


ಚೆಕ್ಕುಬಂದಿ 


| 


#( 


ವಾರ್ಡಿಗೆ ಒಳಪಡುವ ಪ್ರದೇಶಗಳು 
ವಾನ 


ವಾರ್ಡಿನ 
ಒಟ್ಟು ಜನ 
ಸಂಖ್ಯೆ 


15 


876 


ಸರ್ಕಲ್‌ವರೆಗೆ. 

ಮನೆಗಳು . 
ಉತ್ತರಕ್ಕೆ : ಎನ್. ಹೆಚ್ .206 . 

4. ಜೈಪ್ರಕಾಶ್ ಮತ್ತು ಮಾರುತಿ ಹೋಟೆಲ್ 
ದಕ್ಷಿಣಕ್ಕೆ : ಬಾವಿಹಟ್ಟಿ ಜಿ.ಎಸ್. ಗಿರೀಶ್‌ರವರ ಹಿಂಭಾಗದ ಮನೆಗಳು. 
ಮನೆಯಿಂದ ನಾಭೀರಾಜಯ್ಯರವರ 
ಮನೆಯವರೆಗೆ , 
ಪೂರ್ವಕ್ಕೆ : ಶ್ರೀ ಚನ್ನಬಸವೇಶ್ವರಸ್ವಾಮಿ 11. ದೊಡ್ಡಪೇಟೆ ಉತ್ತರ ಮತ್ತು ದಕ್ಷಿಣಭಾಗದ 
ದೇವಸ್ಥಾನದ ಪೂರ್ವಭಾಗದ ಮನೆಗಳು . ಮನೆಗಳು 
ಪಶ್ಚಿಮಕ್ಕೆ : ಅಕ್ಕಸಾಲಿಗರಬೀದಿ ಪೂರ್ವಭಾಗ 2. ಚಿಪ್ಪಿಗರಬೀದಿಯ ಪೂರ್ವ ಹಾಗೂ 
ಹಾಗೂ ಬಂಗ್ಲಿ ಮಂಟಪದ ಸರ್ಕಲ್ , ಪಶ್ಚಿಮ ಭಾಗದ ಮನೆಗಳು 
ಉತ್ತರಕ್ಕೆ: ಕಾಯಿಪೇಟೆ ರಸ್ತೆ, ದೇಶಾವರಪೇಟೆ | 3 . ಬಾವಿಹಟ್ಟಿ 
ರಸ್ತೆ ಹಾಗೂ ದೊಡ್ಡಪೇಟೆ ರಸ್ತೆ. 4. ತೋಟದಸಾಲು ( ಬಂಡಿ ರಾಜಣ್ಣನವರ 

ಮನೆಯ ಅಕ್ಕಪಕ್ಕದ ಮನೆಗಳು) 
ದಕ್ಷಿಣಕ್ಕೆ : ಗದ್ದೆಬಯಲು, ತೋಟದಸಾಲು. 5. ಹೆಬ್ರರ್‌ರಸ್ತೆ 

6. ಹಳೇಸಂತೆಮೈದಾನ. 
ಪೂರ್ವಕ್ಕೆ : ಹೊಸ ಎ.ಕೆ.ಕಾಲೋನಿಯ 
ಹನುಮದಾಸಪ್ಪರವರ ಮನೆಯಿಂದ 
ಕೆರೆಕೋಡಿಯವರೆಗೆ , 
ಪಶ್ಚಿಮಕ್ಕೆ: ಶ್ರೀ ಚನ್ನಬಸವೇಶ್ವರಸ್ವಾಮಿ 

1. ಸುಭಾಷ್‌ನಗರ 
ದೇವಸ್ಥಾನದ ರಸ್ತೆ. 

2 . ಎನ್. ಹೆಚ್. 206ರ ದಕ್ಷಿಣಭಾಗದ 
ಉತ್ತರಕ್ಕೆ: ಎನ್.ಹೆಚ್ . 206 ( ಚನ್ನಮ್ಮರವರ 

ಮನೆಗಳು 
ಮನೆಯಿಂದ ಹನುಮದಾಸಪ್ಪರವರ 
ಮನೆಯವರೆಗೆ ) 
ದಕ್ಷಿಣಕ್ಕೆ: ಗುಬ್ಬಿ ವೀರಣ್ಣನವರ ತೋಟದ 


16 | 


16 


985 


ರಸ್ತೆ , 


1049 


ಪೂರ್ವಕ್ಕೆ : ಪಟ್ಟಣ ಪಂಚಾಯಿತಿ ಗಡಿ, 1. ಹೊಸಹರಿಜನ ಕಾಲೊನಿ 
ಪಶ್ಚಿಮಕ್ಕೆ: ಸುಭಾಷ್‌ನಗರ ಜಿ. ಹೆಚ್ . ಪಿ.ಎಸ್ . 2. ಭೋವಿಕಾಲೋನಿ 

ಶಾಲೆಯಿಂದ ಗುಬ್ಬಿ ವೀರಣ್ಣನವರ 3. ಗುಬ್ಬಿವೀರಣ್ಣನವರ ತೋಟದ ಸಾಲಿನ 
| 17 | 17 ತೋಟದವರೆಗೆ, 

ಮನೆಗಳು 
ಉತ್ತರಕ್ಕೆ : ಎನ್. ಹೆಚ್.206 ಜಿ. ಹೆಚ್. ಪಿ.ಎಸ್., 4. ಗುಬ್ಬಿ ಕೆರೆ ಅಂಗಳದ ಮನೆಗಳು. 
ಯಿಂದ ಶನೇಶ್ವರ ದೇವಸ್ಥಾನದವರೆಗೆ, 5. ಭಾರತ್ ಪೆಟ್ರೋಲ್‌ಬಂಕ್ ಹಿಂಭಾಗದ 
ದಕ್ಷಿಣಕ್ಕೆ: ಗದ್ದೆಬಯಲು ( ಗುಬ್ಬಿ ಕೆರೆ) 

ಮನೆಗಳು . 
ಪೂರ್ವಕ್ಕೆ : ಬಿಲ್ಲೇಪಾಳ್ಯದ ರಸ್ತೆ. 

1. ಮಾರನಕಟ್ಟೆ ಬಡಾವಣೆಯ ಮನೆಗಳು. 
ಪಶ್ಚಿಮಕ್ಕೆ: ಡಾ|| ರಾಜ್‌ಕುಮಾರ್‌ ಎಡಭಾಗ 2. ಕೆ.ಎಸ್.ಆರ್. ಟಿ.ಸಿ. ಬಸ್ಪಾಂಡ್ 
( ಮುನಿಸಿಪಲ್ ಕಾಂಪ್ಲೆಕ್ಸ್ ರಸ್ತೆ) 

ಸರ್ಕಲ್‌ನ ಉತ್ತರ ಭಾಗದ ಮನೆಗಳು 

3. ಎ . ಡಿ .ಕಾಲೋನಿ| 
18 | 

( ಉತ್ತರಕ್ಕೆ : ವಾರ್ಡ್‌ನಂ: 08 ಮತ್ತು 19ರ ಗಡಿ 
18 | 
( ಪ್ರಥಮ ದರ್ಜೆ ಕಾಲೇಜ್ ರಸ್ತೆ) . 4 , ಕ್ರಿಶ್ಚಿಯನ್ಕಾಲೋನಿ 

5. ಹಂದಿಜೋಗರ ಶಿಬಿರಗಳು. 
ದಕ್ಷಿಣಕ್ಕೆ : ಎನ್ .ಹೆಚ್. 206. 

6. ಹೇಮಾವತಿ ಕಾಲೋನಿ. 

(ಕುಂಭೀನರಸಯ್ಯ ಲೇಔಟ್) 
ಪೂರ್ವಕ್ಕೆ : ಪಟ್ಟಣ ಪಂಚಾಯಿತಿಯ ಸ್ವಾಗತ 1. ಹಳೇ ಕೆ. ಇ. ಬಿ.ಕ್ವಾರ್ಟಸ್ ಮತ್ತು ಅದರ 
19 | 19 | ಕಮಾನು. ( ಶ್ರೀ ಬಯಲಾಂಜನೇಯಸ್ವಾಮಿ | ಹಿಂಭಾಗದ ಮನೆಗಳು ( ಹೊಸ ಕಚೇರಿ 
ದೇವಸ್ಥಾನ) 

ಬೆಸ್ಕಾಂ ) 


896 


926 


#( 


ವಾರ್ಡ್ 
ಸಂಖ್ಯೆ 


ಚೆಕ್ಕುಬಂದಿ 


ವಾರ್ಡಿಗೆ ಒಳಪಡುವ ಪ್ರದೇಶಗಳು 


ವಾರ್ಡಿನ 
ಒಟ್ಟು ಜನ 
ಸಂಖ್ಯೆ 


| 


5 


N 


ಪಶ್ಚಿಮಕ್ಕೆ: ಕ್ರಿಶ್ಚಿಯನ್ ಕಾಲೋನಿ, 
ಉತ್ತರಕ್ಕೆ: ರೈಲ್ವೆ ಲೈನ್ ಹಳಿ. 


2 . ಹೊಲದಲ್ಲಿರುವ ಮನೆಗಳು ಮನೆಗಳು 
3, ಬಿಲ್ಲೇಪಾಳ್ಯ 
4 . ಬಂದೂಕದ ನರಸೀಯಪ್ಪರವರ 
ಮನೆಯಿಂದ ಬಾಳೇಕಾಯಿ ಬಸವರಾಜು 
ಮನೆಯವರೆಗಿನ ಅಕ್ಕಪಕ್ಕದ ತೋಟದ 
ಮನೆಗಳು 


ದಕ್ಷಿಣಕ್ಕೆ : ಬಿ.ಹೆಚ್.ರಸ್ತೆ . 


131313 


ತಬಸ್ಸುಮ್ ಜಹ್ರ ಕ. ಆ. ಸೇ 

ಉಪವಿಭಾಗಾಧಿಕಾರಿ 
ತುಮಕೂರು ಉಪವಿಭಾಗ ತುಮಕೂರು 

ತುಮಕೂರು ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಏಶೇಪ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಏಪ್ರಿಲ್ ೧೭, ೨೦೧೭ (ಚೈತ್ರ ೨೭, ಶಕ ವರ್ಷ ೧೯೩೯) 
Bengaluru , Monday , April 17 , 2017 (Chaitra 27 , Shaka Varsha 1939 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

- ಕರಡು ಅಧಿಸೂಚನೆ | 
ಸಂ , ಇಎಲ್‌ಎನ್‌ ( ಪಂ ).ಸಿಆ‌.01/16 - 17, ದಿನಾಂಕ 17 - 04 - 2017. 


ನಂ . ೩೭೭ 
No . 377 


ಸರ್ಕಾರದ ಅಧಿಸೂಚನೆ ಸಂ : ಯುಡಿಡಿ 23 ಟಿಎಂಎಸ್ 2014 ದಿನಾಂಕ 07 - 02 - 2014ರಂತೆ ಮತ್ತು ಸರ್ಕಾರದ 
ಆದೇಶ ಸಂ : ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ 15 - 02 - 2014ರಲ್ಲಿ ನೀಡಿರುವ ಮಾರ್ಗದರ್ಶನಗಳ ಪ್ರಕಾರ 
ಕರ್ನಾಟಕ ಪುರಸಭೆಗಳ ಕಾಯ್ದೆ 1964 ರ ನಿಯಮ 13ರಡಿ ಪ್ರತ್ಯಾಯೋಜಿಸಿರುವ ಅಧಿಕಾರವನ್ನು ಚಲಾಯಿಸಿ, 
ಎಸ್ . ಪಾಲಯ್ಯ , ಭಾ. ಆ. ಸೇ ., ಜಿಲ್ಲಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ದೊಡ್ಡಬಳ್ಳಾಪುರ 
ನಗರಸಭೆಯ ವ್ಯಾಪ್ತಿಯೊಳಗೆ ಇರುವ ಪ್ರದೇಶವನ್ನು 2011ರ ಜನಗಣತಿಗನುಸಾರವಾಗಿ 31 ಏಕ ಸದಸ್ಯ ವಾರ್ಡ್‌ಗಳನ್ನಾಗಿ 
ಪುನರ್ ವಿಂಗಡಿಸಲು ಉದ್ದೇಶಿಸಿ , ಲಗತ್ತು ಕೋಷ್ಟಕದ ಅಂಕಣ -2ರಲ್ಲಿ ದೊಡ್ಡಬಳ್ಳಾಪುರ ನಗರಸಭೆಯ ಪ್ರತಿಯೊಂದು 
ವಾರ್ಡ್ ಸಂಖ್ಯೆ ಮತ್ತು ಹೆಸರನ್ನು , ಅಂಕಣ - 3ರಲ್ಲಿ ವಾರ್ಡ್ ಚೆಕ್ಕುಬಂದಿಯನ್ನು ಮತ್ತು ಅಂಕಣ - 4ರಲ್ಲಿ ವಾರ್ಡ್ ವ್ಯಾಪ್ತಿಗೆ 
ಒಳಪಡುವ ಪ್ರದೇಶವನ್ನು ನಿಗದಿಪಡಿಸಿರುವಂತೆ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೇನೆ. 


ಸದರಿ ಕರಡು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಹದಿನೈದು (15 ) 
ದಿನಗಳ ಅವಧಿಯೊಳಗಾಗಿ ಬಾಧಿತರಾಗಬಹುದಾದ ಸಾರ್ವಜನಿಕರು ವಾರ್ಡ್‌ಗಳ ಪುನರ್ ವಿಂಗಡಣೆ ಬಗ್ಗೆ ಯಾವುದೇ 
ತರಹದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕಛೇರಿ ವೇಳೆಯಲ್ಲಿ ಲಿಖಿತವಾಗಿ ಪೂರಕ ಮಾಹಿತಿಯೊಂದಿಗೆ 
ಸಲ್ಲಿಸಬಹುದಾಗಿದೆ. 


ಎಸ್ . ಪಾಲಯ್ಯ 

ಜಿಲ್ಲಾಧಿಕಾರಿ , 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 

ಬೆಂಗಳೂರು. 


೫ 
) 


ಒಟ್ಟು 


ಪ್ರದೇಶ 


2737 


ಸಂ . ಇಎಲ್‌ಎನ್‌ ( ಪಂ ).ಸಿಆ‌ . 01 /16 - 17, ದಿನಾಂಕ 17 - 04 - 2017, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರಸಭೆಯ ವಾರ್ಡ್‌ಗಳ ಪುನರ್ ವಿಂಗಡಣೆಕೋಷ್ಟಕ 
ವಾರ್ಡ್ ಸಂ . ಮತ್ತು 

ಚೆಕ್ಕುಬಂದಿ 

ವಾರ್ಡ್‌ಗೆ ಒಳಪಡುವ 
ಹೆಸರು 

ಜನಸಂಖ್ಯೆ 
2 

5 
1 - ಆಶ್ರಯ ಬಡಾವಣೆ - ಪೂರ್ವ: ಬೆಂಗಳೂರು ಹಿಂದೂಪುರ ಕುರುಬರಹಳ್ಳಿ 

2585 
ಸುಭಾಷ್‌ನಗರ ಪಶ್ಚಿಮ : ನಗರ ಸಭಾ ಗಡಿ 

ಆಶ್ರಯ ಬಡಾವಣೆ, 
ಉತ್ತರ: ನಗರ ಸಭಾ ಗಡಿ 

ಮಾದಗೊಂಡನಹಳ್ಳಿ 
ದಕ್ಷಿಣ: ರಾಷ್ಟ್ರೀಯ ಹೆದ್ದಾರಿ( ಎನ್‌ಹೆಚ್ ) 207 ಆಶ್ರಯ ಬಡಾವಣೆ, 

ಸುಭಾಷ್‌ನಗರ. 
2 [ 2 - ಬಸವೇಶ್ವರನಗರ ಪೂರ್ವ: ಡಾ.ಬಿ. ಆರ್. ಅಂಬೇಡ್ಕರ್‌ ರಸ್ತೆ ಕುವೆಂಪುನಗರ, 

3072 
ಪಶ್ಚಿಮ : ಹಳೇ ಮಧುಗಿರಿ ರಸ್ತೆ 

ಬಸವೇಶ್ವರನಗರ. 
ಉತ್ತರ : ರಾಷ್ಟ್ರೀಯ ಹೆದ್ದಾರಿ (ಎನ್‌ಹೆಚ್) 207 
ದಕ್ಷಿಣ: ರಾಜ ಕಾಲುವೆ ( ಹಳೇ ಮಧುಗಿರಿ 

ರಸ್ತೆಯಿಂದ ಡಾ .ಬಿ .ಆರ್.ಅಂಬೇಡ್ಕರ್ 

ರಸ್ತೆಯವರೆಗೆ) 
3 | 3 - ಮುತ್ವಂದ್ರ ಪೂರ್ವ: ನಗರ ಸಭಾ ಗಡಿ 

ಮುತ್ಸಂದ್ರ, 
ಪಶ್ಚಿಮ : ಡಿ.ಕ್ರಾಸ್ ರಸ್ತೆ ಮತ್ತು 

ಡಿ .ಕ್ರಾಸ್ , 
ಬೆಂಗಳೂರು- ಹಿಂದೂಪುರ ರಸ್ತೆ ಐ . ಬಿ. ಹಿಂಭಾಗ, 
ಉತ್ತರ: ನಗರ ಸಭಾ ಗಡಿ 

ಸಹಜಾನಂದನಗರ. 
ದಕ್ಷಿಣ : ಮರಣೋತ್ತರ ಪರೀಕ್ಷಾ ಕೇಂದ್ರದ 

ರಸ್ತೆ ಮತ್ತು ನಾಗರಕೆರೆ 
4 | 4 - ವಿನಾಯಕನಗರ ಪೂರ್ವ: ಕೋರ್ಟ್ ರಸ್ತೆ 

ವಿನಾಯಕನಗರ, 
ಪಶ್ಚಿಮ : ಡಾ . ಬಿ.ಆರ್. ಅಂಬೇಡ್ಕರ್‌ ರಸ್ತೆ 

ಕೋರ್ಟ್ ಮುಂಭಾಗದ 
ಉತ್ತರ : ರಾಷ್ಟ್ರೀಯ ಹೆದ್ದಾರಿ ( ಎನ್‌ಹೆಚ್) 207 ] ಪ್ರದೇಶಗಳು. 
ದಕ್ಷಿಣ : ಕಾರ್ಮೆಲ್ ಜ್ಯೋತಿ ಶಾಲೆ ರಸ್ತೆ 

ಮತ್ತು ದೊಡ್ಡ ಚರಂಡಿ (ರೋಜಿಪುರ 
ಕಾಲೋನಿಯಿಂದಕೋರ್ಟ್ ರಸ್ತೆ 

ವರೆಗೆ) 
5 5 - ಸಿದ್ದೇನಾಯಕನಹಳ್ಳಿ ಪೂರ್ವ: ನಗರ ಸಭಾ ಗಡಿ 

ಸಿದ್ದೇನಾಯಕನಹಳ್ಳಿ , 
ಪಶ್ಚಿಮ : ಡಿ. ಕ್ರಾಸ್ ರಸ್ತೆ 

ಧರ್ಮರಾಯಸ್ವಾಮಿನಗರ, 
ಉತ್ತರ : ಮರಣೋತ್ತರ ಪರೀಕ್ಷಾ ಕೇಂದ್ರದ | ಸಿದ್ದೇನಾಯಕನಹಳ್ಳಿ 
ರಸ್ತೆ ಮತ್ತು ನಾಗರಕೆರೆ 

ಆಶ್ರಯ ಬಡಾವಣೆ. 
ದಕ್ಷಿಣ : ಜೈನ್ ಟೆಂಪಲ್ ರಸ್ತೆ ಮತ್ತು 

ನಾಗರಕೆರೆ 
6 6 - ಮುತ್ತೂರು ಪೂರ್ವ: ನಗರ ಸಭಾ ಗಡಿ 

ಮುತ್ತೂರು. 

3501 
ಪಶ್ಚಿಮ : ಬೆಂಗಳೂರು- ಹಿಂದೂಪುರ ರಸ್ತೆ 
ಉತ್ತರ : ರಾಜ ಕಾಲುವೆ ( ಬೆಂಗಳೂರು 

ಹಿಂದೂಪುರ ರಸ್ತೆಯಿಂದ 

ನಗರಸಭಾ ಗಡಿಯವರೆಗೆ) 
ದಕ್ಷಿಣ: ಮುತ್ತೂರು ಕೆರೆ | 


2954 


2563 


ವಾರ್ಡ್ ಸಂ . ಮತ್ತು 

ಹೆಸರು 


ಚೆಕ್ಕುಬಂದಿ 


ವಾರ್ಡ್‌ಗೆ ಒಳಪಡುವ 

ಪ್ರದೇಶ 


- ಒಟ್ಟು 
ಜನಸಂಖ್ಯೆ 


1 


| 


2 | 


7 


7 -ಶ್ರೀನಗರ 


2986 


8 


ಪೂರ್ವ: ನಗರ ಸಭಾ ಗಡಿ 

| ಕೆಂಪೇಗೌಡನಗರ, 
ಪಶ್ಚಿಮ : ಚಂದ್ರಶೇಖರ್‌ಪುರ ಮುಖ್ಯರಸ್ತೆ ಪ್ರಕಾಶ್ ಲೇಔಟ್, 
ಉತ್ತರ: ಮುತ್ತೂರು ಕೆರೆ 

ಚಂದ್ರಶೇಖರ್‌ಪುರ, 
ದಕ್ಷಿಣ: ನಗರ ಸಭಾ ಗಡಿ 

ಶ್ರೀನಗರ. 
ಪೂರ್ವ: ಬೆಂಗಳೂರು-ಹಿಂದೂಪುರ ರಸ್ತೆ, ಖಾಸ್‌ಬಾಗ್ , 
ಚಂದ್ರಶೇಖರ್‌ಪುರ ಮುಖ್ಯ ರಸ್ತೆ. 

ದರ್ಗಾಪುರ. 
ಪಶ್ಚಿಮ : ಬಿ. ಎಂ .ಶ್ರೀ . ರಸ್ತೆ ಮತ್ತು ನಿವೇದಿತಾ 

ಶಾಲೆ ಪಕ್ಕದ ರಸ್ತೆ 
ಉತ್ತರ: ಜೈನ್ ಟೆಂಪಲ್ ರಸ್ತೆ ಮತ್ತು 


8 - ಖಾಸ್‌ಬಾಗ್ 
ದರ್ಗಾಪುರ 


2896 


ನಾಗರಕೆರೆ | 


2833 


2560 


2530 


ದಕ್ಷಿಣ : ನಗರ ಸಭಾ ಗಡಿ 
19 - ಸಂಜಯನಗರ ಪೂರ್ವ: ಅರಳುಮಲ್ಲಿಗೆ ಶಾಲೆ ಕಾಂಪೌಂಡ್ ಸಂಜಯನಗರ 

ಪಶ್ಚಿಮ : ಸೌದೆ ಮಂಡಿ ರಸ್ತೆ ( ಚೈತನ್ಯನಗರ 

14ನೇ ಅಡ್ಡ ರಸ್ತೆ) . 
ಉತ್ತರ: ರಾಜ ಕಾಲುವೆ ( ಲಕ್ಷ್ಮೀ ದೇವಸ್ಥಾನ 

ದಿಂದ ನೆಲಮಂಗಲ ರಸ್ತೆವರೆಗೆ) 

ದಕ್ಷಿಣ : ನೆಲಮಂಗಲ ರಸ್ತೆ 
10 | 10 - ವಿದ್ಯಾನಗರ ಪೂರ್ವ: ಸೌದೆ ಮಂಡಿ ರಸ್ತೆ ( ಚೈತನ್ಯನಗರ ವಿದ್ಯಾನಗರ, 

14ನೇ ಅಡ್ಡ ರಸ್ತೆ) 

ಚೈತ್ಯನ್ಯನಗರದ 
ಪಶ್ಚಿಮ: ಕೊಂಗಾಡಿಯಪ್ಪ ಕಾಲೇಜು ರಸ್ತೆ ಪ್ರದೇಶಗಳು . 
ಉತ್ತರ: ಬಸವಣ್ಣ ದೇವಸ್ಥಾನದ ರಸ್ತೆ | 

ದಕ್ಷಿಣ : ನೆಲಮಂಗಲ ರಸ್ತೆ 
11 | 11 - ಕರೇನಹಳ್ಳಿ - 1 ಪೂರ್ವ: ಕೊಂಗಾಡಿಯಪ್ಪ ಕಾಲೇಜು ರಸ್ತೆ | ಕರೇನಹಳ್ಳಿ, 
ಪಶ್ಚಿಮ : ನಗರ ಸಭಾ ಗಡಿ | 

ಕೊಂಗಾಡಿಯಪ್ಪ 
ಉತ್ತರ : ಮಂಗಳಾ ಶಾಲೆ ರಸ್ತೆ 

ಕಾಲೇಜು ಹಿಂಭಾಗದ 
ದಕ್ಷಿಣ: ನಗರ ಸಭಾ ಗಡಿ 

ಪ್ರದೇಶ. 
12 | 12 - ಕನಕದಾಸನಗರ ಪೂರ್ವ: ದೊಡ್ಡ ಚರಂಡಿ ( ಕನಕದಾಸ ರಸ್ತೆ ಕನಕದಾಸನಗರ, 

ಯಿಂದ ಅರಳುಮಲ್ಲಿಗೆ ಶಾಲೆವರೆಗೆ) ತಳಗವಾರಹಟ್ಟಿ 
ಪಶ್ಚಿಮ : ಕೊಂಗಾಡಿಯಪ್ಪ ಕಾಲೇಜು ರಸ್ತೆ 

ಪ್ರದೇಶಗಳು . 
ಉತ್ತರ : ಕನಕದಾಸ ರಸ್ತೆ 
ದಕ್ಷಿಣ: ಬಸವಣ್ಣ ದೇವಸ್ಥಾನದ ರಸ್ತೆ ಮತ್ತು 

ರಾಜ ಕಾಲುವೆ ( ಲಕ್ಷ್ಮೀ ದೇವಸ್ಥಾನ 

ದಿಂದ ನೆಲಮಂಗಲ ರಸ್ತೆವರೆಗೆ) 
13 13 - ಭುವನೇಶ್ವರಿನಗರ ಪೂರ್ವ: ನಿವೇದಿತಾ ಶಾಲೆ ಪಕ್ಕದ ರಸ್ತೆ ಚಕ್ರದಿಮ್ಮನಕೋಟೆ, 
ಪಶ್ಚಿಮ : ನೆಲಮಂಗಲ ರಸ್ತೆ 

ಭುವನೇಶ್ವರಿನಗರ . 
ಉತ್ತರ : ತೇರಿನಬೀದಿ ರಸ್ತೆ 
ದಕ್ಷಿಣ: ನಗರ ಸಭಾ ಗಡಿ 


2724 


2983 


- ಒಟ್ಟು 

ಜನಸಂಖ್ಯೆ 
| 5 


2432 


2555 


16 | 


2202 


3184 


ವಾರ್ಡ್ ಸಂ . ಮತ್ತು 

ಚೆಕ್ಕುಬಂದಿ 

ವಾರ್ಡ್‌ಗೆ ಒಳಪಡುವ 
ಹೆಸರು 

ಪ್ರದೇಶ 
1 | 2 | 

4 
14 | 14 -ನೇಯ್ಕೆಬೀದಿ ಪೂರ್ವ: ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ | ಬ್ರಾಹ್ಮಣರ ಬೀದಿ, 

ಮತ್ತು ಚೌಡೇಶ್ವರಿ ಗುಡಿ ಬೀದಿ ನೇಯ್ದ ಬೀದಿ. 
ಪಶ್ಚಿಮ : ದೊಡ್ಡ ಚರಂಡಿ (ಕನಕದಾಸ ರಸ್ತೆ 

ಯಿಂದ ಅರಳುಮಲ್ಲಿಗೆ ಶಾಲೆವರೆಗೆ) 
ಉತ್ತರ: ಬಿಸಲಹಳ್ಳಿ ಮನೆ ರಸ್ತೆ ಮತ್ತು ಕೆಂಕರೆ 

ಶಾಲೆ ರಸ್ತೆ 

ದಕ್ಷಿಣ : ತೇರಿನಬೀದಿ ರಸ್ತೆ 
15 | 15 -ತೂಬುಗೆರಪೇಟೆ ಪೂರ್ವ: ಬಿ. ಎಂ .ಶ್ರೀ . ರಸ್ತೆ | 

ತೂಬುಗೆರೆಪೇಟೆ, 
ಪಶ್ಚಿಮ : ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ ವಹಿಗರಪೇಟೆ. 

ಮತ್ತು ಚೌಡೇಶ್ವರಿ ಗುಡಿ ಬೀದಿ 
ಉತ್ತರ: ಟ್ಯಾಂಕ್ ರಸ್ತೆ 

ದಕ್ಷಿಣ : ತೇರಿನಬೀದಿ ರಸ್ತೆ 
16 - ಗಾಂಧಿನಗರ ಪೂರ್ವ : ಬಿ. ಎಂ . ಶ್ರೀ . ರಸ್ತೆ 

ಗಾಂಧಿನಗರ, 
ಪಶ್ಚಿಮ : ಕೊಂಗಾಡಿಯಪ್ಪ ಮುಖ್ಯ ರಸ್ತೆ ಕಲಾಸಿಪಾಳ್ಯ . 
ಉತ್ತರ : ಮಾರ್ಕೆಟ್ ರಸ್ತೆ 

ದಕ್ಷಿಣ : ಟ್ಯಾಂಕ್ ರಸ್ತೆ 
17 | 17 - ಕುಚ್ಚಪ್ಪನಪೇಟೆ ( ಪೂರ್ವ: ಕೊಂಗಾಡಿಯಪ್ಪ ಮುಖ್ಯ ರಸ್ತೆ ಕುಚ್ಚಪನಪೇಟೆ, 

ಮತ್ತು ಕುಚ್ಚಪ್ಪನಪೇಟೆ ಮುಖ್ಯ ರಸ್ತೆ ದರ್ಗಾಪೇಟೆ 
ಪಶ್ಚಿಮ : ದರ್ಗಾ ಕಾಂಪೌಂಡ್ ಪಕ್ಕದ ರಸ್ತೆ 

ಮತ್ತು ಕುಚ್ಚಪ್ಪನಪೇಟೆ ಮುಖ್ಯ ರಸ್ತೆ 
ಉತ್ತರ: ಮುಕ್ತಾಂಬಿಕ ರಸ್ತೆ 

ದಕ್ಷಿಣ: ಬಿಸಲಹಳ್ಳಿ ಮನೆ ರಸ್ತೆ 
18 | 18 -ಪಿಂಜಾರು ಬೀಡು- ಪೂರ್ವ: ಕುಚ್ಚಪ್ಪನಪೇಟೆ ಮುಖ್ಯ ರಸ್ತೆ ಪಿಂಜಾರು ಬೀಡು, 
ಕಲ್ಲುಪೇಟೆ ಪಶ್ಚಿಮ: ಯರ ಸ್ವಾಮಿ ಮನೆ ರಸ್ತೆ ಕಲ್ಲುಪೇಟೆ 

ಉತ್ತರ : ಅ. ನ.ಕೃ . ರಸ್ತೆ 

ದಕ್ಷಿಣ: ಕನಕದಾಸ ರಸ್ತೆ 
19 | 19 - ದೇವರಾಜನಗರ ಪೂರ್ವ: ಯರ ಸ್ವಾಮಿ ಮನೆ ರಸ್ತೆ 

ದೇವರಾಜನಗರ 
ಪಶ್ಚಿಮ: ಕೊಂಗಾಡಿಯಪ್ಪ ಕಾಲೇಜು ರಸ್ತೆ 
ಉತ್ತರ : ಅ. ನ.ಕೃ . ರಸ್ತೆ 

ದಕ್ಷಿಣ: ಕನಕದಾಸ ರಸ್ತೆ 
20 20 - ತ್ಯಾಗರಾಜನಗರ ಪೂರ್ವ: ದರ್ಗಾ ಕಾಂಪೌಂಡ್ ಪಕ್ಕದ ರಸ್ತೆ ತ್ಯಾಗರಾಜನಗರ 

ಪಶ್ಚಿಮ : ಕೊಂಗಾಡಿಯಪ್ಪ ಕಾಲೇಜು ರಸ್ತೆ 
ಉತ್ತರ: ಮುಕ್ತಾಂಬಿಕ ರಸ್ತೆ 

ದಕ್ಷಿಣ: ಅ. ನ.ಕೃ . ರಸ್ತೆ 
21 21 - ಹೇಮಾವತಿಪೇಟೆ| ಪೂರ್ವ: ಡಿ.ಕ್ರಾಸ್ ರಸ್ತೆ 

ಹೇಮಾವತಿಪೇಟೆ 
ಪಶ್ಚಿಮ : ಕುಚ್ಚಪ್ಪನಪೇಟೆ ಮುಖ್ಯ ರಸ್ತೆ ಮತ್ತು 

ಕೊಂಗಾಡಿಯಪ್ಪ ಮುಖ್ಯ ರಸ್ತೆ 


2987 


3076 


2403 


2062 


ವಾರ್ಡ್ ಸಂ . ಮತ್ತು 

ಹೆಸರು 


ಚೆಕ್ಕುಬಂದಿ 


ವಾರ್ಡ್‌ಗೆ ಒಳಪಡುವ 

ಪ್ರದೇಶ 


- ಒಟ್ಟು 
ಜನಸಂಖ್ಯೆ 


22 | 22 - ಚಿಕ್ಕಪೇಟೆ 


dCH 


2545 


23 | 23 - ಗಾಣಿಗರಪೇಟೆ 


2546 


24 | 24 - ಎಲೇಪೇಟೆ 


3100 


25 | 

25 - ಮಾರುತಿನಗರ 


2226 


| ಉತ್ತರ: ಸ್ವಾಮಿ ವಿವೇಕಾನಂದ ಪ್ರತಿಮೆ 

ಪಕ್ಕದ ರಸ್ತೆ 
ದಕ್ಷಿಣ: ಮಾರ್ಕೆಟ್ ರಸ್ತೆ 
ಪೂರ್ವ: ಡಿ.ಕ್ರಾಸ್ ರಸ್ತೆ 

ಚಿಕ್ಕಪೇಟೆ 
ಪಶ್ಚಿಮ : ಕೊಂಗಾಡಿಯಪ್ಪ ಮುಖ್ಯ ರಸ್ತೆ 
ಉತ್ತರ: ತಾಲ್ಲೂಕು ಕಛೇರಿ ರಸ್ತೆ ) 
ದಕ್ಷಿಣ: ಸ್ವಾಮಿ ವಿವೇಕಾನಂದ ಪ್ರತಿಮೆ ಪಕ್ಕದ 

ರಸ್ತೆ 
ಪೂರ್ವ: ಕೊಂಗಾಡಿಯಪ್ಪ ಮುಖ್ಯ ರಸ್ತೆ ಗಾಣಿಗರಪೇಟೆ 
ಪಶ್ಚಿಮ : ಕೊಂಗಾಡಿಯಪ್ಪ ಕಾಲೇಜು ರಸ್ತೆ 

ಮತ್ತು ಡಾ . ಬಿ. ಆರ್.ಅಂಬೇಡ್ಕರ್‌ ರಸ್ತೆ 
ಉತ್ತರ: ನಾ .ನಂಜುಂಡಯ್ಯ ರಸ್ತೆ 
ದಕ್ಷಿಣ: ಮುಕ್ತಾಂಬಿಕ ರಸ್ತೆ 
ಪೂರ್ವ: ಡಿ.ಕ್ರಾಸ್ ರಸ್ತೆ 

ಎಲೇಪೇಟೆ, 
ಪಶ್ಚಿಮ :ಕೋರ್ಟ್ ರಸ್ತೆ 

ಕುಂಬಾರಪೇಟೆ 
ಉತ್ತರ: ಕುಂಬಾರಪೇಟೆ ಮುಖ್ಯ ರಸ್ತೆ 
| ದಕ್ಷಿಣ : ತಾಲ್ಲೂಕು ಕಛೇರಿ ರಸ್ತೆ 
ಪೂರ್ವ: ಡಿ. ಕ್ರಾಸ್ ರಸ್ತೆ 

ಮಾರುತಿನಗರ, 
ಪಶ್ಚಿಮ : ಕೋರ್ಟ್ ರಸ್ತೆ 

ಬೋವಿ ಕಾಲೋನಿ 
ಉತ್ತರ : ಬೆಂಗಳೂರು ಹಿಂದೂಪುರ ರಸ್ತೆ 
ದಕ್ಷಿಣ : ಕುಂಬಾರಪೇಟೆ ಮುಖ್ಯ ರಸ್ತೆ 
ಪೂರ್ವ:ಕೋರ್ಟ್ ರಸ್ತೆ , 

ರೋಜಿಪುರ 
ಪಶ್ಚಿಮ : ಡಾ . ಬಿ.ಆರ್.ಅಂಬೇಡ್ಕರ್‌ ರಸ್ತೆ 
ಉತ್ತರ : ಕಾರ್ಮೆಲ್ ಜ್ಯೋತಿ ಶಾಲೆ ರಸ್ತೆ 
- ಮತ್ತು ದೊಡ್ಡ ಚರಂಡಿ ರೋಜಿಪುರ 
ಕಾಲೋನಿಯಿಂದಕೋರ್ಟ್ ರಸ್ತೆ 

ವರೆಗೆ) 
ದಕ್ಷಿಣ : ರೋಜಿಪುರ ಮುಖ್ಯ ರಸ್ತೆ 
ಪೂರ್ವ:ಕೋರ್ಟ್ ರಸ್ತೆ 

|ಸೋಮೇಶ್ವರ ಬಡಾವಣೆ, | 2548 
ಪಶ್ಚಿಮ : ಹಳೇ ಮಧುಗಿರಿ ರಸ್ತೆ 

| ಸೊಬಗು ಟಾಕೀಸ್ 
ಉತ್ತರ: ರೋಜಿಪುರ ಮುಖ್ಯ ರಸ್ತೆ ಮತ್ತು ಹಿಂಭಾಗದ ಪ್ರದೇಶ 

ರಾಜಕಾಲುವೆ ( ಹಳೇ ಮಧುಗಿರಿ 
ರಸ್ತೆಯಿಂದ ಡಾ .ಅಂಬೇಡ್ಕರ್‌ ಮುಖ್ಯ 

ರಸ್ತೆವರೆಗೆ) 
ದಕ್ಷಿಣ: ಸೋಮೇಶ್ವರ ಬಡಾವಣೆ ಮುಖ್ಯರಸ್ತೆ 

ಮತ್ತು ನಾ . ನಂಜುಂಡಯ್ಯ ರಸ್ತೆ 


26 | 26 -ರೋಜಿಪುರ 


3275 


27 -ಸೋಮೇಶ್ವರ 
ಬಡಾವಣೆ 


ವಾರ್ಡ್ ಸಂ . ಮತ್ತು 

ಹೆಸರು 


ಚೆಕ್ಕುಬಂದಿ 


ವಾರ್ಡ್‌ಗೆ ಒಳಪಡುವ 

ಪ್ರದೇಶ 


- ಒಟ್ಟು 
ಜನಸಂಖ್ಯೆ 


ಸಂ . 


- 


2 


4 


- 5 


28 | 28 - ಕಛೇರಿಪ 


ಕಛೇರಿಪಾಳ್ಯ 


2762 


ಪೂರ್ವ: ಡಾ . ಬಿ . ಆರ್. ಅಂಬೇಡ್ಕರ್ ರಸ್ತೆ 

ಮತ್ತು ಕೊಂಗಾಡಿಯಪ್ಪ ಕಾಲೇಜು 


29 | 29 - ಶಾಂತಿನಗರ 


2525 


30 | 30 - ಇಸ್ಲಾಂಪುರ 


2537 


ಪಶ್ಚಿಮ : ನಗರಸಭಾ ಗಡಿ 
ಉತ್ತರ: ನಗರ ಸಭಾ ಗಡಿ ಮತ್ತು 
- ತುಮಕೂರು ರಸ್ತೆ 
ದಕ್ಷಿಣ: ಮುತ್ಯಾಲಮ್ಮ ದೇವಸ್ಥಾನದ ರಸ್ತೆ 
( ಪೂರ್ವ: ಕೊಂಗಾಡಿಯಪ್ಪ ಕಾಲೇಜು ರಸ್ತೆ, ಶಾಂತಿನಗರ , 

ಪಶ್ಚಿಮ: ಶಾಂತಿನಗರ 5ನೇ ಅಡ್ಡರಸ್ತೆ ಕತ್ತಾಳೆ ಮಖಾನ್ ಪ್ರದೇಶ 
ಉತ್ತರ: ಮುತ್ಯಾಲಮ್ಮ ದೇವಸ್ಥಾನದ ರಸ್ತೆ 
ದಕ್ಷಿಣ : ದರ್ಗಾಜೋಗಿಹಳ್ಳಿ ಮುಖ್ಯ ರಸ್ತೆ 
ಪೂರ್ವ: ಕೊಂಗಾಡಿಯಪ್ಪ ಕಾಲೇಜು ರಸ್ತೆ ಇಸ್ಲಾಂಪುರ 
ಪಶ್ಚಿಮ : ರಾಜೇಶ್ವರಿ ಟೆಂಟ್ ರಸ್ತೆ ಮತ್ತು 
- ಕೆ. ಇ . ಬಿ . ಲೈನ್‌ಮ್ಯಾನ್ ಮನೆ ರಸ್ತೆ 
ಉತ್ತರ: ದರ್ಗಾಜೋಗಿಹಳ್ಳಿ ಮುಖ್ಯ ರಸ್ತೆ 
ದಕ್ಷಿಣ : ಮಂಗಳಾ ಶಾಲೆ ರಸ್ತೆ 
ಪೂರ್ವ: ರಾಜೇಶ್ವರಿ ಟೆಂಟ್ ರಸ್ತೆ ಮತ್ತು ಕರೇನಹಳ್ಳಿ ಪ್ರದೇಶ, [ 2753 

ಕೆ. ಇ. ಬಿ. ಲೈನ್‌ಮ್ಯಾನ್ ಮನೆ ರಸ್ತೆ ಮಂಗಳಾ ಶಾಲೆಯ 
ಪಶ್ಚಿಮ : ನಗರಸಭಾ ಗಡಿ 

ಸುತ್ತಾಮುತ್ತಲಿನ ಪ್ರದೇಶ 
ಉತ್ತರ: ದರ್ಗಾಜೋಗಿಹಳ್ಳಿ ಮುಖ್ಯ ರಸ್ತೆ 
ದಕ್ಷಿಣ : ಮಂಗಳಾ ಶಾಲೆ ರಸ್ತೆ 


31 | 31 - ಕರೇನಹಳ್ಳಿ - 2 


ಎಸ್. ಪಾಲಯ್ಯ 

ಜಿಲ್ಲಾಧಿಕಾರಿ , 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , 

ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಏಶೇಪ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಏಪ್ರಿಲ್ ೧೭, ೨೦೧೭ (ಚೈತ್ರ ೨೭, ಶಕ ವರ್ಷ ೧೯೩೯) 
Bengaluru , Monday , April 17 , 2017 (Chaitra 27 , Shaka Varsha 1939 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

- ಕರಡು ಅಧಿಸೂಚನೆ | 
ಸಂ , ಇಎಲ್‌ಎನ್‌ ( ಪಂ ).ಸಿಆ‌.01/16 - 17, ದಿನಾಂಕ 17 - 04 - 2017. 


ನಂ . ೩೭೮ 
No . 378 


ಸರ್ಕಾರದ ಅಧಿಸೂಚನೆ ಸಂ : ಯುಡಿಡಿ 23 ಟಿಎಂಎಸ್ 2014 ದಿನಾಂಕ 07 - 02 - 2014ರಂತೆ ಮತ್ತು ಸರ್ಕಾರದ 
ಆದೇಶ ಸಂ : ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ 15 - 02 - 2014ರಲ್ಲಿ ನೀಡಿರುವ ಮಾರ್ಗದರ್ಶನಗಳ ಪ್ರಕಾರ 
ಕರ್ನಾಟಕ ಪುರಸಭೆಗಳ ಕಾಯ್ದೆ 1964 ರ ನಿಯಮ 13ರಡಿ ಪ್ರತ್ಯಾಯೋಜಿಸಿರುವ ಅಧಿಕಾರವನ್ನು ಚಲಾಯಿಸಿ, 
ಎಸ್. ಪಾಲಯ್ಯ , ಭಾ . ಆ .ಸೇ ., ಜಿಲ್ಲಾಧಿಕಾರಿ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು, ಸರ್ಕಾರದ 
ಅಧಿಸೂಚನೆ ಸಂ : ನಅಇ 231 ಎಂಎಲ್ಆರ್ 2013 ದಿನಾಂಕ 09- 12 - 2014ರಲ್ಲಿ ಹೊಸಕೋಟೆ ಪುರಸಭೆ ಪ್ರದೇಶವನ್ನು 
ಹೊಸಕೋಟೆ ನಗರಸಭೆ ಪ್ರದೇಶವೆಂದು ಉದ್ಯೋಷಿಸಿರುವ ಹಿನ್ನಲೆಯಲ್ಲಿ, ಹೊಸಕೋಟೆ ನಗರಸಭೆಯ ವ್ಯಾಪ್ತಿಯೊಳಗೆ 
ಇರುವ ಪ್ರದೇಶವನ್ನು 2011ರ ಜನಗಣತಿಗನುಸಾರವಾಗಿ ಹಾಲಿ ಇರುವ 23 ವಾರ್ಡ್‌ಗಳ ಬದಲಾಗಿ 31 ಏಕ ಸದಸ್ಯ 
ವಾರ್ಡ್‌ಗಳನ್ನಾಗಿ ಪುನರ್ ವಿಂಗಡಿಸಲು ಉದ್ದೇಶಿಸಿ, ಲಗತ್ತು ಕೋಷ್ಟಕದ ಅಂಕಣ - 2ರಲ್ಲಿ ಹೊಸಕೋಟೆ ನಗರಸಭೆಯ 
ಪ್ರತಿಯೊಂದು ವಾರ್ಡ್ ಸಂಖ್ಯೆ ಮತ್ತು ಹೆಸರನ್ನು , ಅಂಕಣ - 3ರಲ್ಲಿ ವಾರ್ಡ್ ಚೆಕ್ಕುಬಂದಿಯನ್ನು ಮತ್ತು ಅಂಕಣ -4ರಲ್ಲಿ 
ವಾರ್ಡ್ ವ್ಯಾಪ್ತಿಗೆ ಒಳಪಡುವ ಪ್ರದೇಶವನ್ನು ನಿಗದಿಪಡಿಸಿರು ವಂತೆ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೇನೆ. 

ಸದರಿ ಕರಡು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಹದಿನೈದು (15 ) 
ದಿನಗಳ ಅವಧಿಯೊಳಗಾಗಿ ಬಾಧಿತರಾಗಬಹುದಾದ ಸಾರ್ವಜನಿಕರು ವಾರ್ಡ್‌ಗಳ ಪುನರ್ ವಿಂಗಡಣೆ ಬಗ್ಗೆ ಯಾವುದೇ 
ತರಹದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕಛೇರಿ ವೇಳೆಯಲ್ಲಿ ಲಿಖಿತವಾಗಿ ಪೂರಕ ಮಾಹಿತಿಯೊಂದಿಗೆ 
ಸಲ್ಲಿಸಬಹುದಾಗಿದೆ. 


ಎಸ್ . ಪಾಲಯ್ಯ 

ಜಿಲ್ಲಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 

ಬೆಂಗಳೂರು. 


ಸಂ . ಇಎಲ್ ಎನ್ ( ಪಂ ).ಸಿಆ‌. 01/16 - 17, ದಿನಾಂಕ 17 - 04 - 2017 . 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭೆಯ ವಾರ್ಡ್‌ಗಳ ಪುನರ್ ವಿಂಗಡಣೆ ಕೋಷ್ಟಕ 
ವಾರ್ಡ್ ಸಂ . ಮತ್ತು ವಾರ್ಡ್ ಚೆಕ್ಕುಬಂದಿ 

ವಾರ್ಡ್‌ಗೆ ಒಳಪಡುವ 
ಹೆಸರು 

ಜನಸಂಖ್ಯೆ 


8( 


ಪ್ರದೇಶ 


- 


5 


ವಿವೇಕಾನಂದ ನಗರ. | 1950 


1720 


ಕೋಟೆ, 
ಅವಿಮುಕೇಶ್ವರ 
ದೇವಸ್ಥಾನದ ಪ್ರದೇಶ 
ಹಾಗೂ ರಾಯಸಿಂಗ್ 
ಬಡಾವಣೆ ಪ್ರದೇಶ. 


2452 


ನಗರಸಭಾ ಕಛೇರಿ 
ಹಿಂಭಾಗ, 
ಕಮ್ಮವಾರಿಪೇಟೆ. 


1 - ವಿವೇಕಾನಂದನಗರ - 1 ಉತ್ತರ ನಗರಸಭಾ ಗಡಿ , ಚಿಕ್ಕಕೆರೆ 

ಅಂಗಳ. 
ದಕ್ಷಿಣ | ಎನ್ . ಹೆಚ್ - 04 ರಸ್ತೆ 
ಪೂರ್ವ ಸೂಲಿಬೆಲೆ ರಸ್ತೆ. 

ಪಶ್ಚಿಮ ದೊಡ್ಡಕೆರೆ ಅಂಗಳ 
2 [ 2 -ಕೋಟೆ, ರಾಯಸಿಂಗ್ | ಉತ್ತರ ಚಿಕ್ಕಕೆರೆ ಅಂಗಳ 
ಬಡಾವಣೆ 

ರಾಯಸಿಂಗ್ ಬಡಾವಣೆ 9ನೇ 
ಕಾಸ್ ಮೂಲಕ ಪಂಚಮುಖಿ 

ದೇವಸ್ಥಾನದ ವರೆಗೂ . 
ಪೂರ್ವ ಜೆ.ಸಿ ರಸ್ತೆ 

ಪಶ್ಚಿಮ ಸೂಲಿಬೆಲೆ ರಸ್ತೆ. 
3 13 -ಕಮ್ಮವಾರಿಪೇಟೆ ಉತ್ತರ ಚಿಕ್ಕಕೆರೆ ಅಂಗಳ 

ದಕ್ಷಿಣ ಕಮ್ಮವಾರಿಪೇಟೆ ರಸ್ತೆ. 
ಪೂರ್ವ | ಮಾರ್ಕೆಟ್ ರಸ್ತೆಯಿಂದ 

ದರ್ಜಿಪೇಟೆ ಮೂಲಕ 
ರಾಮಮಂದಿರ ರಸ್ತೆ ಚಿಕ್ಕಕೆರೆ 

ಅಂಗಳದವರೆಗೂ . 
ಪಶ್ಚಿಮ ಕೆ.ಆರ್‌ ರಸ್ತೆ ಜೆ. ಸಿ. 

ಸರ್ಕಲ್‌ನಿಂದ ಪಾರ್ಕ್ ವರೆಗೆ 

ಚಿಕ್ಕ ಕೆರೆ ಅಂಗಳ 
4 4 - ಚಿಕ್ಕ ತಿಗಳರಪೇಟೆ, | ಉತ್ತರ ಗಾಣಿಗರಪೇಟೆ 
ರಾಮಮಂದಿರ ರಸ್ತೆ 

ರಜಪೂತರಪೇಟೆ 
ಪೂರ್ವ ರಾಮಮಂದಿರ ರಸ್ತೆ, ಮಟನ್ 

ಮಾರ್ಕೆಟ್ ರಸ್ತೆಯಿಂದ 
ತೇರುಬೀದಿ ಬಲಭಾಗದ ಶ್ರೀ 
ಆಂಜಿನಪ್ಪ ರವರ ಮನೆಯಿಂದ 
ಶ್ರೀ ನಾರಾಯಣಪ್ಪ ರವರ 
ಮನೆಯ ಬಲಭಾಗದಿಂದ 
ಮುಂದುವರೆದು ಶ್ರೀ 
ಮಂಜುನಾಥ್ ರವರ ಮನೆ 
ಬಲಭಾಗದಿಂದ , 

ಕಷ್ಟಪ 
ರವರ ಮನೆ ರಸ್ತೆ. 
ಪಶ್ಚಿಮ | ಚಂದ್ರಿಕ ಚಿತ್ರಮಂದಿರ ರಸ್ತೆ . 


2289 


ಚಿಕ್ಕತಿಗಳರಪೇಟೆ, 
ರಾಮಮಂದಿರ ರಸ್ತೆ, 


ವಾರ್ಡ್ ಚೆಕ್ಕುಬಂದಿ 


ವಾರ್ಡ್‌ಗೆ ಒಳಪಡುವ 


ವಾರ್ಡ್ ಸಂ . ಮತ್ತು 

ಹೆಸರು 


ಒಟ್ಟು 


ಪ್ರದೇಶ 


ಜನಸಂಖ್ಯೆ 


4 


| | 


5 | 5 - ಕಿಲಾರಿಪೇಟೆ, | ಉತ್ತರ | ಚಿಕ್ಕಕೆರೆ ಅಂಗಳ | 

ಕಿಲಾರಿಪೇಟೆ, 

2033 
ಬ್ರಾಹ್ಮಣರಬೀದಿ ದಕ್ಷಿಣ ಗಾಣಿಗರಪೇಟೆ ರಸ್ತೆ ( ಚಂದ್ರಿಕ ಬ್ರಾಹ್ಮಣರಬೀದಿ 

ಚಿತ್ರ ಮಂದಿರ ರಸ್ತೆಯಿಂದ ಪ್ರದೇಶ. 

ವೀರಮ್ಮನ ಮಠದ ರಸ್ತೆ) 
ಪೂರ್ವ ವೀರಮ್ಮನ ಮಠದ ರಸ್ತೆ 

ಪಶ್ಚಿಮ ಚಂದ್ರಿಕ ಚಿತ್ರಮಂದಿರ ರಸ್ತೆ . 
| 6 | 6 - ಪಾರ್ವತಿಪುರ ಉತ್ತರ ಚಿಕ್ಕ ಕೆರೆ ಅಂಗಳ 

ಪಾರ್ವತಿಪುರ, ಓಂ | 1830 
ದಕ್ಷಿಣ | ಉಚ್ಛಾ ಶಾಲೆಯಿಂದ ಬಾಲ ಶಕ್ತಿ ದೇವಸ್ಥಾನದ 
ಮಂದಿರ ರಸ್ತೆ ವರೆಗೂ 

ಪ್ರದೇಶಗಳು . 
ಪೂರ್ವ ( ಗೌತಮ್ ಕಾಲೋನಿ 3ನೇ ಅಡ್ಡ 

ರಸ್ತೆ 
ಪಶ್ಚಿಮ ಸುಣ್ಣಕಲ್ ಪೇಟೆ ರಸ್ತೆ, ವೀರಮ್ಮನ 

ಮಠದ ರಸ್ತೆ 
77- ಗೌತಮ್ ಕಾಲೋನಿ| | ಉತ್ತರ ನಗರಸಭೆ ಗಡಿ, ಚಿಕ್ಕ ಕೆರೆ ಗೌತಮ್ಕಾಲೋನಿಯ | 1880 

ಅಂಗಳ 

ಮೂರು ಅಡ್ಡ 
ದಕ್ಷಿಣ | ಎನ್.ಹೆಚ್ - 04 ರಸ್ತೆ ರಸ್ತೆಗಳು. 

ನಗರಸಭೆ ಗಡಿ 
ಪಶ್ಚಿಮ ಗೌತಮ್ ಕಾಲೋನಿ 3ನೇ ಅಡ್ಡ 


ರಸ್ತೆ 


8 


1751 


| 8 - ಶರಾಬ್ 
| 

ಮುನಿಶಾಮಯ್ಯ 
ಬಡಾವಣೆ 


19 | 9 - ಕುರುಬರಪೇಟೆ 


1748 


ಉತ್ತರ ತೇರುಬೀದಿ, ರಜಪೂತರಪೇಟೆ ಶರಾಬ್ 

ಅಶ್ವಥ್ ಕಟ್ಟೆ, ಸುಣ್ಣಕಲ್ಲುಪೇಟೆ ಮುನಿಶಾಮಯ್ಯ 
ರಸ್ತೆ . 

ಬಡಾವಣೆ. 
ದಕ್ಷಿಣ | ಎನ್ .ಹೆಚ್ -04 ರಸ್ತೆ 
ಪೂರ್ವ | ಎನ್ .ಹೆಚ್ - 04 ರಸ್ತೆ 
ಪಶ್ಚಿಮ | ಗ್ಯಾಸ್ ಬಂಕ್ ರೋಡ್, ಗಾಡಿ 

ನಾರಾಯಣಪ್ಪ ರವರ ಮನೆ ರಸ್ತೆ 
ಉತ್ತರ ಹಳೆ ಮೈಸೂರು ಬ್ಯಾಂಕ್ ರಸ್ತೆ ಕುರುಬರಪೇಟೆ. 
ದಕ್ಷಿಣ ತೇರುಬೀದಿ ರಸ್ತೆ . 
ಪೂರ್ವ ಗಾಡಿ ನಾರಾಯಣಪ್ಪ ರವರ 

ಮನೆ ರಸ್ತೆ 
ಪಶ್ಚಿಮ ಮಾರ್ಕೆಟ್ ರಸ್ತೆ . 
| ಉತ್ತರ ಕಮ್ಮವಾರಪೇಟೆ ಮುಖ್ಯ ರಸ್ತೆ, ಕಮ್ಮವಾರಿಪೇಟೆ, 
ದಕ್ಷಿಣ ತೇರುಬೀದಿ | 

ನಾಲಾಗಲ್ಲಿ. 
ಪೂರ್ವ ಮಾರ್ಕೆಟ್ ರಸ್ತೆ . 
ಪಶ್ಚಿಮ | ಮೇಲಿನಪೇಟೆಮುಂದುವರೆದು 

ಕರಗದ ದೇವಾಲಯದಿಂದ 
ತೇರುಬೀದಿಯಿಂದ ಮಾರ್ಕೆಟ್ 
ರಸ್ತೆ ವರೆಗೆ. 


10 | 10 - ನಾಲಾಗಲ್ಲಿ 


1912 


ವಾರ್ಡ್ ಸಂ . ಮತ್ತು 

ಹೆಸರು 


ವಾರ್ಡ್ ಚೆಕ್ಕುಬಂದಿ 


*)2| 


ವಾರ್ಡ್‌ಗೆ ಒಳಪಡುವ 

ಪ್ರದೇಶ 


ಒಟ್ಟು 
ಜನಸಂಖ್ಯೆ 


11 11 - ಮೇಲಿನಪೇಟೆ ಉತ್ತರ ಕರಮ್ಯಸ್ವಾಮಿ ದೇವಸ್ಥಾನ ಕಮ್ಮವಾರಪೇಟೆ 1852 

ದಿಂದ ತೇರುಬೀದಿ ವರೆಗೆ. ಮುಖ್ಯ ರಸ್ತೆ. 

ಎನ್ . ಹೆಚ್ – 
ಪೂರ್ವ ಮಾರ್ಕೆಟ್ ರಸ್ತೆ, 

ಧರ್ಮರಾಯಸ್ವಾಮಿ 

ದೇವಸ್ಥಾನದ ರಸ್ತೆ. 
ಪಶ್ಚಿಮ ಕೆ. ಇ . ಬಿ ಸರ್ಕಲ್‌ನಿಂದ ಜೆ. ಸಿ 

ಸರ್ಕಲ್ ವರೆಗೆ. 
12 [ 12 - ಟಿ . ಜಿ . ಬಡಾವಣೆ 

ರಾಯಸಿಂ ಬಡಾವಣೆ 9ನೇ ಟಿ . ಜಿ .ಬಡಾವಣೆಯ 2227 
ಕ್ರಾಸ್ ಮೂಲಕ ಪಂಚಮುಖಿ ಪ್ರದೇಶ. 

ದೇವಸ್ಥಾನದ ವರೆಗೂ . 
ದಕ್ಷಿಣ | ಎನ್. ಹೆಚ್ - 04 ರಸ್ತೆ 
ಪೂರ್ವ ಕೆ. ಆರ್‌ ರಸ್ತೆ 

ಪಶ್ಚಿಮ ಸೂಲಿಬೆಲೆ ರಸ್ತೆ, 
13 | 13 - ವಿವೇಕಾನಂದನಗರ - 2 | ಉತ್ತರ ಶ್ರೇಯಸ್ ಆಸ್ಪತ್ರೆ, 

ಗವಿ ರಸ್ತೆ ಆಜು 
ದಕ್ಷಿಣ ಎನ್. ಹೆಚ್ - 04 ರಸ್ತೆ 

ಬಾಜು 
ಪೂರ್ವ ಹೌಸಿಂಗ್ ಬೋರ್ಡ ಮುಖ್ಯ 

ರಸ್ತೆ ಮತ್ತು ವಿವೇಕಾನಂದ | 

ನಗರ 2ನೇ ಮುಖ್ಯ ರಸ್ತೆ 

ಪಶ್ಚಿಮ ದೊಡ್ಡಕೆರೆ ಅಂಗಳ 
14 | 14 - ಪಿ . ಡಬ್ಲೂ . ಡಿ ಉತ್ತರ | ಎನ್ .ಹೆಚ್ - 04 ರಸ್ತೆ 

ಕಣ್ಣಿನ ಆಸ್ಪತ್ರೆ ಪ್ರದೇಶ. | 1655 
ಕ್ವಾರ್ಟಸ್ ದಕ್ಷಿಣ ನಗರಸಭಾ ಗಡಿ 

ಪೂರ್ವ ಗಟ್ಟಿಗನಬ್ಬಿ ರಸ್ತೆ, (ಕಾಂಗ್ರೆಸ್ 

ಕಛೇರಿ ರಸ್ತೆ ವರೆಗೂ ) 

ಪಶ್ಚಿಮ ( ನಗರಸಭಾ ಗಡಿ 
15 15 - ಸರ್ . ಎಂ . ವಿ . | ಉತ್ತರ | ಎನ್ . ಹೆಚ್ - 04 ರಸ್ತೆ 

( ಎಂ . ವಿ .ಬಡಾವಣೆ 
ಬಡಾವಣೆ - 1 ದಕ್ಷಿಣ ಗಂಗಮ್ಮಗುಡಿ ರಸ್ತೆ 

ಪ್ರದೇಶ. 
ಪೂರ್ವ | ಹಿಂದೂ ಸ್ಮಶಾನ ರಸ್ತೆ 

( ಎನ್ .ಹೆಚ್ - 04 ರಸ್ತೆ ) 
ಪಶ್ಚಿಮ ಗಟ್ಟಿಗನಬ್ಬಿ ರಸ್ತೆ (ಗಂಗಮ್ಮಗುಡಿ 

ರಸ್ತೆ) 
| 16 | 16 - ಸರ್ . ಎಂ . ವಿ . ಉತ್ತರ | ಎನ್ . ಹೆಚ್ - 04 ರಸ್ತೆ 

ಎ . ಆರ್‌ .ಬಡಾವಣೆ, 2299 
ಬಡಾವಣೆ - 2 ದಕ್ಷಿಣ ಗಂಗಮ್ಮಗುಡಿ ರಸ್ತೆ (ಸ್ಮಶಾನ 

ಎಂ . ವಿ . ಬಡಾವಣೆ 
ರಸ್ತೆಯಿಂದ ಗಣಗಲು ರಸ್ತೆ 

ಪ್ರದೇಶ. 
ವರೆಗೂ ) 
ಪೂರ್ವ ಗಣಗಲು ರಸ್ತೆ (ಎನ್.ಹೆಚ್ - 4 

ರಿಂದ ಗಂಗಮ್ಮಗುಡಿ ವರೆಗೂ ) 
ಪಶ್ಚಿಮ | ಹಿಂದೂ ಸ್ಮಶಾನ ರಸ್ತೆ ( ಮಕ್ಕಾ 

ಮಸೀದಿ) 


| 


1551 


ವಾರ್ಡ್ ಚೆಕ್ಕುಬಂದಿ 


ವಾರ್ಡ್‌ಗೆ ಒಳಪಡುವ 


ಒಟ್ಟು 


M)&=| 


ಪ್ರದೇಶ 


ಜನಸಂಖ್ಯೆ 


ವಾರ್ಡ್ ಸಂ . ಮತ್ತು 

ಹೆಸರು 
1 | 2 | 
17 17 - ಅಂಬೇಡ್ಕರ್ 

ಕಾಲೋನಿ 


5 


4 
ಉತ್ತರ | ಎನ್.ಹೆಚ್ - 04 ರಸ್ತೆ ಅಂಬೇಡ್ಕರ್ 
ದಕ್ಷಿಣ ಬ್ಯಾಂಕ್ ವಿಶ್ವನಾಥ್ ರವರ ಮನೆ ಕಾಲೋನಿ ಪ್ರದೇಶ. 


2103 


18 | 18 - ಖಾಜಿ ಮೊಹಲ್ಲಾ 


1636 


ಪ್ರದೇಶ. 


19 [ 19 - ವರದಾಪುರ 


1959 


ಪೂರ್ವ | ಅಂಬೇಡ್ಕರ್ ಕಾಲೋನಿ ರಸ್ತೆ 

( ಅಲಿ ಅಮೀರ್ ರಸ್ತೆ) 
ಪಶ್ಚಿಮ ಸೆಂಟ್ಜೋಸೆಫ್ ರಸ್ತೆ ( ಬ್ಯಾಂಕ್ 

ವಿಶ್ವನಾಥ್‌ರವರ ಮನೆ ರಸ್ತೆ) 
ಉತ್ತರ | ಸಮುದಾಯ ಭವನ ರಸ್ತೆ. ಖಾಜಿ ಮೊಹಲ್ಲಾ 
ದಕ್ಷಿಣ | ಟೀಚರ್ ಕಾಲೋನಿ ಗಡಿ 
ಪೂರ್ವ ಖಾಜಿ ಮೊಹಲ್ಲಾ ರಸ್ತೆ 
ಪಶ್ಚಿಮ ಕರಹಳ್ಳಿ ರಸ್ತೆ . 
ಉತ್ತರ ಎನ್.ಹೆಚ್ -04 ರಸ್ತೆ 

ವರದಾಪುರ ಪ್ರದೇಶ, 
ದಕ್ಷಿಣ ವರದಾಪುರದಿಂದ ಮಾಲೂರು 

ರಸ್ತೆ. 
ಪೂರ್ವ | ಮಾಲೂರು ರಸ್ತೆ . 
ಪಶ್ಚಿಮ ಖಾಜಿ ಮೊಹಲ್ಲಾ ರಸ್ತೆ 

( ವರದಾಪುರ) 
ಎನ್.ಹೆಚ್ - 04 ರಸ್ತೆ 

ದಂಡುಪಾಳ್ಯ , 

ಸಿದ್ದಾರ್ಥ ನಗರ 
| ಮಾಲೂರು ರಸ್ತೆಯಿಂದ 

ಪ್ರದೇಶ. 
ನಗರಸಭಾ ಗಡಿ. 
ಪೂರ್ವ | ನಗರಸಭಾ ಗಡಿ . 

ಮಾಲೂರು ರಸ್ತೆಯಿಂದ 

ನಗರಸಭಾ ಗಡಿ. 
ಉತ್ತರ | ಬ್ಯಾಂಕ್ ವಿಶ್ವನಾಥ್ ರವರ ಮನೆ ಎಂ . ವಿ.ಬಡಾವಣೆ 

ಪ್ರದೇಶ. 
ವಿಜಯ್ಕುಮಾರ್ ರವರ ಮನೆ 


20 | 20 - ದಂಡುಪಾಳ್ಯ 


1697 


ಉತ್ತರ 
ದಕ್ಷಿಣ 


1628 


21 | 21 - ಸರ್ . ಎಂ . ವಿ . 

ಬಡಾವಣೆ - 3 


ದಕ್ಷಿಣ 


ಪೂರ್ವ ಕಣ್ಣೂರಹಳ್ಳಿ ರಸ್ತೆ ( ಬ್ಯಾಂಕ್ 

ವಿಶ್ವನಾಥ್‌ರವರ ಮನೆಯಿಂದ 
ವಿಜಯ್‌ಕುಮಾರ್‌ರವರ ಮನೆ 

ರಸ್ತೆ ವರೆಗೂ ) 
ಪಶ್ಚಿಮ ಗಣಗಲು ರಸ್ತೆ ( ಬ್ಯಾಂಕ್ 

ವಿಶ್ವನಾಥ್‌ರವರ ಮನೆಯಿಂದ 
ವಿಜಯ್ಕುಮಾರ್‌ರವರ ಮನೆ 
ರಸ್ತೆ ವರೆಗೂ ) 


೫)೩ 


- 


| ಉತ್ತರ | 


2000 


ವಾರ್ಡ್ ಸಂ . ಮತ್ತು ವಾರ್ಡ್ ಚೆಕ್ಕುಬಂದಿ 

ವಾರ್ಡ್‌ಗೆ ಒಳಪಡುವ | ಒಟ್ಟು 
ಹೆಸರು 

ಪ್ರದೇಶ | ಜನಸಂಖ್ಯೆ 
- 2 

4 | 5 
22 | 22 - ಸರ್. ಎಂ . ವಿ. ಉತ್ತರ ಗಣಗಲು ರಸ್ತೆ , ರಾಮಕೃಷ್ಣ ರಸ್ತೆ ಎಂ . ವಿ.ಬಡಾವಣೆ 2226 
ಬಡಾವಣೆ - 4 ವರೆಗೂ 

ಪ್ರದೇಶ. 
ದಕ್ಷಿಣ ರಾಮಕೃಷ್ಣ ರಸ್ತೆ 
ಪೂರ್ವ ಕಣ್ಮರಹಳ್ಳಿ ರಸ್ತೆ ( ವಿಜಯ್ 

ಕುಮಾರ್ ರವರ ಮನೆ ರಸ್ತೆ 
| ಯಿಂದ ರಾಮಕೃಷ್ಣ ರಸ್ತೆ 

ವರೆಗೂ ) 

ಪಶ್ಚಿಮ | ರಾಮಕೃಷ್ಣ ರಸ್ತೆ, 
23 | 23 - ಸರ್. ಎಂ . ವಿ . ( ಗಂಗಮ್ಮಗುಡಿ ರಸ್ತೆ ( ಸ್ಮಶಾನ ಎಂ . ವಿ .ಬಡಾವಣೆ 

2060 
ಬಡಾವಣೆ - 5 

ರಸ್ತೆಯಿಂದ ಗಣಗಲು ರಸ್ತೆ ಹಾಗೂ ಕನಕನ 
ವರೆಗೂ ) 

ಕಾಂಪೌಂಡ್ ಪ್ರದೇಶ. 
ದಕ್ಷಿಣ ಕನಕನ ಕಾಂಪೌಂಡ್ ರಸ್ತೆ, 
ಪೂರ್ವ ಗಣಗಲು ರಸ್ತೆ . 

ಪಶ್ಚಿಮ | ಸ್ಮಶಾನ ರಸ್ತೆ. 
24 | 24 - ಸರ್ . ಎಂ . ವಿ . ಉತ್ತರ ಗಂಗಮ್ಮಗುಡಿ ರಸ್ತೆ 

ಎಂ . ವಿ . ಬಡಾವಣೆ 
ಬಡಾವಣೆ - 6 ದಕ್ಷಿಣ ರಾಮಕೃಷ್ಣ ರಸ್ತೆ 

ಪ್ರದೇಶ. 
ಪೂರ್ವ (ಸೋಮಸುಂದರ್ ಮನೆ ರಸ್ತೆ 

( ಗಂಗಮ್ಮ ಗುಡಿ) 

ಪಶ್ಚಿಮ ಗಟ್ಟಿಗನಬ್ಬಿ ರಸ್ತೆ 
25 | 25 - ಸರ್. ಎಂ . ವಿ . | ಉತ್ತರ ರಾಮಕೃಷ್ಣ ರಸ್ತೆಯಿಂದ ಶ್ರೀ 

ಎಂ . ವಿ .ಬಡಾವಣೆ 

1469 
ಬಡಾವಣೆ - 7 

ಬಸಪ್ಪ ರವರ ಮನೆವರೆಗೂ . ಪ್ರದೇಶ. 
ದಕ್ಷಿಣ ಕೆಂಪಣ್ಣ ರವರ ಮನೆ ರಸ್ತೆ 
ಪೂರ್ವ ಸತ್ಯಪಾಲ್ ರವರ ಮನೆ ರಸ್ತೆ 
ಪಶ್ಚಿಮ ಬೋರ್‌ವೆಲ್ ಆಂಜಿನಪ್ಪ ರವರ 

ಮನೆಯಿಂದ ಸಿಓಡಿ 
ಚೆನ್ನರಾಯಪ್ಪ ರವರ ಮನೆ 

ವರೆಗೆ. 
26 | 26 - ಸರ್. ಎಂ . ವಿ . ಉತ್ತರ ರಾಮಕೃಷ್ಣ ರಸ್ತೆಯಿಂದ ಶ್ರೀ 

ಎಂ . ವಿ . ಬಡಾವಣೆ | 1581 
ಬಡಾವಣೆ - 8 

( ಬಸಪ್ಪ ರವರ ಮನೆವರೆಗೂ . ಪ್ರದೇಶ. 
ದಕ್ಷಿಣ ( ದೊಡ್ಡ ಮೋರಿ ರಸ್ತೆ, 
ಪೂರ್ವ ಸಂಗೊಳ್ಳಿ ರಾಯಣ್ಣ ರಸ್ತೆ ಯಿಂದ 

(29 ಗುಳುನಾಗರಾಜ್ ) . 
ಪಶ್ಚಿಮ ಗಟ್ಟಿಗನಬ್ಬಿ ರಸ್ತೆ (ರಾಮಕೃಷ್ಣ 

ರಸ್ತೆ , ದೊಡ್ಡ ನಾಲಾ) 
27 | 27 - ಎ . ಐ .ಆರ್.ಸ್ಟೇಷನ್ | ಉತ್ತರ | ಕಾಂಗ್ರೇಸ್ ಆಫೀಸ್ ರಸ್ತೆ , ಎ. ಐ .ಆರ್.ಸ್ಟೇಷನ್ 

1775 
ಎನ್ . ಹೆಚ್ - 04 ಕೋರ್ಟ್ ಪ್ರದೇಶ ಹಾಗೂ 

ನಿಂದ ಕಾಂಗ್ರೇಸ್ ಆಫೀಸ್ ರಸ್ತೆ, ನಂದಶ್ರೀ ಕಲ್ಯಾಣ 
ದಕ್ಷಿಣ ನಗರಸಭಾ ಗಡಿ 

ಮಂಟಪದ ಪ್ರದೇಶ. 
ಪೂರ್ವ ಗಟ್ಟಿಗನಬ್ಬಿ ರಸ್ತೆ . 
( ಪಶ್ಚಿಮ ನಗರಸಭಾ ಗಡಿ 


m)2| 


| 


29 | 


ವಾರ್ಡ್ ಸಂ . ಮತ್ತು ವಾರ್ಡ್ ಚೆಕ್ಕುಬಂದಿ 

ವಾರ್ಡ್‌ಗೆ ಒಳಪಡುವ | ಒಟ್ಟು 
ಹೆಸರು 

ಈ ಪ್ರದೇಶ | ಜನಸಂಖ್ಯೆ 

4 | 5 
28 | 28 - ಸರ್ . ಎಂ . ವಿ . | ಉತ್ತರ ಸರ್ಕಾರಿ ಕಾಲೇಜು ರಸ್ತೆ ಎಂ . ವಿ .ಬಡಾವಣೆ 

1943 
ಬಡಾವಣೆ- 9 ದಕ್ಷಿಣ | ಕುವೆಂಪು ನಗರ 3ನೇ ಮುಖ್ಯ ಪ್ರದೇಶ. 
(ಕುವೆಂಪು ನಗರ ) 

ರಸ್ತೆಯಿಂದ ಕುಟ್ಟಿ ಮುನಿಯಪ್ಪ 

ರವರ ಮನೆ ವರೆಗೂ . . 
ಪೂರ್ವ ( ಗುಳು ನಾಗರಾಜ್ ರವರ 

ಮನೆಯಿಂದ ಊದುಬತ್ತಿ 
ನಂಜುಂಡಪ ರವರ ಮನೆ 
ಮೂಲಕ ಪಾಪಣ್ಣ ಲೇಔಟ್ 

ವರೆಗೆ. 

ಪಶ್ಚಿಮ ಗಟ್ಟಿಗನಬ್ಬೆ (ದೊಡ್ಡ ಮೋರಿ- 2 ) 
29 - ಸರ್‌. ಎಂ . ವಿ . ಉತ್ತರ | ಕುವೆಂಪು ನಗರ 3ನೇ ಮುಖ್ಯ ಓಂ ಶ್ರೀ ಸರ್ಕಲ್ 1993 
ಬಡಾವಣೆ- 10 

ರಸ್ತೆಯಿಂದ ಕುಟ್ಟಿ ಮುನಿಯಪ್ಪ , ಪ್ರದೇಶ. 

ರವರ ಮನೆ ವರೆಗೂ . 
ದಕ್ಷಿಣ ನಗರಸಭಾ ಗಡಿ 
ಪೂರ್ವ ಕಾಟೇರಮ್ಮ ದೇವಸ್ಥಾನ ರಸ್ತೆ 

ಪಶ್ಚಿಮ | ಗಟ್ಟಿಗನಬ್ಬಿ ರಸ್ತೆ 
30 | 30 - ಸರ್ . ಎಂ . ವಿ . | ಉತ್ತರ ಕನಕನ ಕಾಂಪೌಂಡ್‌ನಿಂದ ಕನಕನ ಕಾಂಪೌಂಡ್ 
ಬಡಾವಣೆ - 11 

ಗಣಗಲು ರಸ್ತೆ ಮೂಲಕ ಪ್ರದೇಶ. 
ಉತ್ತರಕ್ಕೆ ಹೋಗಿ ರಾಮಕೃಷ್ಣ 

ರಸ್ತೆಯಿಂದ ಕಣ್ಮರಹಳ್ಳಿ ರಸ್ತೆ . 
ದಕ್ಷಿಣ ಟೀಚರ್ ಕಾಲೋನಿ ರಸ್ತೆ 
ಪೂರ್ವ ಕಣ್ಮರಹಳ್ಳಿ ರಸ್ತೆ. 

ಪಶ್ಚಿಮ ಗಣಗಲು ರಸ್ತೆ, 
31 31 - ಟೀಚರ್ ಕಾಲೋನಿ ಉತ್ತರ ವಾರ್ಡ್ ನಂ : 30 ಮತ್ತು 18 ರ ಕಣ್ಣೂರಹಳ್ಳಿ ಪ್ರದೇಶ. 1605 


2121 


ಗಡಿ 


ದಕ್ಷಿಣ ಕಣ್ಣೂರಹಳ್ಳಿ ಗ್ರಾಮದ 

ನಗರಸಭಾ ಗಡಿ. 
ಪೂರ್ವ | ಮಾಲೂರು ರಸ್ತೆ, 
ಪಶ್ಚಿಮ ಗಣಗಲು ರಸ್ತೆ 


ಎಸ್. ಪಾಲಯ್ಯ 

ಜಿಲ್ಲಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , 

ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಏಶೇಪ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಏಪ್ರಿಲ್ ೧೭, ೨೦೧೭ (ಚೈತ್ರ ೨೭, ಶಕ ವರ್ಷ ೧೯೩೯ ) 
Bengaluru , Monday , April 17 , 2017 (Chaitra 27 , Shaka Varsha 1939 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

- ಕರಡು ಅಧಿಸೂಚನೆ | 
ಸಂ , ಇಎಲ್‌ಎನ್‌ ( ಪಂ ).ಸಿಆ‌.01/16 - 17, ದಿನಾಂಕ 17 - 04 - 2017. 


ನಂ . ೩೭೯ 
No . 379 


ಸರ್ಕಾರದ ಅಧಿಸೂಚನೆ ಸಂ : ಯುಡಿಡಿ 23 ಟಿಎಂಎಸ್ 2014 ದಿನಾಂಕ 07 - 02 - 2014ರಂತೆ ಮತ್ತು ಸರ್ಕಾರದ 
ಆದೇಶ ಸಂ : ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ 15 - 02 - 2014ರಲ್ಲಿ ನೀಡಿರುವ ಮಾರ್ಗದರ್ಶನಗಳ ಪ್ರಕಾರ 
ಕರ್ನಾಟಕ ಪುರಸಭೆಗಳ ಕಾಯ್ದೆ 1964ರ ನಿಯಮ 13ರಡಿ ಪ್ರತ್ಯಾಯೋಜಿಸಿರುವ ಅಧಿಕಾರವನ್ನು ಚಲಾಯಿಸಿ, 
ಎಸ್ . ಪಾಲಯ್ಯ , ಭಾ. ಆ. ಸೇ ., ಜಿಲ್ಲಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ನೆಲಮಂಗಲ 
ಪುರಸಭೆಯ ವ್ಯಾಪ್ತಿಯೊಳಗೆ ಇರುವ ಪ್ರದೇಶವನ್ನು 2011ರ ಜನಗಣತಿಗನುಸಾರವಾಗಿ 23 ಏಕ ಸದಸ್ಯ ವಾರ್ಡ್‌ಗಳನ್ನಾಗಿ 
ಪುನರ್ ವಿಂಗಡಿಸಲು ಉದ್ದೇಶಿಸಿ , ಲಗತ್ತು ಕೋಷ್ಟಕದ ಅಂಕಣ - 2ರಲ್ಲಿ ನೆಲಮಂಗಲ ಪುರಸಭೆಯ ಪ್ರತಿಯೊಂದು ವಾರ್ಡ್ 
ಸಂಖ್ಯೆ ಮತ್ತು ಹೆಸರನ್ನು , ಅಂಕಣ -3ರಲ್ಲಿ ವಾರ್ಡ್ ಚೆಕ್ಕುಬಂದಿಯನ್ನು ಮತ್ತು ಅಂಕಣ - 4ರಲ್ಲಿ ವಾರ್ಡ್ ವ್ಯಾಪ್ತಿಗೆ 
ಒಳಪಡುವ ಪ್ರದೇಶವನ್ನು ನಿಗದಿಪಡಿಸಿರುವಂತೆ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೇನೆ. 


ಸದರಿ ಕರಡು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಹದಿನೈದು (15 ) 
ದಿನಗಳ ಅವಧಿಯೊಳಗಾಗಿ ಬಾಧಿತರಾಗಬಹುದಾದ ಸಾರ್ವಜನಿಕರು ವಾರ್ಡ್‌ಗಳ ಪುನರ್ ವಿಂಗಡಣೆ ಬಗ್ಗೆ ಯಾವುದೇ 
ತರಹದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕಛೇರಿ ವೇಳೆಯಲ್ಲಿ ಲಿಖಿತವಾಗಿ ಪೂರಕ ಮಾಹಿತಿಯೊಂದಿಗೆ 
ಸಲ್ಲಿಸಬಹುದಾಗಿದೆ. 


ಎಸ್. ಪಾಲಯ್ಯ 

ಜಿಲ್ಲಾಧಿಕಾರಿ , 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 

ಬೆಂಗಳೂರು. 


ಸಂ . 


3 


| 


ಸಂ :ಇಎಲ್ಎನ್( ಪಂ ) ಸಿಆ‌. 01/16 - 17, ದಿನಾಂಕ:17 -04- 2017 . 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪುರಸಭೆಯ ವಾರ್ಡ್‌ಗಳ ಪುನರ್ ವಿಂಗಡಣೆಕೋಷ್ಟಕ 
ವಾರ್ಡ್ ಸಂಖ್ಯೆ 

ವಾರ್ಡ್‌ಗೆ ಒಳಪಡುವ ಪ್ರದೇಶ | ಒಟ್ಟು 
ವಾರ್ಡ್ ಚೆಕ್ಕುಬಂದಿ 
ಮತ್ತು ಹೆಸರು 

ಜನಸಂಖ್ಯೆ 
1 | 1 - ಪ್ರಸನ್ನಾಂಜನೇಯ | ಉತ್ತರ ಕೆ. ಎಸ್. ಆರ್. ಟಿ . ಸಿ ಬಡಾವಣೆ ರಾಘವೇಂದ್ರ ನಗರ, ರಾಜಪ್ಪ 1835 
ದಕ್ಷಿಣ ಅರಿಶಿನಕುಂಟೆ ಪಂಚಾಯಿತಿ 

ಬಡಾವಣೆ, ಕೆ. ಎಸ್ . ಆರ್. ಟಿ. ಸಿ . 
ಸರಹದ್ದು ಮತ್ತು 

ಬಡಾವಣೆ, ಪ್ರಸನ್ನಾಂಜನೇಯ 
ರಾಜೀವಗಾಂಧಿ ರಸ್ತೆ 

ಟ್ರಸ್ಟ್, ಅಂಬೇಡ್ಕರ್‌ ನಗರ 
ಪೂರ್ವ | ಸೊಂಡೇಕೊಪ್ಪ ರಸ್ತೆ 

ಪಶ್ಚಿಮ ಕುಣಿಗಲ್ ಬೈಪಾಸ್ ರಸ್ತೆ 
2 | 2 - ರಾಯನ್‌ನಗರ ಉತ್ತರ ಟೆಲಿಪೋನ್ ಎಕ್ಸ್‌ಚೇಂಜ್ , ಕೆ . ಎಸ್ . ಆರ್. ಟಿ. ಸಿ . ಬಡಾವಣೆ 1488 

ಕುಣಿಗಲ್ ರಸ್ತೆ ದಕ್ಷಿಣ ಭಾಗ 1ನೇ ರಸ್ತೆ, ರಾಯನ್ ನಗರ, 
ದಕ್ಷಿಣ ಕೆ.ಎಸ್. ಆರ್. ಟಿ . ಸಿ ಬಡಾವಣೆ 

2ನೇ ಅಡ್ಡ ರಸ್ತೆ 
ಪೂರ್ವ ಜಕ್ಕಸಂದ್ರ ರಸ್ತೆ ಪಶ್ಚಿಮ ಭಾಗ 

ಪಶ್ಚಿಮ ಕುಣಿಗಲ್ ರಸ್ತೆ ಪೂರ್ವ ಭಾಗ 
3 - ಬಿಲಾಲ್‌ನಗರ, | ಉತ್ತರ ಕೆರೆ ಹಾಗೂ ಬಸವನಹಳ್ಳಿ ಮಸೀದಿ ರಸ್ತೆ , ಟೆಲಿಫೋನ್ 1843 
ಜಯನಗರ 

ಪಂಚಾಯತಿ ಸರಹದ್ದು ಆಫೀಸ್ ಹಿಂಭಾಗದ ರಸ್ತೆ, 
ದಕ್ಷಿಣ ಎನ್.ಹೆಚ್ - 4 ಕುಣಿಗಲ್ ರಸ್ತೆ ಆಂಜನೇಯಸ್ವಾಮಿ ಸರ್ಕಲ್ 
ಪೂರ್ವ | ಬಿ. ಹೆಚ್. ರಸ್ತೆ ಮತ್ತು ಜಯದೇವ| 

- ರಸ್ತೆ, ಮಾರಮ್ಮನ ಗುಡಿ ರಸ್ತೆ , 
ಹಾಸ್ಟಲ್ ರಸ್ತೆ ಪಶ್ಚಿಮ ಭಾಗ 

ಜುಂಜಪ್ಪನ ತೋಟದ ರಸ್ತೆ, 

ಜಯನಗರ 
ಪಶ್ಚಿಮ ವಿಶ್ವೇಶ್ವರಪುರ ಪಂಚಾಯತಿ | 

ಸರಹದ್ದು 
4 -ಕೋಟೆ ಬೀದಿ, 

ನರಸಿಂಹಸ್ವಾಮಿ ಮಠದ ರಸ್ತೆ , 1836 
ಜಯದೇವ | ( ದಕ್ಷಿಣ ಬಿ. ಹೆಚ್ .ರಸ್ತೆ ಉತ್ತರ ಭಾಗ, 

ಭುವನೇಶ್ವರಿ ದೇವಸ್ಥಾನದ ರಸ್ತೆ, 
ಹಾಸ್ಟೆಲ್ ರಸ್ತೆ 

ಪೇಟೆ ಬೀದಿ ರಸ್ತೆ ಉತ್ತರ ಭಾಗ ಜಯದೇವ ಹಾಸ್ಟಲ್ ರಸ್ತೆ, 
ಪೂರ್ವ ಕೋಟೆಬೀದಿ ರಸ್ತೆ ಪಶ್ಚಿಮಭಾಗ | 

ಕೋಟೆಬೀದಿ, ಕೋಟೆ ಬೀದಿ 

- ರಸ್ತೆ , ಚನ್ನಪ್ಪ ಕಲ್ಯಾಣಿ ರಸ್ತೆ 
ಪಶ್ಚಿಮ ಜಯದೇವ ಹಾಸ್ಟೆಲ್ ರಸ್ತೆ 

ಪೂರ್ವ ಭಾಗ 
5 5 - ದೇವಾಂಗ ಬೀದಿ ಉತ್ತರ | ಪೇಟೆಬೀದಿ ರಸ್ತೆ , ದಕ್ಷಿಣ ಭಾಗ ತಾಲ್ಲೂಕು ಕಛೇರಿ ರಸ್ತೆ, 

1607 
ದಕ್ಷಿಣ ಬಿ. ಹೆಚ್ ರಸ್ತೆ ಉತ್ತರ ಭಾಗ 

ದೇವಾಂಗ ಬೀದಿ, ಮಟನ್ 
ಪೂರ್ವ ಮಹಂತಿ ಮ 

- ಮಾರ್ಕೆಟ್ ರಸ್ತೆ , 

ಹಳೇ ಎಸ್ . ಬಿ . ಎ 
ಭಾಗ. 
ಪಶ್ಚಿಮ | 

ತಾಲ್ಲೂಕು ಕಛೇರಿ ರಸ್ತೆ 
[66- ಮರಳೋಣಿ ರಸ್ತೆ | ಉತ್ತರ ನ್ಯಾಯಬೆಲೆ ಅಂಗಡಿ ಮತ್ತು ದಾಸರ ಬಿದಿ , ಮಖಾನ್ ರಸ್ತೆ, 1927 

ಅಡೇಪೇಟೆ ರಸ್ತೆ 

ಮರಳೋಣಿರಸ್ತೆ, 
ದಕ್ಷಿಣ | ಬಿ. ಹೆಚ್.ರಸ್ತೆ ಉತ್ತರ ಭಾಗ ಜಿನ್ನಾ ಸಾಹೇಬರ ಬೀದಿ, 
ಪೂರ್ವ ಕೆರೆ ಏರಿ ರಸ್ತೆ ಮತ್ತು ಮಖಾನ್ | 

- ಕುರುಬರ ಬೀದಿ, 
ಪಶ್ಚಿಮ ಮಹಂತಿಮಠದ ರಸ್ತೆ ಪೂರ್ವ 


4 


. 


| ಉತ್ತರ | ಕೆರೆ | 


ಭಾಗ. 


ఒటు 


1594 


ರಸ್ತೆ 


1844 


1563 


1719 


ವಾರ್ಡ್ ಸಂಖ್ಯೆ 

ವಾರ್ಡ್‌ಗೆ ಒಳಪಡುವ ಪ್ರದೇಶ 
ಸಂ . ಮತ್ತು ಹೆಸರು ವಾರ್ಡ್ ಚೆಕ್ಕುಬಂದಿ 

ಜನಸಂಖ್ಯೆ 
17 - ಚನ್ನಕೇಶವಸ್ವಾಮಿ | ಉತ್ತರ ಕೆರೆ | 

ಬ್ರಾಹ್ಮಣರ ಬೀದಿ ರಸ್ತೆ, 
ಗುಡಿ ರಸ್ತೆ ದಕ್ಷಿಣ | ಪೇಟೆ ಬೀದಿ ರಸ್ತೆ ಉತ್ತರ ಭಾಗ ಮಹಾರಾಷ್ಟ್ರ ಬೀದಿ, ಸುಬ್ಬಾರಾವ್ 
ಪೂರ್ವ ತಲಕಾಡು ಸುಬ್ಬರಾಯರ ಬೀದಿ| 

ಬೀದಿ, ಅಡೇಪೇಟೆ ರಸ್ತೆ, 

ತಲಕಾಡು ಸುಬ್ಬಾರಾವ್ ಬೀದಿ 
ಪಶ್ಚಿಮ ಕೋಟೆ ಬೀದಿ ರಸ್ತೆ ಪೂರ್ವ 

ಭಾಗ. 
8 8- ಹಿಪ್ಪೇಆಂಜನೇಯ | ಉತ್ತರ | ಎಲೆ ತೋಟ 

ಕೆರೆಏರಿ ಹಿಂಭಾಗದ ರಸ್ತೆ, | 
ಸ್ವಾಮಿ ಬಡಾವಣೆ ( ದಕ್ಷಿಣ ಅಡೇಪೇಟೆ ರಸ್ತೆ ಉತ್ತರ ಭಾಗ ಎಲೆತೋಟದ ಮುಂಭಾಗದ 
ಪೂರ್ವ ಚಿಕ್ಕಲ್ಲಪ್ಪ ಕಲ್ಯಾಣಿ ಮತ್ತು 

ರಸ್ತೆ, ಹಿಪ್ಪ ಆಂಜನೇಯ ಸ್ವಾಮಿ 
ರಾಜಕಾಲುವೆ 

ದೇವಸ್ಥಾನದ ರಸ್ತೆ, ರಾಜಪ್ಪ 

ಬಡಾವಣೆ ರಸ್ತೆ 
ಪಶ್ಚಿಮ ಕೆರೆ ಏರಿ ರಸ್ತೆ ಪೂರ್ವ ಭಾಗ 
9 9 - ಎಂ . ಜಿ . ರಸ್ತೆ | ಉತ್ತರ ವಾಜರಹಳ್ಳಿ ಪಂಚಾಯಿತಿ ಗಜಾರಿಯಾ ಬಡಾವಣೆ ರಸ್ತೆ, 

ಸರಹದ್ದು 

ಮುನಿಯಪ್ಪ ಬಡಾವಣೆ ರಸ್ತೆ , 
ದಕ್ಷಿಣ ಬಿ.ಹೆಚ್.ರಸ್ತೆ ಉತ್ತರ ಭಾಗ ಮಾರುತಿ ನಗರದ, 
ಪೂರ್ವ ಸುಭಾಷ್ ನಗರ 4ನೇ ಅಡ್ಡರಸ್ತೆ 

ಸುಭಾಷ್‌ನಗರ 4ನೇ ಅಡ್ಡರಸ್ತೆ, 
ಪಶ್ಚಿಮ ಚಿಕ್ಕಲ್ಲಪ್ಪ ಕಲ್ಯಾಣಿ ಮತ್ತು 

ಬಿ. ಹೆಚ್ . ರಸ್ತೆ ಉತ್ತರ ಭಾಗ 
ರಾಜಕಾಲುವೆ 
10 - ಗಜಾರಿಯ ಉತ್ತರ ವಾಜರಹಳ್ಳಿ ಪಂಚಾಯಿತಿ ಶೇಷು ಬಡಾವಣೆ, ಬೈರವೇಶ್ವರ 
ಬಡಾವಣೆ ಸರಹದ್ದು 

ನಗರ, ಸುಭಾಷ್ ನಗರ 10ನೇ 
ದಕ್ಷಿಣ ಬಿ. ಹೆಚ್ . ರಸ್ತೆ, ಉತ್ತರ ಭಾಗ ಅಡ್ಡರಸ್ತೆ, ವಾಜರಹಳ್ಳಿ ರಸ್ತೆ 
ಪೂರ್ವ ರಾಜಕಾಲುವೆ 

ವಾಜರಹಳ್ಳಿ ಗಡಿ 

ಪಶ್ಚಿಮ ಸುಭಾಷ್ ನಗರ 5ನೇ ಅಡ್ಡರಸ್ತೆ 
11 11 - ಚನ್ನಪ್ಪ ಬಡಾವಣೆ ಉತ್ತರ ವಾಜರಹಳ್ಳಿ ಪಂಚಾಯಿತಿ | ಚನ್ನಪ್ಪ ಬಡಾವಣೆ, ಕಿಡ್ನಿ 

1492 
ಸರಹದ್ದು ಮತ್ತು ತೆಂಗಿನ ಸ್ಕೂಲ್ ರಸ್ತೆ, 4ನೇ ಅಡ್ಡರಸ್ತೆ, 
ತೋಟ 

ಬಿ . ಹೆಚ್ .ರಸ್ತೆ ಉತ್ತರ ಭಾಗ, 
ದಕ್ಷಿಣ [ ಬಿ .ಹೆಚ್. ರಸ್ತೆ ಉತ್ತರ ಭಾಗ ಭಕ್ತನಪಾಳ್ಯದ ರಸ್ತೆ , ಗೌತಮ್ 
ಪೂರ್ವ ಜನಪ್ರಿಯ ಅಪಾರ್ಟ್‌ಮೆಂಟ್ 

ಮೋಟಾರ್ ಹಿಂಭಾಗ, 
ರಸ್ತೆ ಮತ್ತು ಅರಣ್ಯ ಇಲಾಖೆ 

ವಾಜರಹಳ್ಳಿ ಪಂಚಾಯತಿ ಗಡಿ 
ಪಶ್ಚಿಮ ರಾಜಕಾಲುವೆ 
| 12 | 12 - ಬ್ಯಾಂಕ್‌ಕಾಲೋನಿ| ಉತ್ತರ ಬಿ. ಹೆಚ್ . ರಸ್ತೆ ದಕ್ಷಿಣ ಭಾಗ ಶಿವಾಜಿ ನಗರ, ಭಗವಂತರಾವ್ 

ಮತ್ತು ಶಿವಾಜಿ ರಸ್ತೆ 1ನೇ ಬಡಾವಣೆ , ಚೌಡೇಶ್ವರಿ 
ಅಡ್ಡರಸ್ತೆ 

ದೇವಸ್ಥಾನದ ರಸ್ತೆ, ವೆಂಕಟೇಶ್ವರ 
ದಕ್ಷಿಣ | ಎನ್. ಹೆಚ್.4 ಉತ್ತರ ಭಾಗ 

ಸ್ವಾಮಿ ದೇವಸ್ಥಾನದ ರಸ್ತೆ, 
ಪೂರ್ವ ಗೋಪಿ ವೆಂಕಟೇಶ್ವರ ಕಲ್ಯಾಣ ಯಲ್ಲಮ್ಮ 

– ಯಲ್ಲಮ್ಮ ನಗರ 
ಮಂಟಪ ರಸ್ತೆ ಮತ್ತು 

ವಾಜರಹಳ್ಳಿ ಗಡಿ 
ಪಶ್ಚಿಮ ||ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 


Q ಬವ 


1599 


1608 


ವಾರ್ಡ್ ಸಂಖ್ಯೆ 

ವಾರ್ಡ್‌ಗೆ ಒಳಪಡುವ ಪ್ರದೇಶ | ಒಟ್ಟು 
ವಾರ್ಡ್ ಚೆಕ್ಕುಬಂದಿ 
ಮತ್ತು ಹೆಸರು 
ಸಂ . | 

ಜನಸಂಖ್ಯೆ 
| 13 | 13 - ವೀವರ್‌ಕಾಲೋನಿ| ಉತ್ತರ ಬಿ.ಹೆಚ್ . ರಸ್ತೆ ದಕ್ಷಿಣ ಭಾಗ ವೀವರ್‌ ಕಾಲೋನಿ, ಯಲ್ಲಮ್ಮ 1527 
ದಕ್ಷಿಣ ಶಿವಾಜಿ ನಗರ 1ನೇ ಕ್ರಾಸ್ 

ನಗರ , ಅನ್ನಪೂರ್ಣೇಶ್ವರಿ 
ಪೂರ್ವ | ಚೌಡೇಶ್ವರಿ ದೇವಸ್ಥಾನದ ರಸ್ತೆ 

ಲೇಔಟ್, ಆಂಜನೇಯ ಸ್ವಾಮಿ 
ಪಶ್ಚಿಮ ಭಾಗ 

ದೇವಸ್ಥಾನದ ರಸ್ತೆ 
ಪಶ್ಚಿಮ ವೀವರ್ ಕಾಲೋನಿ ರಸ್ತೆ 

ಪೂರ್ವ ಭಾಗ ( ಆಂಜನೇಯ 

ದೇವಸ್ಥಾನ ರಸ್ತೆ) 
14 | 14 - ಸುಭಾಷ್‌ನಗರ | ಉತ್ತರ | ಬಿ. ಹೆಚ್. ರಸ್ತೆ ದಕ್ಷಿಣ ಭಾಗ ಸರ್ಕಾರಿ ಸ್ಕೂಲ್ ರಸ್ತೆ, ಲಯನ್ಸ್ | 

ದಕ್ಷಿಣ | ಅಂಗನವಾಡಿ ರಸ್ತೆ ಹಾಗೂ ರಾಗಿ ಕ್ಲಬ್ ಹಿಂಭಾಗದ ರಸ್ತೆ, 

ಮಿಷಿನ್ ರಸ್ತೆ ಉತ್ತರ ಭಾಗ ಮುನ್ಸಿಪಲ್ ಕ್ವಾಟ್ರಸ್ ರಸ್ತೆ, ಹಳೇ 
ಪೂರ್ವ 

ಟೆಲಿಫೋನ್ ಎಕ್ಸ್‌ಚೇಂಜ್ ರಸ್ತೆ, 
ವೀವರ್ ಕಾಲೋನಿ ರಸ್ತೆ 

ಅಂಗನವಾಡಿ ರಸ್ತೆ ಉತ್ತರ ಭಾಗ 
ಪಶ್ಚಿಮ ಭಾಗ ( ಆಂಜನೇಯ 

ದೇವಸ್ಥಾನ ರಸ್ತೆ) 

ಪಶ್ಚಿಮ ಕುವೆಂಪು ರಸ್ತೆ ಪೂರ್ವ ಭಾಗ 
15 - ಗಣೇಶರಾವ್ | ಉತ್ತರ ಅಂಗನವಾಡಿ ರಸ್ತೆ ದಕ್ಷಿಣ ಭಾಗ ತಮ್ಮಯಪ್ಪ ಬಡಾವಣೆ ರಸ್ತೆ , 1773 
ಬಡಾವಣೆ 

ದಕ್ಷಿಣ ವಿಶಾಲ್ ಸ್ಕೂಲ್ ರಸೆ ಉತರ ರಾಮಲಿಂಗಪ್ಪ ಬಡಾವಣೆ ರಸ್ತೆ , 

ಗಣೇಶರಾವ್ ಬಡಾವಣೆ ರಸ್ತೆ, 
ಪೂರ್ವ ವೀವರ್ ಕಾಲೋನಿ ರಸ್ತೆ, 

ವಿಶಾಲ್ ಸ್ಕೂಲ್ ಹಿಂಭಾಗದ 

ರಸ್ತೆ , 
ಪಶ್ಚಿಮ ಭಾಗ 

ಪಶ್ಚಿಮ ಕುವೆಂಪು ರಸ್ತೆ ಪೂರ್ವ ಭಾಗ 
| 16 | 16 - ಸ್ವಾನ್ಸಿಲ್ಸ್ ಉತ್ತರ ವಿಶಾಲ್ ಸ್ಕೂಲ್ ರಸ್ತೆ ದಕ್ಷಿಣ ಅಯ್ಯಪ್ಪ ದೇವಸ್ಥಾನದ ರಸ್ತೆ, 125 
ಸುತ್ತ ಮುತ್ತ ಭಾಗ. 

ವೀವರ್ ಕಾಲೋನಿ ಯಲ್ಲಮ್ಮ 
ದಕ್ಷಿಣ ಎನ್.ಹೆಚ್.4 ಉತ್ತರ ಭಾಗ 

ದೇವಸ್ತಾನದ ರಸ್ತೆ, ಲಕ್ಷ್ಮಣಪ್ಪ 
ಪೂರ್ವ ಲಕ್ಷ್ಮಣಪ್ಪ ಬಡಾವಣೆ ರಸ್ತೆ 

ಬಡಾವಣೆ ರಸ್ತೆ, ಕುವೆಂಪು ರಸ್ತೆ, 
ಅಯ್ಯಪ್ಪ ಟೆಂಪಲ್ ರಸ್ತೆ 

ಎನ್. ಹೆಚ್ 4 ಉತ್ತರ ಭಾಗ , 

ವಿಶಾಲ್ ಸ್ಕೂಲ್ ರಸ್ತೆ ದಕ್ಷಿಣ 
ಪಶ್ಚಿಮ ಕುವೆಂಪು ರಸ್ತೆ ಪೂರ್ವ ಭಾಗ 1 

ಭಾಗ, ಸಿದ್ದಲಿಂಗೇಶ್ವರ ಸ್ಕೂಲ್ 


15 


| 


ಭಾಗ. 


1467 


17 | 17 - ಮಸೀದಿ ರಸ್ತೆ 

ಸುಭಾಷ್‌ನಗರ 


| ಉತ್ತರ ಬಿ .ಹೆಚ್. ರಸ್ತೆ ದಕ್ಷಿಣ ಭಾಗ ಸುಭಾಷ್ ನಗರ ಮುಖ್ಯ ರಸ್ತೆ, 
ದಕ್ಷಿಣ ಗಣೇಶನ ಗುಡಿ ಪಕ್ಕದ ರಸ್ತೆ ಬೀರಲಿಂಗೇಶ್ವರ ರಸ್ತೆ , 
ಉತ್ತರ ಭಾಗ 

ಪಿ . ಡಬ್ಲು. ಡಿ ಹಿಂಭಾಗದ ರಸ್ತೆ, 
ಪೂರ್ವ ಕುವೆಂಪು ರಸ್ತೆ ಪಶ್ಚಿಮ ಭಾಗ 

ಮಸೀದಿ ರಸ್ತೆ, ಕೆ. ಇ. ಬಿ. 

ಹಿಂಭಾಗದ ರಸ್ತೆ, ಲಕ್ಷ್ಮಣಪ್ಪ 
ಪಶ್ಚಿಮ ತಿಮ್ಮಶೆಟ್ಟಪ್ಪ ಬಡಾವಣೆ ರಸ್ತೆ 

ರವರ ಮನೆ ರಸ್ತೆ. 
] ಉತ್ತರ ಗಣೇಶನ ಗುಡಿ ಪಕ್ಕದ ರಸ್ತೆ ಗೋವಿಂದಪ್ಪ ಬಡಾವಣೆ, 
ದಕ್ಷಿಣ ಭಾಗ 

ಸುಭಾಷ್ ನಗರ, ವೀರಪ್ಪಾಜಿ 
ದಕ್ಷಿಣ ವೀರಪ್ಪಾಜಿ ಮನೆ ರಸ್ತೆ 

ಮನೆ ರಸ್ತೆ, ಸನ್‌ರೈಸ್ ಸ್ಕೂಲ್ 
ಪೂರ್ವ ಕುವೆಂಪು ರಸ್ತೆ ಪಶ್ಚಿಮ ಭಾಗ 

– ಹಿಂಭಾಗದ ರಸ್ತೆ 
ಪಶ್ಚಿಮ ಸನ್‌ರೈಸ್ ಸ್ಕೂಲ್ ಪಕ್ಕದ ರಸ್ತೆ 


1865 


[ 18 | 18 -ಗೋವಿಂದಪ್ಪ 

ಬಡಾವಣೆ 


ವಾರ್ಡ್ ಸಂಖ್ಯೆ 
ಸಂ . | ಮತ್ತು ಹೆಸರು 

| 19 - ವಿಜಯನಗರ 


Y 


0 


1499 


| 20 | 20 - ಪರಮಣ್ಣ 

ಬಡಾವಣೆ 


| 21 | 21 - ಇಂದಿರಾನಗರ 


1405 


ವಾರ್ಡ್‌ಗೆ ಒಳಪಡುವ ಪ್ರದೇಶ | ಒಟ್ಟು 
ವಾರ್ಡ್ ಚೆಕ್ಕುಬಂದಿ 

ಜನಸಂಖ್ಯೆ 
ಉತ್ತರ ಸಿದ್ದರಾಜು ಮನೆ ಮತ್ತು ಎನ್.ಹೆಚ್.4 ರಸ್ತೆ ಉತ್ತರ ಭಾಗ, | 1839 

ವೀರಪ್ಪಾಜಿ ಮನೆ ರಸ್ತೆ ನಂಜಪ್ಪ ಬಡಾವಣೆ, ಶಾಮಣ್ಣ 
ದಕ್ಷಿಣ || ಎನ್. ಹೆಚ್.4 ಉತ್ತರ ಭಾಗ ಬಡಾವಣೆ, ಕೆಂಪಣ್ಣ ಬಡಾವಣೆ , 
ಪೂರ್ವ ಕುವೆಂಪು ರಸ್ತೆ ಪಶ್ಚಿಮ ಭಾಗ 

ತಿಮ್ಮಕ್ಕ ಬಡಾವಣೆ 
ಪಶ್ಚಿಮ | ನಂಜಪ್ಪ ಲೇಔಟ್ ರಸ್ತೆ 
ಉತ್ತರ [ ಅಡೇಪೇಟೆ ರಸ್ತೆ ದಕ್ಷಿಣ ಭಾಗ ಬಸವಣ್ಣ ಮಠದ ಕಾಂಪೌಂಡ್, | 

ಮತ್ತು ಬಿ. ಹೆಚ್. ರಸ್ತೆ ಸೊಂಡೇಕೊಪ್ಪ ರಸ್ತೆ, 
ದಕ್ಷಿಣ ಸನ್‌ರೈಸ್ ಸ್ಕೂಲ್ ರಸ್ತೆ, 

ಸೋಮಶೇಖರ್ ಮನೆಯ ರಸ್ತೆ , 
ಬಸವಣ್ಣ ದೇವರ ಮಠದ 

ಬಿ.ಹೆಚ್.ರಸ್ತೆ, ಅಡೇಪೇಟೆ ರಸ್ತೆ 
ಕಾಂಪೌಂಡ್ 

ದಕ್ಷಿಣ ಭಾಗ, ದ್ವಾರಕ 
ಪೂರ್ವ ಸನ್‌ರೈಸ್ ಸ್ಕೂಲ್ ಪಕ್ಕದ ರಸ್ತೆ 

ಬಡಾವಣೆ, ಟಿ. ಆರ್‌. ಮುತ್ತಯ್ಯ 

ಬಡಾವಣೆ , ಪರಮಣ್ಣ 
ಪಶ್ಚಿಮ ಸೊಂಡೇಕೊಪ್ಪ ರಸ್ತೆ ಪೂರ್ವ 

ಬಡಾವಣೆ, ತಿಮ್ಮಶೆಟ್ಟಪ್ಪ 
ಭಾಗ. 

ಬಡಾವಣೆ. 
ಉತ್ತರ ಬಿ ಹೆಚ್ ರಸ್ತೆ ದಕ್ಷಿಣ ಭಾಗ ಎನ್.ಹೆಚ್ .4 ರಸ್ತೆ , 
ದಕ್ಷಿಣ | ಎನ್.ಹೆಚ್ - 4 ಉತ್ತರ ಭಾಗ 

ಸೊಂಡೇಕೊಪ್ಪ ರಸ್ತೆ, 
ಪೂರ್ವ ಸೊಂಡೇಕೊಪ್ಪ ರಸ್ತೆ ಪಶ್ಚಿಮ 

ಬೇಲಿಮಠದ ರಸ್ತೆ ಪೂರ್ವ 
ಭಾಗ. 

ಭಾಗ, ಇಂದಿರಾ ನಗರ 

ವಿನಾಯಕ ಸ್ಕೂಲ್ ರಸ್ತೆ, 
ಪಶ್ಚಿಮ ಬೇಲಿಮಠದ ರಸ್ತೆ ಪೂರ್ವ 

ಬಿ. ಹೆಚ್ . ರಸ್ತೆ, ಪೋಲಿಸ್ 
ಭಾಗ 

ಕ್ವಾಟ್ರಸ್ 
ಉತ್ತರ ಬಿ.ಹೆಚ್.ರಸ್ತೆ ದಕ್ಷಿಣ ಭಾಗ ಎನ್. ಹೆಚ್ .4 ರಸ್ತೆ , ಸರ್ಕಾರಿ 
ದಕ್ಷಿಣ ಎನ್.ಹೆಚ್ - 4 ಉತ್ತರ ಭಾಗ 

ಪದವಿ ಪೂರ್ವ ಕಾಲೇಜು ರಸ್ತೆ, 
ಪೂರ್ವ ಬೇಲಿಮಠದ ರಸ್ತೆ ಪಶ್ಚಿಮ 

ಬೇಲಿಮಠದ ರಸ್ತೆ ಪಶ್ಚಿಮ 
ಭಾಗದ ರಸ್ತೆ, ಸದಾಶಿವ ನಗರ, 

ಜಕ್ಕಸಂದ್ರದ ರಸ್ತೆ ಪೂರ್ವ ಭಾಗ 
ಪಶ್ಚಿಮ ಜಕ್ಕಸಂದ್ರ ರಸ್ತೆ ಪೂರ್ವ ಭಾಗ 
ಉತ್ತರ | ಎನ್.ಹೆಚ್ - 4 ದಕ್ಷಿಣ ಭಾಗ | ಭುವನೇಶ್ವರಿ ನಗರ, 
ದಕ್ಷಿಣ ಗಣೇಶನ ಗುಡಿ ಹಾಗೂ 

ದಾದಾಪೀರ್ ಬಡಾವಣೆ, 
ಅರಿಶಿನಕುಂಟೆ ಪಂಚಾಯಿತಿ ಗಡಿ ಮುರಾರಯ್ಯ ಬಡಾವಣೆ, 

ಎನ್. ಹೆಚ್. 4 ರಸ್ತೆ, 
ಪೂರ್ವ | ಅರಿಶಿನಕುಂಟೆ ಪಂಚಾಯಿತಿ 

ಎಲ್. ಜಿ.ಬಡಾವಣೆ, 
ಗಡಿ 

ರಾಜೀವಗಾಂಧಿ ಬಡಾವಣೆ 
ಪಶ್ಚಿಮ ಸೊಂಡೇಕೊಪ್ಪ ರಸ್ತೆ ಮತ್ತು 

ಜಕ್ಕಸಂದ್ರ ರಸ್ತೆ 


22 | 22 - ಸದಾಶಿವನಗರ | 


1219 


ಭಾಗ. 


1428 


23 23 - ದಾದಾಪೀರ್ 

ಬಡಾವಣೆ 


ಎಸ್ . ಪಾಲಯ್ಯ 

ಜಿಲ್ಲಾಧಿಕಾರಿ , 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 

ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಏಶೇಪ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಏಪ್ರಿಲ್ ೧೭, ೨೦೧೭ (ಚೈತ್ರ ೨೭, ಶಕ ವರ್ಷ ೧೯೩೯ ). 
Bengaluru , Monday , April 17 , 2017 (Chaitra 27 , Shaka Varsha 1939 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

- ಕರಡು ಅಧಿಸೂಚನೆ | 
ಸಂ , ಇಎಲ್‌ಎನ್‌ ( ಪಂ ).ಸಿಆ‌.01/16 - 17, ದಿನಾಂಕ 17 - 04 - 2017. 


ನಂ . ೩೮೦ 
_ No , 380 


ಸರ್ಕಾರದ ಅಧಿಸೂಚನೆ ಸಂ : ಯುಡಿಡಿ 23 ಟಿಎಂಎಸ್ 2014 ದಿನಾಂಕ 07 - 02 - 2014ರಂತೆ ಮತ್ತು ಸರ್ಕಾರದ 
ಆದೇಶ ಸಂ : ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ 15 - 02 - 2014ರಲ್ಲಿ ನೀಡಿರುವ ಮಾರ್ಗದರ್ಶನಗಳ ಪ್ರಕಾರ 
ಕರ್ನಾಟಕ ಪುರಸಭೆಗಳ ಕಾಯ್ದೆ 1964ರ ನಿಯಮ 13ರಡಿ ಪ್ರತ್ಯಾಯೋಜಿಸಿರುವ ಅಧಿಕಾರವನ್ನು ಚಲಾಯಿಸಿ, 
ಎಸ್. ಪಾಲಯ್ಯ , ಭಾ. ಆ.ಸೇ ., ಜಿಲ್ಲಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ದೇವನಹಳ್ಳಿ 
ಪುರಸಭೆಯ ವ್ಯಾಪ್ತಿಯೊಳಗೆ ಇರುವ ಪ್ರದೇಶವನ್ನು 2011ರ ಜನಗಣತಿಗನುಸಾರವಾಗಿ 23 ಏಕ ಸದಸ್ಯ ವಾರ್ಡ್‌ಗಳನ್ನಾಗಿ 
ಪುನರ್ ವಿಂಗಡಿಸಲು ಉದ್ದೇಶಿಸಿ, ಲಗತ್ತು ಕೋಷ್ಟಕದ ಅಂಕಣ -2ರಲ್ಲಿ ದೇವನಹಳ್ಳಿ ಪುರಸಭೆಯ ಪ್ರತಿಯೊಂದು ವಾರ್ಡ್ 
ಸಂಖ್ಯೆ ಮತ್ತು ಹೆಸರನ್ನು , ಅಂಕಣ -3ರಲ್ಲಿ ವಾರ್ಡ್ ಚೆಕ್ಕುಬಂದಿಯನ್ನು ಮತ್ತು ಅಂಕಣ - 4ರಲ್ಲಿ ವಾರ್ಡ್ ವ್ಯಾಪ್ತಿಗೆ 
ಒಳಪಡುವ ಪ್ರದೇಶವನ್ನು ನಿಗದಿಪಡಿಸಿರುವಂತೆ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೇನೆ. 

ಸದರಿ ಕರಡು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಹದಿನೈದು (15 ) 
ದಿನಗಳ ಅವಧಿಯೊಳಗಾಗಿ ಬಾಧಿತರಾಗಬಹುದಾದ ಸಾರ್ವಜನಿಕರು ವಾರ್ಡ್‌ಗಳ ಪುನರ್ ವಿಂಗಡಣೆ ಬಗ್ಗೆ ಯಾವುದೇ 
ತರಹದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕಛೇರಿ ವೇಳೆಯಲ್ಲಿ ಲಿಖಿತವಾಗಿ ಪೂರಕ ಮಾಹಿತಿಯೊಂದಿಗೆ 
ಸಲ್ಲಿಸಬಹುದಾಗಿದೆ. 


ಎಸ್ . ಪಾಲಯ್ಯ 

ಜಿಲ್ಲಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , 

ಬೆಂಗಳೂರು. 


ಸಂ : ಇಎಲ್ಎನ್( ಪಂ ) ಸಿಆ‌. 01/ 6 - 17 , ದಿನಾಂಕ 17 -04- 2017 , 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪುರಸಭೆಯ ವಾರ್ಡ್‌ಗಳ ಪುನರ್ ವಿಂಗಡಣೆ ಕೋಷ್ಟಕ 


ವಾರ್ಡ್ ಸಂಖ್ಯೆ 
ಸಂ . | ಮತ್ತು ಹೆಸರು 
1 | l- ಪ್ರಸನ್ನಹಳ್ಳಿ 


ಒಟ್ಟು 
ಜನಸಂಖ್ಯೆ 


1464 


ವಾರ್ಡ್ ಚೆಕ್ಕುಬಂದಿ 
ಪೂರ್ವ ಬೂದಿಗೆರೆ ರಸ್ತೆ 
ಪಶ್ಚಿಮ ಬಿ. ಬಿ. ರಸ್ತೆ 
ಉತ್ತರ ಚರ್ಚ್ ರಸ್ತೆ ಎಡಭಾಗ ಮತ್ತು 

ಡಿ.ವಿ . ಎಂ . ಕಾಲೋನಿ ರಸ್ತೆ 
ದಕ್ಷಿಣ ಹೀರಾನಂದಾನಿ 

ಅಪಾರ್ಟ್‌ಮೆಂಟ್ಸ್ ಮತ್ತು 
ಅಣ್ಣೆಶ್ವರ ಗಡಿ ಪ್ರದೇಶ 


ವಾರ್ಡ್‌ಗೆ ಒಳಪಡುವ 

ಪ್ರದೇಶ 
ಡಿ. ವಿ. ಎಂ . ಕಾಲೋನಿ, 
1 ಎಡಭಾಗ ರಸ್ತೆ, ಚರ್ಚ್ ರಸ್ತೆ 
ಎಡಭಾಗ, ಬೂದಿಗೆರೆ ರಸ್ತೆ | 
ಬಲಭಾಗ, ಪ್ರಸನ್ನಹಳ್ಳಿ, 
ಮಂಜುನಾಥ್ ಲೇಔಟ್, 
ಮಿನಿವಿಧಾನ ಸೌಧ ಹಿಂಭಾಗ, 
ಆಕಾಶ್ ಆಸ್ಪತ್ರೆ ರಸ್ತೆ, 
ಹೀರಾನಂದಾನಿ , 
ಅಪಾರ್ಟ್‌ಮೆಂಟ್ಸ್ ಮತ್ತು 
ಅಥೇಶ್ವರ ಗಡಿ ಪ್ರದೇಶ. 
ಬೂದಿಗೆರೆ ರಸ್ತೆ ಎಡಭಾಗ, 
ನರಸಿಂಹಯ್ಯ ಲೇಔಟ್, 
ನಾರಾಯಣಚಾರ್ ಲೇಔಟ್, 
ಸೂಲಿಬೆಲೆ ರಸ್ತೆ ಬಲಭಾಗ, 
ಶಾಂತಿನಗರ ದಕ್ಷಿಣ , 
ಚಂದ್ರಶೇಖರ್ ಲೇಔಟ್, 
ವೆಂಕಟೇಶ್ವರ ಚಿತ್ರಮಂದಿರ, 
ಪಕ್ಕದ ರಸ್ತೆ. 


1468 


_ 2 | 2 - ಶಾಂತಿನಗರ 

ದಕ್ಷಿಣ 


ಪೂರ್ವ | ಸ್ಟೇಡಿಯಂ ರಸ್ತೆ ಮತ್ತು 
ಪಶ್ಚಿಮ ಬೂದಿಗೆರೆ ರಸ್ತೆ 
ಉತ್ತರ ಸೂಲಿಬೆಲೆ ರಸ್ತೆ 

ಗಾರೆ ರವಿಕುಮಾರ್‌ ಲೇಔಟ್ 
ಎಡಭಾಗ 


ದಕ್ಷಿಣ 


1357 


3 3 - ಜೊಳ್ಳಪ್ಪನವರ 

ಬೀದಿ 


ಪೂರ್ವ ಗರಡಿ ಮನೆ ಬೀದಿ ಹಾಗೂ ಪಟೇಲ್‌ಶೆಟ್ಟಪ್ಪನವರ ಬೀದಿ, 
ಗಂಧಿಗೆ ಬೀದಿ| 

ಗರಡಿ ಮನೆ ರಸ್ತೆ ಬಲಭಾಗ, 
ಪಶ್ಚಿಮ ಬೈಪಾಸ್ ರಸ್ತೆ 

ರೈಲ್ವೆ ಸ್ಟೇಷನ್ ರಸ್ತೆ ಎಡಭಾಗ, 
ಉತ್ತರ ರೈಲ್ವೆ ಸ್ಟೇಷನ್ ರಸ್ತೆ ಮತ್ತು ಗರಡಿ | 

ಮೇದರ ಬೀದಿ, ಕೊರಚರ 
ಮನೆ ರಸ್ತೆ 

ಬೀದಿ, ಗೋರಿಪಾಳ್ಯ , ಟಿಪ್ಪು 

ಸುಲ್ತಾನ್ ರಸ್ತೆ, ಪೂಜಮ್ಮನ | 
ದಕ್ಷಿಣ | ಬಿ.ಬಿ . ರಸ್ತೆ 

ಪಾಳ್ಯ, ಶಿವಣ್ಣ ಲೇಔಟ್ ಮತ್ತು 

ರಾಜರಾವ್ ಲೇಔಟ್. 
ಪೂರ್ವ ತಾಲ್ಲೂಕು ಕಛೇರಿ ರಸ್ತೆ ತಾಲ್ಲೂಕು ಕಛೇರಿ ರಸ್ತೆ 

ಬಲಭಾಗ, ಮದ್ದಯ್ಯನವರ 
ಪಶ್ಚಿಮ ಗರಡಿ ಮನೆ ಬೀದಿ 

ಬೀದಿ, ಗಂಧಿಗೆ ಬೀದಿ, 
ಉತ್ತರ | ಸರೋವರ ಬೀದಿ 

ಸರೋವರ ಬೀದಿ ಎಡಭಾಗ, 
ಮೇದರ ಬೀದಿ 

ಗರಡಿ ಮನೆ ರಸ್ತೆ ಎಡಭಾಗ, 
ಜೊಳ್ಳಪ್ಪನವರ ಬೀದಿ, ಮೇದರ 
ಬೀದಿ ಬಲಭಾಗ. 


4 


| 


4 - ಗರಡಿ ಮನೆ 


1310 


ಬೀದಿ 


ವಾರ್ಡ್ ಸಂಖ್ಯೆ 
ಮತ್ತು ಹೆಸರು 

ವಾರ್ಡ್ ಚೆಕ್ಕುಬಂದಿ 
ಸಂ . 
55- ಯಲಹಂಕ ಪೂರ್ವ ಯಲಹಂಕ ಬೀದಿ / ಪುರಸಭೆ 
ಬೀದಿ 

ಶೌಚಾಲಯ ರಸ್ತೆ 
ಪಶ್ಚಿಮ ತಾಲ್ಲೂಕು ಕಛೇರಿ ರಸ್ತೆ 
ಉತ್ತರ ತಾಲ್ಲೂಕು ಕಛೇರಿ ರಸ್ತೆ 

ಬಲಭಾಗ 

ದಕ್ಷಿಣ ಬಿ . ಬಿ. ರಸ್ತೆ 
6 | 6 - ಗಾಣಿಗರ ಬೀದಿ ಪೂರ್ವ ತಾಲ್ಲೂಕು ಕಛೇರಿ ರಸ್ತೆ ಮತ್ತು 

ಗಾಣಿಗರ ಬೀದಿ 
ಪಶ್ಚಿಮ ಬೈಪಾಸ್ ರಸ್ತೆ 
ಉತ್ತರ ಕೋಟೆಗೋಡೆ 

ಗರಡಿ ಮನೆ ರಸ್ತೆ ಮತ್ತು ರೈಲ್ವೆ 

ಸ್ಟೇಷನ್ ರಸ್ತೆ 
7 17 -ಕೋಟೆ ಪೂರ್ವ ಬಜಾರ್‌ ರಸ್ತೆ 
ಎಡಭಾಗ ಪಶ್ಚಿಮ ಕೋಟೆಗೋಡೆ 

ಉತ್ತರ ವೇಣುಗೋಪಾಲಸ್ವಾಮಿ ರಸ್ತೆ 

ಎಡಭಾಗ. 
ದಕ್ಷಿಣ ತಾಲ್ಲೂಕು ಕಛೇರಿ ರಸ್ತೆ ಮತ್ತು 

ಗಾಣಿಗರ ಬೀದಿ 


ದಕ್ಷಿಣ 


ವಾರ್ಡ್‌ಗೆ ಒಳಪಡುವ ಒಟ್ಟು 
ಪ್ರದೇಶ 

ಜನಸಂಖ್ಯೆ 
ಯಲಹಂಕ ಬೀದಿ, ತಾಲ್ಲೂಕು | 

1103 
ಕಛೇರಿ ರಸ್ತೆ ಎಡಭಾಗ, ಅಮೀರ್ 
ಜಾನ್ ಅಂಗಡಿ ಪಕ್ಕದ ರಸ್ತೆ 
ಹಾಗೂ ಪುರಸಭೆ ಶೌಚಾಲಯ 
ರಸ್ತೆ ಎಡಭಾಗ, ತ್ಯಾಗರಾಜು 
ನಗರ ( ಪುರಸಭೆ ಕ್ವಾಟ್ರಸ್‌), 
ಉರ್ದು ಶಾಲೆ ಬೀದಿ ರಸ್ತೆ. 
ಗಾಣಿಗರ ಬೀದಿ ಎಡಭಾಗ, 1057 
ಸರೋವರ ಬೀದಿ ಎಡಭಾಗ , 
ಗರಡಿ ಮನೆ ರಸ್ತೆ , ಟಿಪ್ಪು 
ಸುಲ್ತಾನ್ ರಸ್ತೆ, ರೈಲ್ವೆ ಸ್ಟೇಷನ್ 
ರಸ್ತೆ , ಅಗಸರ ಬೀದಿ, 
ಅಣ್ಣಾಯಪ್ಪ ಛತ್ರದ ಹಿಂಭಾಗ. 
ವೇಣುಗೋಪಾಲಸ್ವಾಮಿ ರಸ್ತೆ 
ಎಡಭಾಗ, ನಾಯಕರ ಬೀದಿ, 
ಶಿಲ್ಪಕಲಾ ರಸ್ತೆ, ಬಜಾರ್ ರಸ್ತೆ 
ಎಡಭಾಗ, ಗಾಣಿಗರ ಬೀದಿ | 
ಬಲಭಾಗ, ಟಾಪು ವೆಂಕಟ 
ರಾಮ್ ಗಲ್ಲಿ, ಭೀಮಣ್ಣ ಗಲ್ಲಿ, 
ತಾಲ್ಲೂಕು ಕಛೇರಿ ರಸ್ತೆ 
ಎಡಭಾಗ. 
ಕೋಟೆಬಲಭಾಗ, 
ಧರ್ಮರಾಯಸ್ವಾಮಿ ಗುಡಿ ರಸ್ತೆ, 
ರಂಗನಾಥಸ್ವಾಮಿ ದೇವಸ್ಥಾನ 
ಎಡಭಾಗ, ನರಸಿಂಹಸ್ವಾಮಿ 
ದೇವಸ್ಥಾನ ರಸ್ತೆ ಎಡಭಾಗ, 
ಚಿಕ್ಕಕೆರೆ ರಸ್ತೆ , ಸವರದವರ 
ಬೀದಿ. 
ಮರಳುಬಾಗಿಲು ರಸ್ತೆ 

1248 
ಎಡಭಾಗ, ನರಸಿಂಹಸ್ವಾಮಿ 
ದೇವಸ್ಥಾನ ರಸ್ತೆ ಬಲಭಾಗ, 
ನೀರಗಂಟಿ ಪಾಳ್ಯ , ನಾರಾಯಣ 
ನಾಯಕನ ತೋಟ, 
ದೊಡ್ಡಬಳ್ಳಾಪುರ ರಸ್ತೆ 
ಬಲಭಾಗ, ಪರ್ವತಪುರ ರಸ್ತೆ 
ಎಡಭಾಗ. 
ನೀಲೇರಿ, ಗುಳೇಬನಹಳ್ಳಿ, 
ದೊಡ್ಡಬಳ್ಳಾಪುರ ರಸ್ತೆ 
ಬಲಭಾಗ, ಬಿ . ಬಿ. ರಸ್ತೆ 
ಎಡಭಾಗ, ಬೃಂದಾವನ 
ಲೇಔಟ್, ವಿಜಯಪುರ ರಸ್ತೆ 
ಎಡಭಾಗ. 


1091 


8 -ಕೋಟೆ | ಪೂರ್ವ ರಂಗನಾಥಸ್ವಾಮಿ ರಸ್ತೆ 
ಬಲಭಾಗ ಪಶ್ಚಿಮ ಬೈಪಾಸ್ ರಸ್ತೆ ಮತ್ತು ಚಿಕ್ಕಕೆರೆ 

ಗಡಿಭಾಗ . 
ಉತ್ತರ ನರಸಿಂಹ ಸ್ವಾಮಿ ದೇವಸ್ಥಾನದ 

ಎಡಭಾಗ ರಸ್ತೆ 
ದಕ್ಷಿಣ ವೇಣುಗೋಪಾಲಸ್ವಾಮಿ ರಸ್ತೆ 

ಬಲಭಾಗ 
| 9 | 9 - ಪರ್ವತಪುರ | ಪೂರ್ವ ಮರಳುಬಾಗಿ 
ರಸ್ತೆ ಎಡಭಾಗ ಪಶ್ಚಿಮ ನೀರಗಂಟಿ ಪಾಳ್ಯ ಗಡಿ 

ಉತ್ತರ ದೊಡ್ಡಬಳ್ಳಾಪುರ ರಸ್ತೆ 
ದಕ್ಷಿಣ ನರಸಿಂಹ ಸ್ವಾಮಿ ದೇವಸ್ಥಾನದ 

ಬಲಭಾಗ ರಸ್ತೆ 


| 10 | 10 - ನೀಲೇರಿ 


1099 


1 ಪೂರ್ವ ಸಫಲ್ ಸರಹದ್ದು 
ಪಶ್ಚಿಮ ನೀಲೇರಿ ಗಡಿ ಸರಹದ್ದು 
ಉತ್ತರ ಗುಳೇಬನಹಳ್ಳಿ ಸರಹದ್ದು 

ಮತ್ತು ನೀಲೇರಿ ಸರಹದ್ದು 
ದಕ್ಷಿಣ | ದೊಡ್ಡಬಳ್ಳಾಪುರ ರಸ್ತೆ ಮತ್ತು 

ವಿಜಯಪುರ ರಸ್ತೆ 


ಒಟ್ಟು 
ಜನಸಂಖ್ಯೆ 


1261 


ವಾರ್ಡ್ ಸಂಖ್ಯೆ 

ವಾರ್ಡ್ ಚೆಕ್ಕುಬಂದಿ 
ಸಂ . | ಮತ್ತು ಹೆಸರು 
11 | 11 - ಅಚಲ ಮಂದಿರ ಪೂರ್ವ | ಬಿ. ಬಿ. ರಸ್ತೆ 

ಪಶ್ಚಿಮ ಮರಳುಬಾಗಿಲು ಪರ್ವತಪುರ 

ರಸ್ತೆ 
ಉತ್ತರ ದೊಡ್ಡಬಳ್ಳಾಪುರ ರಸ್ತೆ 

ದಕ್ಷಿಣ | ಅಲಾಲ್‌ಗಡ್ಡೆ ರಸ್ತೆ 
12 | 12 - ಮರಳುಬಾಗಿಲು ಪೂರ್ವ | ಬಿ . ಬಿ . ರಸ್ತೆ 

ಮತ್ತು ಹರಿಜನ | ಪಶ್ಚಿಮ ಗುಟ್ಟಹಳ್ಳಿ ರಸ್ತೆ ಮತ್ತು 
ಕಾಲೋನಿ 

ಮರಳುಬಾಗಿಲು ರಸ್ತೆ 
ಉತ್ತರ ಮರಳುಬಾಗಿಲು ರಸ್ತೆ, 

ರಾಜಕಾಲುವೆ ಎಡಭಾಗ 
ದಕ್ಷಿಣ ವೇಣುಗೋಪಾಲಸ್ವಾಮಿ 

ದೇವಸ್ಥಾನದ ಬಲಭಾಗದ ರಸ್ತೆ 


ವಾರ್ಡ್‌ಗೆ ಒಳಪಡುವ 

ಪ್ರದೇಶ 
ಮರಳುಬಾಗಿಲು ಪರ್ವತಪುರ 
ರಸ್ತೆ ಬಲಭಾಗ , 
ದೊಡ್ಡಬಳ್ಳಾಪುರ ರಸ್ತೆ 
ಎಡಭಾಗ, ಬಿ . ಬಿ. ರಸ್ತೆ 
ಎಡಭಾಗ, ಅಲಾಲ್‌ಗಡ್ಡೆ ರಸ್ತೆ 
ಬಲಭಾಗ. 
ಹರಿಜನ ಕಾಲೋನಿ, 
ಪನ್ನೀರ್ ಬೀದಿ, ಗುಟ್ಟಹಳ್ಳಿ 
ಬೀದಿ, ಕಾಳಪ್ಪನವರ ಬೀದಿ, 
ಕುಂಬಾರ ಬೀದಿ ಬಲಭಾಗ, 
ಮರಳುಬಾಗಿಲು ಎಡಭಾಗ, 


1076 


1207 


| 13 | 13 - ಕುಂಬಾರ ಬೀದಿ ಪೂರ್ವ ಬಿದುರುಗುಪ್ಪ ಆಂಜಿನಪ್ಪ ಮನೆ ಕುಂಬಾರ ಬೀದಿ, 
ಮರಳುಬಾಗಿಲು ಮರಳುಬಾಗಿ 

ಲಾರಿ ನಂಜುಂಡಪ್ಪ ಮನೆ ರಸ್ತೆ, 
ಉತ್ತರ | ಲಾರಿ ನಂಜುಂಡಪ್ಪ ಮನೆ ರಸ್ತೆ ರಂಗನಾಥಸ್ವಾಮಿ ದೇವಸ್ಥಾನ 
ಶ್ರೀ ವೇಣುಗೋಪಾಲಸ್ವಾಮಿ 

ಬಲಭಾಗ, 
ದಕ್ಷಿಣ 
ದೇವಸ್ಥಾನದ ಬಲಭಾಗದ ರಸ್ತೆ 

ವೇಣುಗೋಪಾಲಸ್ವಾಮಿ ರಸ್ತೆ 
ಎಡಭಾಗ, ಬಿದುರುಗುಪ್ಪೆ 
ಆಂಜಿನಪ್ಪ ಮನೆ ಎಡಭಾಗ, 


1048 


ದಕ್ಷಿಣ 


1013 


| 14 | 14 - ಮಹಂತಿ ಮಠ | ಪೂರ್ವ ಬಿ. ಬಿ . ರಸ್ತೆ , 

ವೇಣುಗೋಪಾಲಸ್ವಾಮಿ ರಸ್ತೆ 
ಪಶ್ಚಿಮ ಬಜಾರ್ ರಸ್ತೆ 

ಎಡಭಾಗ, ನಗರ್ತರ ಬೀದಿ, 
ಉತ್ತರ | ವೇಣುಗೋಪಾಲಸ್ವಾಮಿ 

ಮಜ್ಜಿಗೆಯವರ ಬೀದಿ, ಹಳೇ 
ದೇವಸ್ತಾನದ ಎಡಭಾಗದ ರಸೆ | ಆಸ್ಪತ್ರ ರಸ್ತೆ ಬಲಭಾಗ, ಬಜಾರ್ 
ಮಹಂತಿ ಮಠ ರಸ್ತೆ ಮತ್ತು 

ರಸ್ತೆ ಎಡಭಾಗ, ಮಹಂತಿ ಮಠ 

ರಸ್ತೆ ಎಡಭಾಗ. 

ಹಳ್ಳಿಮರದ ರಸ್ತೆ 
| 15 | 15 - ಕಾಳಮ್ಮ 

ಪೂರ್ವ ಗಿಡ್ಡಿಬಾಗಿಲು ಮತ್ತು ಮಹಂತಿ ಗಿಡ್ಡಿಬಾಗಿಲು ರಸ್ತೆ ಬಲಭಾಗ, 
ದೇವಸ್ಥಾನ ಬೀದಿ ಮಠ ರಸ್ತೆ 

ಕಾಳಿಕಾಂಭ ಗುಡಿ ಬೀದಿ, 
ಪಶ್ಚಿಮ ಯಲಹಂಕ ರಸ್ತೆ ಮತ್ತು ಡಿಪೋ ರಸ್ತೆ , ಯಲಹಂಕ 
ಸುಬ್ರಮಣ್ಯ ಬೀದಿ 

ಬೀದಿ ಮತ್ತು 
ಉತ್ತರ ತಾಲ್ಲೂಕು ಕಛೇರಿ ರಸ್ತೆ ಮತ್ತು 

ಸುಬ್ರಮಣಿಪ್ಪನವರ ಬೀದಿ 
ಹಳ್ಳಿ ಮರದ ರಸ್ತೆ 

ಎಡಭಾಗ, ಮುಟ್ಟು ಸಂದು 
ದಕ್ಷಿಣ ಅಂಗನವಾಡಿ ರಸ್ತೆ ಮತ್ತು 

ಎಡಭಾಗ, ಸುಣ್ಣಕಲ್ಲು ಬೀದಿ, 
ಮದಗಲಮ್ಮ ಗುಡಿ ಬೀದಿ ರಸ್ತೆ 

ಜಾಲಪತಿ ಬೀದಿ, ಮಹಂತಿ 
ಮಠ ರಸ್ತೆ ಎಡಭಾಗ, 
ಅಂಗನವಾಡಿ ಶಾಲೆ ರಸ್ತೆ 
ಎಡಭಾಗ. 


1206 


ದಕ್ಷಿಣ 


1058 


18 


1108 


ವಾರ್ಡ್ ಸಂಖ್ಯೆ 

ವಾರ್ಡ್‌ಗೆ ಒಳಪಡುವ ಒಟ್ಟು 
ವಾರ್ಡ್ ಚೆಕ್ಕುಬಂದಿ 
ಸಂ . | ಮತ್ತು ಹೆಸರು 

ಪ್ರದೇಶ 

ಜನಸಂಖ್ಯೆ 
16 16 - ಅಂಬೇಡ್ಕರ್ ಪೂರ್ವ ಬಿ. ಬಿ . ರಸ್ತೆ 

ಅಂಬೇಡ್ಕರ್ ಕಾಲೋನಿ ರಸ್ತೆ, 
ಕಾಲೋನಿ| ಪಶ್ಚಿಮ | ಅಂಗನವಾಡಿ ರಸ್ತೆ 

ಬಿ.ಬಿ . ರಸ್ತೆ ಎಡಭಾಗ ಮತ್ತು 
ಉತ್ತರ ಹೊಸಬಸ್ ನಿಲ್ದಾಣ ರಸ್ತೆ ಮತ್ತು 

ಪೋಲೀಸ್ ಕ್ವಾಟ್ರಸ್, 
ಪುಟ್ಟು ಸಂದು 

ಅಮೀರ್‌ಜಾನ್ ಅಂಗಡಿ ರಸ್ತೆ 
ಪುರಸಭೆ ಶೌಚಾಲಯ ರಸ್ತೆ 

ಹಾಗೂ ಪುರಸಭೆ ಶೌಚಾಲಯ 
ರಸ್ತೆ ಎಡಭಾಗ, ಪುಟ್ಟು ಸಂದು 
ಬಲಭಾಗ, ನಡುಲಟ್ಟಿ 
ಎಡಭಾಗ, ಮದಗಲಮ್ಮ 
ದೇವಸ್ಥಾನ ರಸ್ತೆ, ಅಂಗನವಾಡಿ 
ಶಾಲೆ ರಸ್ತೆ ಬಲಭಾಗ, 

ಜಾಲಪತಿ ಬೀದಿ ರಸ್ತೆ ಎಡಭಾಗ 
| 17 | 17 - ದಾಸರ ಬೀದಿ | ಪೂರ್ವ | ಬಿ. ಬಿ . ರಸ್ತೆ 

ದಾಸರ ಬೀದಿ, ಕೆಇಬಿ 
ಪಶ್ಚಿಮ ಮಹಂತಿ ಮಠ ರಸ್ತೆ ಮತ್ತು ಹಿಂಭಾಗ, ಬಿ. ಬಿ. ರಸ್ತೆ 
ಗಿಡ್ಡಿಬಾಗಿಲು ರಸ್ತೆ 

ಎಡಭಾಗ, ಹಳೇ ಆಸ್ಪತ್ರ ರಸ್ತೆ 
ಉತ್ತರ ಹಳೇ ಆಸತ್ರೆ ರಸ್ತೆ 

ಎಡಭಾಗ, ಹೊಸಬಸ್ ನಿಲ್ದಾಣ 
ದಕ್ಷಿಣ ಹೊಸಬಸ್ ನಿಲ್ದಾಣ ರಸ್ತೆ 

ರಸ್ತೆ ಎಡಭಾಗ, ಗೊಲ್ಲರ ಬೀದಿ, 
ಮಹಂತಿ ಮಠ ರಸ್ತೆ ಎಡಭಾಗ, 

ಕೆಇಬಿ ಕ್ವಾಟ್ರಸ್, 
ಪೂರ್ವ ಗೋಕರೆ ಸರಹದ್ದು ಮತ್ತು ಜಿ.ಕೆ. | ಚನ್ನರಾಯಪಟ್ಟಣ ರಸ್ತೆ 
ಚನ್ನರಾಯಪಟ್ಟಣ ಗೋನೆಟ್ ಸರಹದ್ದು 

ಬಲಭಾಗ, ಗೋಕರೆ ರಸ್ತೆ, 
ರಸ್ತೆ ಬಲಭಾಗ ಪಶ್ಚಿಮ ಬಿ. ಬಿ. ರಸ್ತೆ 

ಬೋಟಿ ಮುನಿರಾಜಪ್ಪನವರ 
ಉತ್ತರ | ಚನ್ನರಾಯಪಟ್ಟಣ ರಸ್ತೆ 

ಸಂದು, ಕುರುಪಟ್ಟೆ ರವರ 
ಬಲಭಾಗ 

ಮನೆಗಳು, ಬಿ . ಬಿ . ರಸ್ತೆ 
ದಕ್ಷಿಣ | ಬಿ . ಎಂ. ಟಿ.ಸಿ. ಡಿಪೋ ರಸ್ತೆ 

ಬಲಭಾಗ, ಸಂತೆ ಮೈದಾನ, 

ಬಿ . ಎಂ . ಟಿ.ಸಿ. ಡಿಪೋ 
ಮತ್ತು ಗೋಕರೆ ರಸ್ತೆ ಎಡಭಾಗ 

ಹಿಂಭಾಗ, ಕಲ್ಯಾಣಿ ಮತ್ತು 
ಪುಟ್ಟಪ್ಪನಗುಡಿ ದೇವಸ್ಥಾನ, 

ಗೋಕರೆ ರಸ್ತೆ ಎಡಭಾಗ, 
19 19 ಪೂರ್ವ ಬಿನ್ನಮಂಗಲ ಸರಹದ್ದು ಮತ್ತು ಚನ್ನರಾಯಪಟ್ಟಣ ರಸ್ತೆ 

1264 
ಚನ್ನರಾಯಪಟ್ಟಣ 

ಗೋಕರೆ ಸರಹದ್ದು ಎಡಭಾಗ ಎಡಭಾಗ, ಕತ್ತಾಳಿಪುರ, 
ರಸ್ತೆ ಎಡಭಾಗ ಪಶ್ಚಿಮ ಬಿ. ಬಿ. ರಸ್ತೆ ಬಲಭಾಗ 

ಬೋವಿ ಕಾಲೋನಿ, 
ಉತ್ತರ | ವಿಜಯಪುರ ರಸ್ತೆ ಬಲಭಾಗ 

ವಿಜಯಪುರ ರಸ್ತೆ ಬಲಭಾಗ, 

ಬಿ . ಬಿ. ರಸ್ತೆ ಬಲಭಾಗ. 
ದಕ್ಷಿಣ ಚನ್ನರಾಯಪಟ್ಟಣ ರಸ್ತೆ 

ಎಡಭಾಗ. 
| 20 | 20 - ಶಾಂತಿನಗರ | ಪೂರ್ವ ಸೌತೇಗೌಡನಹಳ್ಳಿ ಮತ್ತು ಕಸಬಾ | ಮುರಳಿಕೃಷ್ಣ ಲೇಔಟ್ ರಸ್ತೆ , | 1106 | 
ಉತ್ತರ ಸರಹದ್ದು 

ಲಕ್ ಣ್ ಲೇಔಟ್ , ಸೂಲಿಬೆಲೆ 
ಪಶ್ಚಿಮ ಬಿ . ಬಿ . ರಸ್ತೆ 

ರಸ್ತೆ ಎಡಭಾಗ, ಬಿ. ಎಂ . ಟಿ. ಸಿ. 
ಬಿ . ಎಂ . ಟಿ. ಸಿ , ಡಿಪೋ 
ಉತ್ತರ | 

ಡಿಪೋ ರಸ್ತೆ ಬಲಭಾಗ , 

ರಸ್ತೆ 
ಮತ್ತು ಗೋಕರೆ ರಸ್ತೆ ಬಲಭಾಗ 

ಸೌತೇಗೌಡನಹಳ್ಳಿ, ಬಿ. ಬಿ. ರಸ್ತೆ 

ಬಲಭಾಗ, ಸಾಯಿಕುಮಾರ್ 
ದಕ್ಷಿಣ ಸೂಲಿಬೆಲೆ ರಸ್ತೆ 

ಲೇಔಟ್. 


ಒಟ್ಟು 
ಜನಸಂಖ್ಯೆ 


1457 


1498 


ವಾರ್ಡ್ ಸಂಖ್ಯೆ 

ವಾರ್ಡ್‌ಗೆ ಒಳಪಡುವ 
ವಾರ್ಡ್ ಚೆಕ್ಕುಬಂದಿ 
ಸಂ . | ಮತ್ತು ಹೆಸರು 

ಪ್ರದೇಶ 
21 | 21 - ಪ್ರಶಾಂತನಗರ | ಪೂರ್ವ ಬೂದಿಗೆರೆ ರಸ್ತೆ ಬಲಭಾಗದಿಂದ ಪ್ರಶಾಂತನಗರ ಮುಖ್ಯರಸ್ತೆ, 

ಚರ್ಚ್‌ವರೆಗೆ 

ಡಿ.ವಿ. ಎಂ . ಕಾಲೋನಿ ರಸ್ತೆ , 
ಪಶ್ಚಿಮ ಬಿ. ಬಿ. ರಸ್ತೆ 

ಚರ್ಚ್ ರಸ್ತೆ , ಬೂದಿಗೆರೆ ರಸ್ತೆ 
ಉತ್ತರ ಸೂಲಿಬೆಲೆ ರಸ್ತೆ 

ಬಲಭಾಗ , ಪೆಟ್ರೋಲ್ ಬಂಕ್ 

ಹಿಂಭಾಗ, ಬಿ. ಬಿ . ರಸ್ತೆ 
ಚರ್ಚ್ ರಸ್ತೆ ಬಲಭಾಗ ಮತ್ತು 
ದಕ್ಷಿಣ 
ಡಿ. ವಿ. ಎಂ . ಕಾಲೋನಿ ರಸ್ತೆ 

ಬಲಭಾಗ, ಮಹೇಶ್ವರಮ್ಮನ 

ದೇವಸ್ಥಾನ ರಸ್ತೆ . 
| 22 22 - ಮಂಜುನಾಥ್ ಪೂರ್ವ ಸೂಲಿಬೆಲೆ ರಸ್ತೆ ಬಲಭಾಗ ಗಾರೆ ರವಿಕುಮಾರ್ ಲೇಔಟ್, 
ನಗರ 

ಮತ್ತು ರಾಯಸಂದ್ರ ಗೇಟ್ ಗಡಿ ಮುಖ್ಯರಸ್ತೆ ಬಲಭಾಗ, 
[ ಪಶ್ಚಿಮ ಬೂದಿಗೆರೆ ರಸ್ತೆ 

ಪಾರ್ಶ್ವಲಬ್ಬಿ ನಗರ , ಸೂಲಿಬೆಲೆ 
ಉತ್ತರ ಗಾರೆ ರವಿಕುಮಾರ್ ಲೇಔಟ್ 

ರಸ್ತೆ ಬಲಭಾಗ, ಮಂಜುನಾಥ್ 
ಮುಖ್ಯ ರಸ್ತೆ ಬಲಭಾಗ ಮತ್ತು 

ಲೇಔಟ್, ಬೂದಿಗೆರೆ ರಸ್ತೆ 
ಸೂಲಿಬೆಲೆ ರಸ್ತೆ 

ಎಡಭಾಗ, ಐಶ್ವರ್ಯ 

ಏರೋಗ್ರಾಂಡ್ ಲೇಔಟ್ , 
ದಕ್ಷಿಣ | ಬೈಚಾಪುರ . 
ಬೈಚಾಪುರ ಗಡಿಭಾಗ ಮತ್ತು 

ಬಿಗೇಡ್ ಅಪಾರ್ಟ್‌ಮೆಂಟ್, 
ಬ್ರಿಗೇಡ್ ಅಪಾರ್ಟ್‌ಮೆಂಟ್ಸ್ 

ಸ್ಟೇಡಿಯಂ ರಸ್ತೆ ಎಡಭಾಗ. 
| 23 | 23 - ಅಕ್ಯುಪೇಟೆ | ಪೂರ್ವ ಕಸಬಾ ಹೋಬಳಿ ಸರಹದ್ದು ಅಕ್ಕುಪೇಟೆ, 

ಪಶ್ಚಿಮ ಅಕ್ಯುಪೇಟೆ, ಕೋಡಿಮಂಚೇನಹಳ್ಳಿ ಕೋಡಿಮಂಚೇನಹಳ್ಳಿ , 
ಸರಹದ್ದು 

ವಿನಾಯಕನಗರ, ಬೊಮ್ಮವಾರ 
ಉತ್ತರ ಕೋಡಿಮಂಚೇನಹಳ್ಳಿ 

ರಸ್ತೆ, ಸಾವಕನಹಳ್ಳಿ ರಸ್ತೆ 

ಎಡಭಾಗ. 
ಸಾವಕನಹಳ್ಳಿ ಸರಹದ್ದು 
| ದಕ್ಷಿಣ ಪ್ರಸನ್ನಹಳ್ಳಿ ಸರಹದ್ದು 


1522 


ಎಸ್ . ಪಾಲಯ್ಯ 

ಜಿಲ್ಲಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , 

ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಏಶೇಪ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಏಪ್ರಿಲ್ ೧೭, ೨೦೧೭ (ಚೈತ್ರ ೨೭, ಶಕ ವರ್ಷ ೧೯೩೯ ). 
Bengaluru , Monday , April 17 , 2017 (Chaitra 27 , Shaka Varsha 1939 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

- ಕರಡು ಅಧಿಸೂಚನೆ | 
ಸಂ , ಇಎಲ್‌ಎನ್‌ ( ಪಂ ).ಸಿಆ‌.01/16 - 17, ದಿನಾಂಕ 17 - 04 - 2017. 


ನಂ . ೩. ೮೧ 
_ No. 381 


ಸರ್ಕಾರದ ಅಧಿಸೂಚನೆ ಸಂ : ಯುಡಿಡಿ 23 ಟಿಎಂಎಸ್ 2014 ದಿನಾಂಕ 07 - 02 - 2014ರಂತೆ ಮತ್ತು ಸರ್ಕಾರದ 
ಆದೇಶ ಸಂ : ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ 15 - 02 - 2014ರಲ್ಲಿ ನೀಡಿರುವ ಮಾರ್ಗದರ್ಶನಗಳ ಪ್ರಕಾರ 
ಕರ್ನಾಟಕ ಪುರಸಭೆಗಳ ಕಾಯ್ದೆ 1964ರ ನಿಯಮ 13ರಡಿ ಪ್ರತ್ಯಾಯೋಜಿಸಿರುವ ಅಧಿಕಾರವನ್ನು ಚಲಾಯಿಸಿ, 
ಎಸ್. ಪಾಲಯ್ಯ , ಭಾ. ಆ.ಸೇ ., ಜಿಲ್ಲಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ವಿಜಯಪುರ 
ಪುರಸಭೆಯ ವ್ಯಾಪ್ತಿಯೊಳಗೆ ಇರುವ ಪ್ರದೇಶವನ್ನು 2011ರ ಜನಗಣತಿಗನುಸಾರವಾಗಿ 23 ಏಕ ಸದಸ್ಯ ವಾರ್ಡ್‌ಗಳನ್ನಾಗಿ 
ಪುನರ್ ವಿಂಗಡಿಸಲು ಉದ್ದೇಶಿಸಿ, ಲಗತ್ತು ಕೋಷ್ಟಕದ ಅಂಕಣ - 2ರಲ್ಲಿ ವಿಜಯಪುರ ಪುರಸಭೆಯ ಪ್ರತಿಯೊಂದು ವಾರ್ಡ್ 
ಸಂಖ್ಯೆ ಮತ್ತು ಹೆಸರನ್ನು , ಅಂಕಣ -3ರಲ್ಲಿ ವಾರ್ಡ್ ಚೆಕ್ಕುಬಂದಿಯನ್ನು ಮತ್ತು ಅಂಕಣ - 4ರಲ್ಲಿ ವಾರ್ಡ್ ವ್ಯಾಪ್ತಿಗೆ 
ಒಳಪಡುವ ಪ್ರದೇಶವನ್ನು ನಿಗದಿಪಡಿಸಿರುವಂತೆ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೇನೆ. 

ಸದರಿ ಕರಡು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಹದಿನೈದು (15 ) 
ದಿನಗಳ ಅವಧಿಯೊಳಗಾಗಿ ಬಾಧಿತರಾಗಬಹುದಾದ ಸಾರ್ವಜನಿಕರು ವಾರ್ಡ್‌ಗಳ ಪುನರ್ ವಿಂಗಡಣೆ ಬಗ್ಗೆ ಯಾವುದೇ 
ತರಹದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕಛೇರಿ ವೇಳೆಯಲ್ಲಿ ಲಿಖಿತವಾಗಿ ಪೂರಕ ಮಾಹಿತಿಯೊಂದಿಗೆ 
ಸಲ್ಲಿಸಬಹುದಾಗಿದೆ. 


ಎಸ್ . ಪಾಲಯ್ಯ 

ಜಿಲ್ಲಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , 

ಬೆಂಗಳೂರು. 


ಸಂ : ಇಎಲ್ಎನ್( ಪಂ ) ಸಿಆ‌. 01/ 6 - 17, ದಿನಾಂಕ 17 - 04 - 2017 , 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪುರಸಭೆಯ ವಾರ್ಡ್‌ಗಳ ಪುನರ್ ವಿಂಗಡಣೆ ಕೋಷ್ಟಕ 


ವಾರ್ಡ್‌ಗೆ ಒಳಪಡುವ ಪ್ರದೇಶ 


2(d 


ವಾರ್ಡ್ ಸಂಖ್ಯೆ 
- ಮತ್ತು ಹೆಸರು 


ವಾರ್ಡ್ ಪ್ರದೇಶದ ವ್ಯಾಪ್ತಿ & ಚೆಕ್ ಬಂದಿ 


ಒಟ್ಟು 
ಜನ 


ಸಂಖ್ಯೆ 


1651 


1 | i - ಅಶೋಕನಗರ ಉತ್ತರ : ದೇವನಹಳ್ಳಿ ರಸ್ತೆ 

ಅಶೋಕ ನಗರ, ಜಯಮಹಲ್ | 1350 

ಬಡಾವಣೆ. 
ದಕ್ಷಿಣ : ಪುರಸಭೆ ಗಡಿ 
ಪೂರ್ವ : ಸರ್ಕಾರಿ ಆಟದ ಮೈದಾನ ಮತ್ತು 

ರಾಜಕಾಲುವೆ 
ಪಶ್ಚಿಮ : ದೇವನಹಳ್ಳಿ ರಸ್ತೆಯ ದರ್ಗಾದೇವಾಲಯ 

ಪುರಸಭೆ ಗಡಿ 
2 | 2- ಪ್ರಶಾಂತ್‌ನಗರ ಉತ್ತರ : ಕೋಲಾರ ರಸ್ತೆ, ಮಂಡಿಬೆಲೆ ರಸ್ತೆ ಪ್ರಶಾಂತ ನಗರ , ಮಂಡಿಬೆಲೆ 1850 
ದಕ್ಷಿಣ : ಪುರಸಭೆಯ ಗಡಿ, ಬೈಪಾಸ್ ರಸ್ತೆ, 

ರಸ್ತೆ, ಶ್ರೀಹರಿ ನಗರ, ಇಸ್ಲಾಂ 

ನಗರ , ಸೌಮ್ಯ ಕೇಶವ 
ಕೋಲಾರ ಬೈಪಾಸ್ ರಸ್ತೆ 

ಬಡಾವಣೆ. 
ಪೂರ್ವ : ಚನ್ನರಾಯಪ್ಪ ಬಡಾವಣೆಯ 4 ನೇ 

ಕ್ರಾಸ್, ಮಂಡಿಬೆಲೆ ರಸ್ತೆ 
ಪಶ್ಚಿಮ : ಸರ್ಕಾರಿ ಆಟದ ಮೈದಾನ & 

ರಾಜಕಾಲುವೆ 
3 3- ಸುಜ್ಞಾನನಗರ ಉತ್ತರ : ಕೋಲಾರ ಸೊಂಪುರ ರಸ್ತೆ 

ಸುಜ್ಞಾನ ನಗರ , ಆನಂದ 

ನಗರ, ಬಷೀರ್ ಖಾನ್ 
ದಕ್ಷಿಣ : ರಾಜ ಕಾಲುವೆ & ವಾರ್ಡ್ ನಂ 04ರ 

ಬಡಾವಣೆ. 
ಗಡಿ 
ಪೂರ್ವ : ಶಾಂತಿ ನಗರ 1 ನೇ ಕ್ರಾಸ್ & 

ಬೈಯಣ್ಣ ಮನೆ ಮುಂಭಾಗದ ರಸ್ತೆ 

ಪಶ್ಚಿಮ : ಸುಜ್ಞಾನ ನಗರ ರಸ್ತೆ & ಮಂಡಿಬೆಲೆ ರಸ್ತೆ 
4 | 4 - ರೆಹಮತ್‌ನಗರ ಉತ್ತರ : ರಾಜಕಾಲುವೆ , ವಾರ್ಡ್ 03 ರ ಗಡಿ ರೆಹಮತ್ ನಗರ, 

1649 
ದಕ್ಷಿಣ : ಪುರಸಭೆ ಗಡಿ ಬೈಪಾಸ್ ರಸ್ತೆ 

ಚನ್ನರಾಯಪ್ಪ ಬಡಾವಣೆ 

1, 2,3,4ನೇ ಕ್ರಾಸ್ , 
ಪೂರ್ವ : ರಹಮತ್ ನಗರ 1 ನೇ ಮುಖ್ಯ ರಸ್ತೆ 

ರೆಹಮತ್‌ನಗರ 1ನೇ ಮುಖ್ಯ 
& ವಾರ್ಡ್ ನಂ . 05 ಗಡಿ 
ಪಶ್ಚಿಮ : ಚನ್ನರಾಯಪ್ಪ ಬಡಾವಣೆಯ 4 ನೇ 

ಕ್ರಾಸ್ ವಾರ್ಡ್ ನಂ . 02 ರ ಗಡಿ 
5 5 - ರಾಜೀವ್‌ನಗರ | ಉತ್ತರ : ರಾಜಕಾಲುವೆ, & ವಾರ್ಡ್ ನಂ . 6ರಗಡಿ | ರಾಜೀವ್ ನಗರ, ರೆಹಮತ್ | 1624 
ದಕ್ಷಿಣ : ಪುರಸಭೆಯ ಗಡಿ 

ನಗರ, 2ನೇ & 3ನೇ ಮುಖ್ಯ 

ರಸ್ತೆ. 
ಪೂರ್ವ : ಪುರಸಭೆ ಗಡಿ ಚನ್ನರಾಯ ಪಟ್ಟಣ ರಸ್ತೆ | 
ಪಶ್ಚಿಮ : ರಹಮತ್ ನಗರ 1 ನೇ ಮುಖ್ಯ ರಸ್ತೆ 


ರಸ್ತೆ. 


ವಾರ್ಡ್ ಸಂಖ್ಯೆ 
ಮತ್ತು ಹೆಸರು 


ಸಂ | 


ವಾರ್ಡ್ ಪ್ರದೇಶದ ವ್ಯಾಪ್ತಿ & ಚೆಕ್ ಬಂದಿ 


ವಾರ್ಡ್‌ಗೆ ಒಳಪಡುವ ಪ್ರದೇಶ | ಒಟ್ಟು 

ಜನ 

ಸಂಖ್ಯೆ 
ಶಾಂತಿ ನಗರ 1 , 2 ,3ನೇ ಕ್ರಾಸ್ , | 1670 
ಟಿಪ್ಪು ನಗರ, ವಿನಾಯಕ 
ನಗರ. 


6 


.| 6 - ಶಾಂತಿನಗರ 


ಉತ್ತರ :ಕೋಲರ ರಸ್ತೆ 
ದಕ್ಷಿಣ :ಕೋಲಾರ ಬೈಪಾಸ್ ರಸ್ತೆ 
ಪೂರ್ವ : ಪುರಸಭೆ ಗಡಿ 
ಪಶ್ಚಿಮ : ಶಾಂತಿ ನಗರ 1 ನೇ ಕ್ರಾಸ್ ಬೈಯಣ್ಣ 

ಮನೆ ಮುಂಭಾಗ 
ಉತ್ತರ : ಎ ಕೆ ಕಾಲೋನಿ 
ದಕ್ಷಿಣ :ಕೋಲಾರ ರಸ್ತೆ 


7 | 7 - ಮಹಬೂಬ್ 


1332 


ಮೆಹಬೂಬ್ ನಗರ, 
ಹಾರ್ಡಿಪುರ. 


ನಗರ 


ಪೂರ್ವ : ಪುರಸಭೆಯ ಗಡಿ 


1657 


ಪಶ್ಚಿಮ : ಗುರಪ್ಪನ ಮಠ ರಸ್ತೆ 
8 8 - ಗುರಪ್ಪನ ಮಠ ಉತ್ತರ : ವಾರ್ಡ್ ನಂ.12ರ ಗಡಿ ಮತ್ತು 

ವಾರ್ಡ್ ನಂ .11ರ ಗಡಿ 
ದಕ್ಷಿಣ : ಏ .ಕೆ.ಕಾಲೋನಿ ರಸ್ತೆ, ವಾರ್ಡ್ ನಂ .07 

ರ ಗಡಿ 


ಗುರಪ್ಪನಮಠ, ಎ. ಡಿ . 
ಕಾಲೋನಿ, ತಾತಯ್ಯ ಮಠದ 
ಬೀದಿ, ಸುಣ್ಣಕಲ್ಲು ಗೂಡು 
ಬೀದಿ ಉತ್ತರ ಭಾಗ 


ಪೂರ್ವ : ಸಿ . ಸರ್ದಾರ್ ಬಡಾವಣೆ, ವಾರ್ಡ್ 

ನಂ . 07ರ ಗಡಿ, ಏಡಿ ಕಾಲೋನಿ, 
ವಾರ್ಡ್ ನಂ .11ರ ಗಡಿ 


ಪಶ್ಚಿಮ : ಮೂಡಲ ಆಂಜನೇಯಸ್ವಾಮಿ 

ದೇವಾಲಯದ ರಸ್ತೆಯಿಂದ 
ಕಾಟಿಮರಾಯ ಸ್ವಾಮಿ ದೇವಾಲಯ 
ರಸ್ತೆ, ಗುರಪ್ಪನ ಮಠ ರಸ್ತೆ , 

ಮಹಬೂಬ್ ನಗರ ರಸ್ತೆಯವರೆಗೆ. 
9 9 - ದರ್ಗಾಮೊಹಲ್ಲಾ ಉತ್ತರ : ಹರಿಜನ ಕುಂಟೆ 

ಸತ್ಯಮ್ಮ ಕಾಲೋನಿ, ದರ್ಗಾ 

ಮೊಹಲ್ಲಾ, ಗುರಪ್ಪನ ಮಠ, 
ದಕ್ಷಿಣ : ಸೂಲಾಲ್ದಿನ್ನೆರಸ್ತೆ, ಪೋಸ್ಟ್‌ಮ್ಯಾನ್ ರಸ್ತೆ 

ತರಕಾರಿ ರಾಮಣ್ಣ ಬೀದಿ, 
ಪೂರ್ವ: ಕಾಟಮರಾಯಸ್ವಾಮಿ ದೇವಸ್ಥಾನದ ರಸ್ತೆ ಕಾಟಮರಾಯ ಸ್ವಾಮಿ ಬೀದಿ. 
ಪಶ್ಚಿಮ : ಸತ್ಯಮ್ಮ ಕಾಲೋನಿಸ್ವೀಪರ್ ಕಾಲೋನಿ 


1650 


1334 


| 10 | 10 - ಸುಲಾಲ್ ದಿನ್ನೆ | ಉತ್ತರ :ಸೂಲಾಲ್ದಿನ್ನೆ ರಸ್ತೆ, ಪೋಸ್ಟ್ ಮ್ಯಾನ್ ರಸ್ತೆ ಸುಲಾಲ್ ದಿನ್ನೆ , ಪೋಲೀಸ್ 

ಕ್ವಾರ್ಟಸ್‌ , ಬಸವನ ಕುಂಟೆ, 
ದಕ್ಷಿಣ : ಕೋಲಾರ ರಸ್ತೆ 

ಚೌಡಪ್ಪ ಕಾಂಪೌಂಡ್. 
ಪೂರ್ವ : ಗುರಪ್ಪನ ಮಠದ ರಸ್ತೆ 
ಪಶ್ಚಿಮ : ಬಸ್ಟಾಂಡ್ ರಸ್ತೆ 


ವಾರ್ಡ್ ಸಂಖ್ಯೆ 
ಮತ್ತು ಹೆಸರು 


ಸಂ | 


ವಾರ್ಡ್ ಪ್ರದೇಶದ ವ್ಯಾಪ್ತಿ & ಚೆಕ್ ಬಂದಿ 


ವಾರ್ಡ್‌ಗೆ ಒಳಪಡುವ ಪ್ರದೇಶ | ಒಟ್ಟು 

ಜನ 

ಸಂಖ್ಯೆ 
ಇಂದಿರಾ ನಗರ , ಕುವೆಂಪು 

1778 
ನಗರ, ನಗರ್ತರ ಸ್ಮಶಾನದ 
ರಸ್ತೆ ಉತ್ತರ ಭಾಗ. 


11 | 11 - ಇಂದಿರಾನಗರ 


ಯಲ್ಲಮ್ಮ ಗುಡಿ ಬೀದಿ, ಸುಣ್ಣ | 1722 
ಕಲ್ಲು ಬೀದಿ, ಪರಶು ರಾಮ್ 
ನಗರ , ತೋಟದ ಮನೆಗಳು 
ಮುನೇಶ್ವರ ಸ್ವಾಮಿ 
ದೇವಸ್ಥಾನದ ಸುತ್ತಮುತ್ತಲಿನ 
ಮನೆಗಳು. 


1828 


ದುರ್ಗಾ ತಾಯಿ ಕಾಲೋನಿ, 
ಶ್ರೀರಂಗ ನಗರ, ಬೆಸ್ತರ ಪೇಟೆ, 
ಕುಂಬಾರ ಬೀದಿ. 


ಉತ್ತರ : ಯಲುವಳ್ಳಿ ರಸ್ತೆ 
ದಕ್ಷಿಣ : ನರ್ಗತರ ಸ್ಮಶಾನದ ರಸ್ತೆ 
ಪೂರ್ವ : ಪುರಸಭೆಯ ಗಡಿ 

ಪಶ್ಚಿಮ : ಎ. ಡಿ ಕಾಲೋನಿ ರಸ್ತೆ 
12 | 12 - ಯಲ್ಲಮ್ಮ ಗುಡಿ | ಉತ್ತರ : ತೋಟದ ಮನೆಗಳು ಪುರಸಭೆ ಗಡಿ 
ಬೀದಿ 

ದಕ್ಷಿಣ : ಕೊರಚರ ಬೀದಿ ಯಲ್ಲಮ್ಮನ 

ದೇವಸ್ಥಾನದ ಬೀದಿ, ಸುಣ್ಣಕಲ್ಲು ಬೀದಿ 

ರಸ್ತೆ ಮತ್ತು ಯಲವಳ್ಳಿ ರಸ್ತೆ 
ಪೂರ್ವ : ಪುರಸಭೆಯ ಗಡಿ 

ಪಶ್ಚಿಮ : ದೊಡ್ಡಮೋರಿ ಸ್ಮಶಾನದ ರಸ್ತೆ 
13 13 - ದುರ್ಗಾ ತಾಯಿ ಉತ್ತರ : ಬಜಾರ್ ರಸ್ತೆ 
ಕಾಲೋನಿ 

ದಕ್ಷಿಣ : ಹರಿಜನ ಕುಂಟೆ ರಸ್ತೆ 
ಪೂರ್ವ : ಗುರಪ್ಪನ ಮಠದ ರಸ್ತೆ 

ಪಶ್ಚಿಮ : ಶ್ರೀ ಲಕ್ಷ್ಮೀವೆಂಕಟರಮಣ ರಸ್ತೆ 
14 14 - ಬಲಜಿಗ ಬೀದಿ | ಉತ್ತರ : ದೊಡ್ಡಮೋರಿ 

ದಕ್ಷಿಣ : ಟೆಲಿಪೋನ್ ಆಫೀಸ್ ರಸ್ತೆ 
ಪೂರ್ವ : ಬೇಸ್ತರ ಪೇಟೆ ಶ್ರೀ ಲಕ್ಷ್ಮೀವೆಂಕಟ 

ರಮಣ ದೇವಾಲಯ ರಸ್ತೆ 

ಪಶ್ಚಿಮ : ಮೇಲೂರು ರಸ್ತೆ 
15 15 - ಶ್ರೀ ರಾಮ | ಉತ್ತರ : ಮಾರ್ಕೆಟ್‌ರಸ್ತೆ, ಟೆಲಿಪೋನ್ ಆಫೀಸ್ 
ಮಂದಿರ ಬೀದಿ 

ದಕ್ಷಿಣ : ಕೋಲಾರ ರಸ್ತೆ 
ಪೂರ್ವ : ಮೇಲೂರು ರಸ್ತೆ 
ಪಶ್ಚಿಮ : ಎಂಪಿಜಿಎಸ್ ಸ್ಕೂಲ್ ರಸ್ತೆ 


ಬಲಿಜ ಬೀದಿ, ಅರಳೇ ಪೇಟೆ, | 1491 
ಗಂಗಾ ತಾಯಿ ದೇವಾಲಯ 
ಮುಂಭಾಗ. 


| ಶ್ರೀ ರಾಮ ಮಂದಿರ ಬೀದಿ. | 1492 
ಒಕ್ಕಲಿಗರ ಬೀದಿ, ವೈಶ್ಯಾ 
ಬ್ಯಾಂಕ್ ರಸ್ತೆ, ಬಸ್‌ಸ್ಟಾಂಡ್ 
ಪ್ರದೇಶ, ಸಿಹಿ ನೀರು ಬಾವಿ 
ಪ್ರದೇಶ, ಸಂಗಮೇಶ್ವರ 
ಚಿತ್ರಮಂದಿರ ಮತ್ತು ಪೂರ್ವ 
ಭಾಗದ ಮನೆಗಳು. 


1059 | 


16 16 -ಸೋಮೇಶ್ವರ ಉತ್ತರ : ಚನ್ನಕೇಶವಸ್ವಾಮಿ ದೇವಸ್ಥಾನದ ರಸ್ತೆ 

ಸ್ವಾಮಿ ಬೀದಿ ದಕ್ಷಿಣ : ಮಾರ್ಕೆಟ್ ರಸ್ತೆ 


ಪೂರ್ವ : ಮೇಲೂ 


ಸೋಮೇಶ್ವರ ಸ್ವಾಮಿ ಬೀದಿ. 
ಮಾರ್ಕೆಟ್ ರಸ್ತೆಯ ದಕ್ಷಿಣ 
ಭಾಗ, ಗಾಯಿತ್ರಿ ಮಠ. 
ಜಂಗಮ ಕೇರಿ. ಶ್ರೀಚೆನ್ನ 
ಕೇಶವ ಸ್ವಾಮಿ ದೇವಸ್ಥಾನ 
ಬೀದಿಯ ದಕ್ಷಿಣ ಭಾಗ. 


ಪಶ್ಚಿಮ : ಕೇಶವಸ್ವಾಮಿ ದೇವಸ್ಥಾನದ ರಸ್ತೆ 


ಸಂ | 


ವಾರ್ಡ್ ಸಂಖ್ಯೆ 
ಮತ್ತು ಹೆಸರು 


ವಾರ್ಡ್ ಪ್ರದೇಶದ ವ್ಯಾಪ್ತಿ & ಚೆಕ್ ಬಂದಿ 


ವಾರ್ಡ್‌ಗೆ ಒಳಪಡುವ ಪ್ರದೇಶ | ಒಟ್ಟು 

ಜನ 

ಸಂಖ್ಯೆ 
ಕೋಟೆಬೀದಿ, ಶ್ರೀಚೆನ್ನ ಕೇಶವ | 

1184 
ಸ್ವಾಮಿ ದೇವಸ್ಥಾನದ ಬೀದಿಯ 
ಉತ್ತರ ಭಾಗ, ರೆಡ್ಡಿಪೇಟೆ. 
ಜೋಗಿ ಪಾಳ್ಯ . 


| 1368 


ಶ್ರೀ ಧರ್ಮರಾಯಸ್ವಾಮಿ 
ದೇವಾಲಯ ಬೀದಿ. ಪೂಜಾರಿ 
ಮಾರಪ್ಪ ಗಲ್ಲಿ, ಮಾಳಿಗಪ್ಪ 
ಕಾಲೋನಿ. 
ಎನ್ . ಟಿ. ಜಿ. ಎಂ .ಸ್ಕೂಲ್ ರಸ್ತೆ 
ಪಶ್ಚಿಮ ಭಾಗ, 


17 | 17 -ಕೋಟೆಬೀದಿ ಉತ್ತರ : ಪುರಸಭೆ ಗಡಿ 

ದಕ್ಷಿಣ : ಚನ್ನಕೇಶವಸ್ವಾಮಿ ದೇವಸ್ಥಾನದ ರಸ್ತೆ 

ರಾಮಬಸಪ್ಪ ಬೀದಿ 
ಪೂರ್ವ : ಮೇಲೂರು ರಸ್ತೆ 

ಪಶ್ಚಿಮ : ಮಾರಪ್ಪ ಗಲ್ಲಿ 
18 | 18 - ಶ್ರೀ ಧರ್ಮ | ಉತ್ತರ : ಶ್ರೀ ಧರ್ಮರಾಯಸ್ವಾಮಿ ದೇವಸ್ಥಾನದ 

ರಾಯಸ್ವಾಮಿ 
ದೇವಾಲಯ 

ದಕ್ಷಿಣ : ಚಿಕ್ಕಬಳ್ಳಾಪುರ ರಸ್ತೆ 
ಬೀದಿ | ಪೂರ್ವ : ಎಂಪಿಜಿಎಸ್ ಶಾಲೆ ರಸ್ತೆ, ವಾರ್ಡ್ 

ನಂ .17 ರ ಗಡಿ 

ಪಶ್ಚಿಮ : ಎವರಿಗ್ರೀನ್ ಸ್ಕೂಲ್ ರಸ್ತೆ 
19 | 19 - ಶಿಡ್ಲಘಟ್ಟ ಉತ್ತರ : ಪುರಸಭೆ ಗಡಿ 
ಡಿವಿಯೇಷನ್ 

ದಕ್ಷಿಣ : ಚಿಕ್ಕಬಳ್ಳಾಪುರ ರಸ್ತೆ 
ಪೂರ್ವ : ಎವರಿಗ್ರೀನ್ ಶಾಲೆ ರಸ್ತೆ ಮತ್ತು 

ಚರ್ಚ್ ರಸ್ತೆ 

ಪಶ್ಚಿಮ : ಪ್ರಗತಿ ಸ್ಕೂಲ್ ಹಿಂಭಾಗ ರಸ್ತೆ 
20 | 20 - ಮಾರುತಿನಗರ ಉತ್ತರ : ಪುರಸಭೆ ಗಡಿ 

ದಕ್ಷಿಣ : ಚಿಕ್ಕಬಳ್ಳಾಪುರ ರಸ್ತೆ 
ಪೂರ್ವ : ಪ್ರಗತಿ ಸ್ಕೂಲ್ ಹಿಂಭಾಗದ ರಸ್ತೆ 
ಪಶ್ಚಿಮ : ಅಮಾನಿಕೆರೆ 


1448 


1524 


ಶಿಡ್ಲಘಟ್ಟ ಡಿವಿಯೇಷನ್ ರಸ್ತೆ , | 
ಎವರ್ ಗ್ರೀನ್ ಶಾಲೆ ರಸ್ತೆ 
ಪಶ್ಚಿಮ ಭಾಗ, ಚಿಕ್ಕಬಳ್ಳಾಪುರ 
ರಸ್ತೆ ಪೂರ್ವ ಭಾಗ, ಕೆರೆ | 
ಕೋಡಿ ರಸ್ತೆ ದಕ್ಷಿಣ ಭಾಗ 
ಚರ್ಚ್ ರಸ್ತೆಯ ಪಶ್ಚಿಮ ಭಾಗ. 
ಮಾರುತಿ ನಗರ, ಕೆರೆ ಕೋಡಿ 
ರಸ್ತೆಯ ಉತ್ತರ ಮತ್ತು ದಕ್ಷಿಣ 
ಪ್ರದೇಶ, ಚಿಕ್ಕಬಳ್ಳಾಪುರ ರಸ್ತೆ 
ಮತ್ತು ಉತ್ತರ ಭಾಗ, 
ಶ್ರೀರಂಗನಾಥ ಸ್ವಾಮಿ 
ದೇವಾಲಯ ಪ್ರದೇಶ 
ಜೆ. ಸಿ.ಬಡಾವಣೆ, ಪುರಸಭೆ 
ವಸತಿ ಗೃಹ, ಗೂಳುರಪನ 
ಮಠ ಉತ್ತರ ಮತ್ತು ದಕ್ಷಿಣ 
ಭಾಗ, ಕೆಇಬಿ ವಸತಿ ಗೃಹ , 
ದೇವನಹಳ್ಳಿ ರಸ್ತೆಯ ಉತ್ತರ 
ಮತ್ತು ದಕ್ಷಿಣ ಭಾಗ, ಪುರಸಭೆ 
ಕಚೇರಿ, ಪ್ರವಾಸಿ ಮಂದಿರದ 

ಗ, ಅಶೋಕನಗರ. 
ಬಸವೇಶ್ವರ ಬಡಾವಣೆ, 
ಚೆನ್ನಮ್ಮ ಬಡಾವಣೆ, 
ಈದ್ಗಾ ಮೊಹಲ್ಲಾ. 


21 | 21 - ಜೆ . ಸಿ . ಬಡಾವಣೆ 


1403 


ದಕ್ಷಿಣ : ಅಶೋಕ ನಗರ 2 ನೇ ಕ್ರಾಸ್ 
ಪೂರ್ವ : ಪುರಸಭೆ ಕಛೇರಿ ಚಿಕ್ಕಬಳ್ಳಾಪುರ ರಸ್ತೆ 
ಪಶ್ಚಿಮ : ದೇವನಹಳ್ಳಿ ಬೈಪಾಸ್ ರಸ್ತೆ, ರಾಜ 

ಕಾಲುವೆ ಅಶೋಕ ನಗರ ರಸ್ತೆ 


1343 


22 | 22 - ಬಸವೇಶ್ವರ 

ಬಡಾವಣೆ 


ಉತ್ತರ : ಚಿಕ್ಕಬಳ್ಳಾಪುರ ರಸ್ತೆ 
ದಕ್ಷಿಣ : ದೇವನಹಳ್ಳಿ ರಸ್ತೆ 
ಪೂರ್ವ : ದೇವನಹಳ್ಳಿ ಬೈಪಾಸ್ ರಸ್ತೆ, 

ರಾಜಕಾಲುವೆ 
ಪಶ್ಚಿಮ : ಪುರಸಭೆ ಗಡಿ, ಚನ್ನಮ್ಮ ಬಡಾವಣೆ 


ವಾರ್ಡ್ ಸಂಖ್ಯೆ 
ಮತ್ತು ಹೆಸರು 


ಸಂ 


ವಾರ್ಡ್ ಪ್ರದೇಶದ ವ್ಯಾಪ್ತಿ & ಚೆಕ್ ಬಂದಿ 


23 | 23 - ಭಾರತ್‌ನಗರ 


ಉತ್ತರ : ಚಿಕ್ಕಬಳ್ಳಾಪುರ ರಸ್ತೆ 
ದಕ್ಷಿಣ : ಬಸವೇಶ್ವರ ನಗರ ರಸ್ತೆ 
ಪೂರ್ವ : ಮುನಿವೆಂಕಟಪ್ಪ ಬಡಾವಣೆ ಮತ್ತು 

ಚನ್ನಮ್ಮ ಬಡಾವಣೆ 
ಪಶ್ಚಿಮ : ಪುರಸಭೆ ಗಡಿ 


ವಾರ್ಡ್‌ಗೆ ಒಳಪಡುವ ಪ್ರದೇಶ | ಒಟ್ಟು 

ಜನ 

ಸಂಖ್ಯೆ 
ಭಾರತ್ ನಗರ, ಚಿಕ್ಕಬಳ್ಳಾಪುರ | 1459 
ರಸ್ತೆಯ ದಕ್ಷಿಣ ಭಾಗ, 
ಅಯ್ಯಪ್ಪ ನಗರ, 16 ಮನೆಗಳ 
ಪ್ರದೇಶ. 


ಎಸ್ . ಪಾಲಯ್ಯ 

ಜಿಲ್ಲಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 

ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಏಪ್ರಿಲ್ ೧೮, ೨೦೧೭ ( ಚೈತ್ರ ೨೮, ಶಕ ವರ್ಷ ೧೯೩೯ ) 
Bengaluru , Tuesday , April 18 , 2017 (Chaitra 28 , Shaka Varsha 1939) 


ಭಾಗ- III 
Part - III 


ನಂ . ೩೮೨ 
No . 382 


FINANCE SECRETARIAT 

NOTIFICATION 
No. FD 07 CET 2016 , Bengaluru , dated 18 / 04 / 2017, 


In exercise of the powers conferred by Section 11 -A of the Karnataka Tax on Entry of Goods 
Act, 1979 (Karnataka Act 27 of 1979 ), the Government of Karnataka being of the opinion that it is 
necessary in public interest so to do , hereby exempts with immediate effect the tax payable under 
the said Act, on entry of Machinery and parts , Material Handling Equipments , Boilers , Compressors , 
D .G . Sets , Tools , Jigs , Fixtures, Dyes and Cranes into local area caused by the GAIL Gas Limited for 
the purpose of implementation of City Gas Distribution Project in Bengaluru Rural and Urban 
Districts from the date of commencement of the Project till the Goods and Services Tax Law comes 
into effect as envisaged under Section 2 of the Constitution (One Hundred and First Amendment) 
Act , 2016 . 


By Order and in the Name of the Governor of Karnataka , 


K . S . Padmavathi 
Under Secretary to Government, 

Finance Department (C . T - 1]. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 1೦೦೦ 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಏಪ್ರಿಲ್ ೧೮, ೨೦೧೭ (ಚೈತ್ರ ೨೮, ಶಕ ವರ್ಷ ೧೯೩೯) 
Bengaluru , Tuesday , April 18 , 2017 (Chaitra 28 , Shaka Varsha 1939 ) 


ಭಾಗ- III 
Part - III 


ನಂ . ೩೮೩ 
No . 383 


FINANCE SECRETARIAT 

NOTIFICATION 
No. FD 07 CET 2016 , Bengaluru , dated 18 / 04 / 2017, 


In exercise of the powers conferred by sub - section ( 3) of Section 4 of the Karnataka Value 
Added Tax Act , 2003 (Karnataka Act 32 of 2004 ), the Government of Karnataka hereby reduces with 
immediate effect the tax payable by a dealer under the said Act to five and one half per cent on the 
sale of Piped Natural Gas (PNG ). 


By Order and in the Name of the Governor of Karnataka , 


K . S . Padmavathi 
Under Secretary to Government , 

Finance Department [C . T - 1 ]. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 1೦೦೦ 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


ಬೆಂಗಳೂರು, ಶುಕ್ರವಾರ, ಏಪ್ರಿಲ್ ೨೧, ೨೦ 

೧ ೧ , ಶಕ ವರ್ಷ ೧೯೩೯ ) 
Bengaluru , Friday , April 21, 2017 (Vyshaka 1 , Shaka Varsha 1939 ) 


ನಂ . ೩. ೮೮ 
No . 388 


ವಸತಿ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ವಇ 154 ಕೊಮಂR 2016, ಬೆಂಗಳೂರು, ದಿನಾಂಕ: 21. 04 .2017 


ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ನಗರದ ಚಿಕ್ಕಪೇಟೆ 
ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ರಾಮಣ್ಣ ಡಿಸೋಜಾ ಗಾರ್ಡನ್ ಕೊಳಚೆ ಪ್ರದೇಶವನ್ನು ಜಿಲ್ಲಾಧಿಕಾರಿ, 
ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಇವರು ಅಧಿಸೂಚನೆ ಸಂಖ್ಯೆ : KSA/ CR/ 28 /87-88, 
ದಿನಾಂಕ :21.03.1989ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಅಧಿನಿಯಮ , 1973 (1974ರ 
ಕರ್ನಾಟಕ ಕಾಯ್ದೆ 33ರಂತೆ) ಕಲಂ -3ರನ್ವಯ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತಾರೆ . 


ಸದರಿ ಕೊಳಚೆ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ, ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುರ್ನವಸತಿ ಕಲ್ಪಿಸಲು 
ಸರ್ಕಾರವು ಉದ್ದೇಶಿಸಿದ್ದು, ಅದಕ್ಕಾಗಿ ಸದರಿ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) 
ಅಧಿನಿಯಮ 1973 ಕಲಂ -17 ರಂತೆ ಭೂಸ್ವಾಧೀನ ಪಡಿಸಿಕೊಳ್ಳುವುದು ಅವಶ್ಯಕವಾಗಿದೆ ಎಂದು ಸರ್ಕಾರವು 
ಮನಗಂಡಿದೆ. ಆದ್ದರಿಂದ ಸದರಿ ಪ್ರದೇಶವು ಸಂಬಂಧಿಸಿದವರಿಗೆ / ಸಾರ್ವಜನಿಕರಿಗೆ/ ಆಸಕ್ತಿಯುಳ್ಳವರಿಗೆ ಈ ಮೂಲಕ 
ಸೂಚನೆಯನ್ನು ನೀಡಿ, ಸದರಿ ಪ್ರದೇಶವನ್ನು ಭೂಸ್ವಾಧೀನ ಮಾಡಬಾರದೆಂಬುದಕ್ಕೆ ಕಾರಣ/ ಆಕ್ಷೇಪಣೆ /ಸಲಹೆ ಮತ್ತು 
ಮನವಿಗಳಿದ್ದಲ್ಲಿ, ಈ ಪೂರ್ವಭಾವಿ ಅಧಿಸೂಚನೆ ಪ್ರಕಟವಾದ 15 ದಿನಗಳೊಳಗಾಗಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು, ವಸತಿ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ , ವಿಕಾಸಸೌಧ, ಬೆಂಗಳೂರು- 01 ಅವರಿಗೆ 
ಸಲ್ಲಿಸಬಹುದೆಂದು ತಿಳಿಸಿದೆ. 


ಷೆಡ್ಯೂಲ್ 


ಕೊಳಚೆ 
ಪ್ರದೇಶದ 
ಹೆಸರು 


ಕ್ರಮ 
ಸಂಖ್ಯೆ 


ಸಿಟಿ 
ಸರ್ವೆ 


ಭೂಮಾಲೀಕರ ಹೆಸರು ವಿಸ್ತೀರ್ಣ 

ಚೆಕ್ಕುಬಂದಿ ( ಸರ್ವೆ ನಂ ) 
ಶ್ರೀ / ಶ್ರೀಮತಿ 

| ( ಚ. ಮೀ .) 

ಒಟ್ಟು | (ಪೂರ್ವ ) | ( ಪಶ್ಚಿಮ) | ( ಉತ್ತರ ) ( ದಕ್ಷಿಣ ) 


1 


| 1659 


ಲಾ . ಸಿ . ಟಿ . 
ಎಸ್ . 


ನಂ . 


ರಾಮಣ್ಣ 
ಡಿಸೋಜಾ 
ಗಾರ್ಡನ್ 


5059 .30 


1660 
1688 | ವಿ. ಪಾಪಣ್ಣ 

ರುಕಿಯ ಬೇಗಂ ಕೋಂ 
1689 | ಎಂ .ಸೈಯದ್ 

ಯಾಕೂಬ್ 
1690 ವಿ . ಎ . ಫಾತೀಮ ಬೇಗಂ 

ಎಲ್. ಮಹಮದ್ 
1691 

ಯೂಸುಫ್ 
1692 
1693 ವಿ . ಎ . ಫಾತೀಮ ಬೇಗಂ 

( ಎಸ್. ನಾರಾಯಣಪ್ಪ 
1694 ( ವಿಚಾರಣಾ 

ವಹಿಯಂತೆ ) 

ಎ . ರಾಮಣ್ಣ 
10 1695 | ( ವಿಚಾರಣಾ 

ವಹಿಯಂತೆ) 
11 | 1696 - 


ಲಾ . ಸಿ . ಟಿ . 
ಎಸ್, ನಂ . 
1658 , 
1687 
ಮತು 
1659ರ 
ಉಳಿಕೆ 
ಜಾಗ. 


ಲಾ . ಸಿ . ಟಿ . 
ಎಸ್ . 

ಲಾ . ಸಿ . ಟಿ . ಎ 
ನಂ . ಸ್ , ನಂ . 
1653 , 1654 , 
1697 1655 , 
ಮತ್ತು 1657 
1659ರ | ಮತ್ತು ಗಲ್ಲಿ 
ಉಳಿಕೆ ರಸ್ತೆ 
ಜಾಗ. 


1704 , 
1705 , 
1706 . 
1707 , 
1708, 
1709 
ಮತ್ತು 
1710 


* ಸಿ. ಟಿ.ಎಸ್ . ನಂ . 1659 , 1660, 1692 ಮತ್ತು 1696ರ ಮಾಲೀಕತ್ವದ ದಾಖಲೆಯಾದ ಪಿ . ಆರ್. ಕಾರ್ಡ್ ನಕಲುಗಳನ್ನು 
ವಿತರಿಸಲು ರಹಾ ಇರುವುದಿಲ್ಲ ಎಂದು ನಗರಮಾಪನ ತಂಡ - 03 ಅವರು ಹಿಂಬರಹ ನೀಡಿರುವುದರಿಂದ ಸದರಿ 
ಸಿ. ಟಿ.ಎಸ್. ನಂಬರ್‌ಗಳ ಮಾಲಿಕತ್ವದ ವಿವರ ಲಭ್ಯವಿರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಶಿವಕುಮಾರಸ್ವಾಮಿ ಸಿ. ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 

ವಸತಿ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


ನಂ . ೩೯೧ 
No . 391 


ಬೆಂಗಳೂರು, ಶುಕ್ರವಾರ, ಏಪ್ರಿಲ್ ೨೧, ೨೦ 

೧ ೧ , ಶಕ ವರ್ಷ ೧೯೩೯ ) 
Bengaluru , Friday , April 21 , 2017 (Vyshaka 1, Shaka Varsha 1939 ) 

ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿಇ 320 ಸಾಪ 2016, ಬೆಂಗಳೂರು, ದಿನಾಂಕ : 21 - 04 - 2017 


ಕರ್ನಾಟಕ ಮೋಟಾರು ವಾಹನ ನಿಯಮಗಳು , 1989ರ ನಿಯಮ 128ರ ಉಪ ನಿಯಮ (7) ರಲ್ಲಿ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಚರಣೆ 
ಮಾಡಲು ರಹದಾರಿ ಹೊಂದಿರುವ 4 -ಸ್ಟೋಕ್ ಎಂಜಿನ್ ಸಾಮರ್ಥ್ಯದ ಅಧಿಕೃತ ಎಲ್. ಪಿ. ಜಿ. ಕಿಟ್ ಅಳವಡಿಸಿರುವ ಮತ್ತು 
ಡಿಜಿಟಲ್ ಫೇರ್ ಮೀಟರ್ ಹೊಂದಿರುವ ಆಟೋರಿಕ್ಷಾ ಕ್ಯಾಬ್ಗಳಿಗೆ ಸದರಿ ನಿಯಮಗಳ ಉಪ ನಿಯಮ (1) ರಿಂದ 
ವಿನಾಯಿತಿಯನ್ನು ಈ ಕೆಳಕಂಡ ಷರತ್ತಿಗಳೊಂದಿಗೆ ನೀಡಲಾಗಿದೆ: 
1. ಆಟೋರಿಕ್ಷಾ ಕ್ಯಾಬ್ಗಳು ಈ ಕೆಳಕಂಡ ಬಣ್ಣ ಹೊಂದಿರಬೇಕು. 

( ಅ) ಆಟೋರಿಕ್ಷಾ ಕ್ಯಾಬ್ ಮೇಲ್ಬಾವಣಿ ( hood) ಕೆನೆ ಹಳದಿ ಬಣ್ಣ ಹೊಂದಿರಬೇಕು; 

( ಆ) ವಾಹನ ಕವಚದ ಉಳಿದ ಭಾಗವು ನೈಸರ್ಗಿಕ ಹಸಿರು ಬಣ್ಣ ( forest green ) ಹೊಂದಿರಬೇಕು. 
2. ದಿನಾಂಕ:01.04 . 2017ರ ನಂತರ ಅರ್ಹತಾ ಪತ್ರ ನವೀಕರಿಸುವಾಗ ಮೇಲ್ಮಾವಣಿ ಕೆನೆ ಹಳದಿ 

ಬಣ್ಣ ಮತ್ತು ಕವಚದ ಉಳಿದ ಭಾಗ ನೈಸರ್ಗಿಕ ಹಸಿರು ಬಣ್ಣಕ್ಕೆ ಬದಲಾಯಿಸಿಕೊಳ್ಳತಕ್ಕದ್ದು . 
3, ದಿನಾಂಕ: 01.04.2017ರ ನಂತರ ನಿಗಧಿಪಡಿಸಿರುವ ಬಣ್ಣವನ್ನು ಬದಲಾಯಿಸಿಕೊಳ್ಳದಿದ್ದಲ್ಲಿ 

ಅರ್ಹತಾ ಪತ್ರ ನೀಡಿಕೆ / ನವೀಕರಣ ಮಾಡತಕ್ಕದ್ದಲ್ಲ. 
4. ಹೊಸದಾಗಿ ನೋಂದಾಯಿತವಾಗುವ ಆಟೋರಿಕ್ಷಾ ಕ್ಯಾಬ್ಗಳು ಕಡ್ಡಾಯವಾಗಿ ನಿಗಧಿಪಡಿಸಿರುವಂತೆ ಬಣ್ಣ 

ಹೊಂದಿದ್ದಲ್ಲಿ ಮಾತ್ರ ನೋಂದಣಿ ಪ್ರಾಧಿಕಾರಗಳು ವಾಹನ ನೋಂದಣಿ ಮಾಡುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ, ಬೀರೇಶ್ 
ಸರ್ಕಾರದ ಉಪ ಕಾರ್ಯದರ್ಶಿ 

ಸಾರಿಗೆ ಇಲಾಖೆ. 


TRANSPORT SECRETARIAT 

NOTIFICATION 
No . SARIE 320 SAEPA 2016 , Bengaluru , Dated : 21-04 -2017 . 


In exercise of the powers conferred under sub - rule (7 ) of rule 128 , of Karnataka Motor 
Vehicles Rules, 1989, the Government of Karnataka, hereby exempt from the provisions of sub - rule 
( 1) of the said rules, the autorickshaw cabs with four stroke engine and fitted with authorized LPG 
kits and digital fare meters, which are granted permits to operate within Belgavi Mahanagara Palike 
area , subject to the following conditions, 


( 1) The said autorickshaw cabs , are painted as follows: 

(i) the hood shall be painted in cream yellow colour. 

( ii ) the rest of the body shall be painted with forest green colour . 
(2 ) While renewing the fitness certificate on or after 01 .04 .2017 the hood shall be in painted 

in cream yellow colour and rest of the body shall be painted in with forest green colour . 
(3 ) Fitness certificate shall not be granted or renewed on or after 01. 04 .2017 unless such 

vehicle is painted with the specified colour. 
(4 ) No registering authorities shall register new auto rickshaw cabs unless they are painted 

in colour so specified . 


By Order and in the name of the Governor of Karnataka , 


K . BEERESH 
Deputy Secretary to Government , 

Transport Department. 


Jos o JWOJOWW , 9800 Jod 


37 , 300eod . (87 ) 73080 : 100 


RNI No . KARBIL / 2001 / 47147 


ಅಧಿಕೃತವಾಗಿ ಪ್ರಕಟಿಸುವ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಏಪ್ರಿಲ್ ೨೧, ೨೦ 

೧ ೧ , ಶಕ ವರ್ಷ ೧೯೩೯ ) 
Bengaluru , Friday , April 21 , 2017 (Vyshaka 1, Shaka Varsha 1939) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 15 ಎಂಎಲ್ಆರ್ 2017 , ಬೆಂಗಳೂರು, ದಿನಾಂಕ: 21 - 04 - 2017 


ನಂ . ೩೯೨ 
No . 392 


ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ ನಅಇ 59 ಎಂಎಲ್ಆರ್ 2006 ದಿನಾಂಕ:18. 08.2006 ಮತ್ತು ಆದೇಶ 
ಸಂಖ್ಯೆ: ನಅಇ 4 ಎಂಎಲ್ಆರ್ 2014 ದಿನಾಂಕ:15.02.2014 ಹಾಗೂ ಸುತ್ತೋಲೆ ಸಂಖ್ಯೆ:ನಅಇ 119 ಎಂಎಲ್ಆರ್ 2016 
ದಿನಾಂಕ:03.11. 2016ರಲ್ಲಿ ತಿಳಿಸಿರುವಂತೆ, ಸರ್ಕಾರವು ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಮುನ್ಸಿಪಲ್ 
ಕಾರ್ಪೋರೇಷನ್ ಕಾಯ್ದೆ 1976ರ ಕಲಂ 7(2)( ಎ) ಮತ್ತು 21 ರನ್ವಯ 2011ರ ಜನಗಣತಿಯ ಆಧಾರದ ಮೇರೆಗೆ 
ದಾವಣಗೆರೆ ಮಹಾನಗರಪಾಲಿಕೆಗೆ ಸಂಬಂಧಿಸಿದಂತೆ ವಾರ್ಡುವಾರು ಕ್ಷೇತ್ರ ಪುನರ್‌ವಿಂಗಡಣೆ ನಿಗಧಿಪಡಿಸಿ, ಕರಡನ್ನು 


ಪ್ರಕಟಿಸಲಾಗಿದೆ. 


1. ದಾವಣಗೆರೆ ಮಹಾನಗರಪಾಲಿಕೆಯ ವಾರ್ಡುಗಳ ಸಂಖ್ಯೆ : 45 ( ನಲವತ್ತೈದು) 
2. ಪ್ರತಿ ವಾರ್ಡುಗಳ ವ್ಯಾಪ್ತಿಯ ಚಕ್ಕುಬಂದಿ ವಿವರಗಳನ್ನು ಅನುಬಂಧದ ಕಲಂ 5 ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 

ಈ ಅಧಿಸೂಚನೆಯ ಮೂಲಕ ದಾವಣಗೆರೆ ಮಹಾನಗರಪಾಲಿಕೆಯ ಕರಡು ವಾರ್ಡ್ವಾರು ಪುನರ್‌ವಿಂಗಡಣಾ 
ಮಾಹಿತಿಯನ್ನು ಸಾರ್ವಜನಿಕರ ಅವಗಾಹನೆಗಾಗಿ ಪ್ರಕಟಿಸಲಾಗಿದೆ. ಈ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಿದ ದಿನಾಂಕದಿಂದ 15 ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. ಈ ಕರಡು ಅಧಿಸೂಚನೆಗೆ 
ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆಯನ್ನು ಸಲ್ಲಿಸಲು ಇಚ್ಛಿಸುವ ವ್ಯಕ್ತಿಗಳು ಅದನ್ನು ಲಿಖಿತದಲ್ಲಿ ಕಾರಣ ಸಹಿತವಾಗಿ 
ದಾಖಲೆಗಳೊಂದಿಗೆ ನಿಗದಿತ ದಿನಾಂಕಕ್ಕೆ ಮೊದಲು ದಾವಣಗೆರೆ ಜಿಲ್ಲಾಧಿಕಾರಿ ರವರಿಗೆ ಸಲ್ಲಿಸಬೇಕೆಂದು ಈ ಮೂಲಕ 
ಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕ 


ಕೆ.ಎಲ್ . ಬಾಗಲವಾಡೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಅನುಬಂಧ 


ಜಿಲ್ಲೆ: ದಾವಣಗೆರೆ 


ದಾವಣಗೆರೆ ಮಹಾನಗರಪಾಲಿಕೆ 


ಕ | ವಾರ್ಡ್ | ವಾರ್ಡ್ ಹೆಸರು | ದಿಕ್ಕುಗಳು 

ನಂಬರ್ 


ವಾರ್ಡಿನ ವ್ಯಾಪ್ತಿ 


2 . 


| 4 
ವಾರ್ಡ | ಗಾಂಧಿನಗರ | ಉತ್ತರ | ದೊಡ್ಡ ಬೂದಿಹಾಳ್ ಗ್ರಾಮದ ಗಡಿಯಿಂದ 
ನಂ :1 

ಮಹಾನಗರಪಾಲಿಕೆ ಸರಹದ್ದು ಮೂಲಕ ಬೂದಾಳ್ ಮತ್ತು 

ಮಹಾನಗರಪಾಲಿಕೆಯ ಸರಹದ್ದು ಸೇರುವ ಜಾಗದವರೆಗೆ, 
ದಕ್ಷಿಣ ಕಾಳಿಕಾದೇವಿ ರಸ್ತೆ ಮತ್ತು ಕಡ್ಲೆಬಾಳು ನಂಜಪ್ಪನಗಲ್ಲಿ ಸೇರುವ 

ಜಾಗದಿಂದ ಕಡ್ಲೆಬಾಳು ಮುಖಾಂತರ ಮಹರಾಜ ಪೇಟೆವರೆಗೆ, 
ಪೂರ್ವ ಬೇತೂರು ಗ್ರಾಮ ರಿ. ಸ.156 ಮತ್ತು ಬೇತೂರು ಹಳ್ಳ ಸೇರುವ 

ಜಾಗದಿಂದ ಪ್ರಾರಂಭವಾಗಿ ದಕ್ಷಿಣಾಭಿಮುಖವಾಗಿ ರಿಂಗ್ 
ರಸ್ತೆಗೆ ಸೇರಿ ರಿಂಗ್ ರಸ್ತೆಯಿಂದ ಪೂರ್ವ ಭಾಗದ 
ಮುಖಾಂತರ ಅಜಾದ್ ನಗರ 2ನೇ ಮುಖ್ಯ ರಸ್ತೆ 5ನೇ 

ಅಡ್ಡರಸ್ತೆ ಮುಖಾಂತರ ಕಡ್ಲೆಬಾಳು ನಂಜಪ್ಪಗಲ್ಲಿಯವರೆಗೆ, 
ಪಶ್ಚಿಮ ( ಮಹಾನಗರಪಾಲಿಕೆಯ ಸರಹದ್ದು ಮತ್ತು ದೊಡ್ಡಬೂದಿಹಾಳ್ 

ಗ್ರಾಮದ ಗಡಿ ಮುಖಾಂತರ ರಿಂಗ್ ರಸ್ತೆಯವರೆಗೆ ರಿಂಗ್ 
ರಸ್ತೆಯ ಮುಖಾಂತರ ದೊಡ್ಡಬೂದಿಹಾಳ್ ಗ್ರಾಮದ 
ರಿ. ಸ.51ರವರೆಗೆ ಮತ್ತು ಚೌಡೇಶ್ವರಿ ನಗರದ ಚರಂಡಿ 
ಮುಖಾಂತರ ದಕ್ಷಿಣಾಭಿಮುಖವಾಗಿ ಚಲಿಸಿ ಕೈಲಾಸ ರಸ್ತೆಯ 

ಮೂಲಕ ಕಡ್ಲೆಬಾಳು ನಂಜಪ್ಪಗಲ್ಲಿಯವರೆಗೆ , 
ವಾರ್ಡ | ಎಸ್ ಎಸ್ ಎಂ | ಉತ್ತರ ಮಾಗನಹಳ್ಳಿ ರಸ್ತೆ ಕಲ್ಪನಹಳ್ಳಿ ಹಳ್ಳದ ಮುಖಾಂತರ ಪಶ್ಚಿಮ 
ನಂ : 2 ನಗರ & ಮುಸ್ತಾಪ 

ಮುಖವಾಗಿ ಬೂದಾಳ್ ಗ್ರಾಮದ ಎಸ್. ಟಿ. ಪಿ ವರೆಗೆ ( ಸರ್ವೆ 
ನಗರ 

ನಂ .112ರವರೆಗೆ) 
ದಕ್ಷಿಣ ಹೆಗ್ಗಡೆ ನಗರ ರಿಂಗ್ ರಸ್ತೆ ಮಾಗನಹಳ್ಳಿ ರಸ್ತೆ ಸೇರುವ 

ಸ್ಥಳದಿಂದ ಪಶ್ಚಿಮ ಮುಖವಾಗಿ ರಿಂಗ್ ರಸ್ತೆಯಲ್ಲಿ ಹೆಗ್ಗಡೆ 
ನಗರ ಮೂಲಕ ಅಕ್ತರ್‌ ರಜಾ ವೃತ್ತದವರೆಗೆ, ಅಕ್ತರ್‌ರಜಾ 
ವೃತ್ತದಿಂದ ಉತ್ತರ ಮುಖವಾಗಿ ಶಿವ ನಗರ ಮುಖ್ಯ 
ರಸ್ತೆಯಲ್ಲಿ ಅಲ್‌ಇಖಾ ಶಾಲೆವರೆಗೆ , ಎಸ್.ಎಸ್. ಎಂ .ನಗರ ಎ 
ಬ್ಲಾಕ್ 1ನೇ ಮುಖ್ಯ ರಸ್ತೆಯಲ್ಲಿ ಪಶ್ಚಿಮ ಮುಖವಾಗಿ 
ಎಸ್.ಎಸ್ . ಎಂ.ನಗರ ರಾಜಕಾಲುವೆವರೆಗೆ 
ಮಾಗನಹಳ್ಳಿ ರಸ್ತೆ ಕಲ್ಪನಹಳ್ಳಿ ಸೇರುವ ಸ್ಥಳದಿಂದ ಪೂರ್ವ 
ಮುಖವಾಗಿ ಹಳ್ಳದ ಮುಖಾಂತರ ಸಿದ್ದರಾಮೇಶ್ವರ ಬಡಾವಣೆ 
1ನೇ ಕ್ರಾಸ್ ಹಿಂಭಾಗದ ರಾಜ ಕಾಲುವೆ ಹಳ್ಳಕ್ಕೆ ಸೇರುವ 

ಸ್ಥಳದವರೆಗೆ. 
ಪಶ್ಚಿಮ | ಎಸ್. ಎಸ್. ಎಂ . ನಗರ ಎ ಬ್ಲಾಕ್ 1ನೇ ಮುಖ್ಯ ರಸ್ತೆ | 

ಹಳ್ಳದವರೆಗೆ, ಹಳ್ಳದ ಮುಖಾಂತರ ಉತ್ತರ ಮುಖವಾಗಿ 
ಎಸ್. ಟಿ. ಪಿ ವರೆಗೆ (ಸರ್ವೆ ನಂ .112ರವರೆಗೆ) 


ಪೂರ್ವ 


ಕ್ರ ಸಂ | ವಾರ್ಡ್ 


ವಾರ್ಡ್ ಹೆಸರು 


ದಿಕ್ಕುಗಳು 


ವಾರ್ಡಿನ ವ್ಯಾಪ್ತಿ 


ನಂ 


ಉತ್ತರ 


ದಕ್ಷಿಣ 


ಸಿದ್ದರಾಮೇಶ್ವರ 
| ವಾರ್ಡ ಬಡಾವಣೆ , ಮಂಡೆಕ್ಕಿ 
ನಂ : 3 [ ಭಟಿ & ಬೀಡಿ 

ಲೇಔಟ್ . 


ಪೂರ್ವ 


ಪಶ್ಚಿಮ 


ಬೀಡಿ ಲೇಔಟ್ ಇ ,ಎಸ್, ಐ ಆಸತ್ರೆ ಪಕ್ಕದ ರಸ್ತೆ ರಿಂಗ್ 
ರಸ್ತೆಗೆ ಸೇರುವ ಸ್ಥಳದಿಂದ ಪೂರ್ವ ಮುಖವಾಗಿ ರಿಂಗ್ 
ರಸ್ತೆ ಮೂಲಕ ಮಾಗನಹಳ್ಳಿ ರಸ್ತೆಯವರೆಗೆ ಮಾಗನಹಳ್ಳಿ 
ರಸ್ತೆಯಲ್ಲಿ ಉತ್ತರ ಮುಖವಾಗಿ ಕಲನಹಳ್ಳಿ ಹಳ್ಳದವರೆಗೆ, 
ಸಿದ್ದರಾಮೇಶ್ವರ ಬಡಾವಣೆ 1ನೇ ಕ್ರಾಸ್ ಹಿಂಭಾಗದ | 
ರಾಜ ಕಾಲುವೆ ಮುಖಾಂತರ ಮಂಡಕ್ಕಿಭಟ್ಟಿ ಮುಖ್ಯ 
ರಸ್ತೆಯಲ್ಲಿ ಎಡಕ್ಕೆ ತಿರುಗಿ ಬೆಳ್ಳೂಡಿ ರೈಸ್‌ಮಿಲ್‌ವರೆಗೆ, 
ಬೆಳ್ಳೂಡಿ ರೈಸ್ ಮಿಲ್ ಹತ್ತಿರ ಬಲಕ್ಕೆ ತಿರುಗಿ 
ಮಾಗನಹಳ್ಳಿ ರಸ್ತೆಯವರೆಗೆ, ಮಾಗನಹಳ್ಳಿ ರಸ್ತೆ 
ಮುಖಾಂತರ ಟಿಪ್ಪು ನಗರ 3ನೇ ಮುಖ್ಯ ರಸ್ತೆಯವರೆಗೆ, 
ನಂತರ ಎಡಕ್ಕೆ ತಿರುಗಿ ಟಿಪ್ಪುನಗರ 3ನೇ ಮುಖ್ಯ ರಸ್ತೆ 
ಮುಖಾಂತರ ಬಾಷಾನಗರ ಮುಖ್ಯ ರಸ್ತೆಯವರೆಗೆ 
ಮಾಗನಹಳ್ಳಿ ರಸ್ತೆ ಕಲ್ಪನಹಳ್ಳಿ ಹಳ್ಳ ಸೇರುವ ಸ್ಥಳದಿಂದ 
ಪೂರ್ವಭಿಮುಖವಾಗಿ ಹಳ್ಳದ ಮುಖಾಂತರ 
ಸಿದ್ದರಾಮೇಶ್ವರ ಬಡಾವಣೆ 1ನೇ ಕ್ರಾಸ್ 
ಹಿಂಭಾಗದಲ್ಲಿರುವ ರಾಜ ಕಾಲುವೆ ಕಲ್ಪನಹಳ್ಳಿ ಹಳಕ್ಕೆ 
ಸೇರುವ ಸ್ಥಳದವರೆಗೆ, 
ಟಿಪ್ಪು ನಗರ 3ನೇ ಮುಖ್ಯ ರಸ್ತೆ ಮತ್ತು ಭಾಷಾ ನಗರ 
ಮುಖ್ಯ ರಸ್ತೆ ಸೇರುವ ಸ್ಥಳದಿಂದ ಉತ್ತರ ಮುಖವಾಗಿ 
ಬಾಷಾ ನಗರ ಮುಖ್ಯ ರಸ್ತೆ ಮುಖಾಂತರ ಬೀಡಿ 
ಲೇಔಟ್ 10ನೇ ಕ್ರಾಸ್‌ನಲ್ಲಿ ಪೂರ್ವ ಮುಖವಾಗಿ 
ಇ. ಎಸ್. ಐ. ಆಸ್ಪತ್ರೆಯವರೆಗೆ, ಇ. ಎಸ್ . ಐ. ಆಸ್ಪತ್ರೆ ಪಕ್ಕದ 
ರಸ್ತೆಯಲ್ಲಿ ಉತ್ತರ ಮುಖವಾಗಿ ರಿಂಗ್ ರಸ್ತೆಯವರೆಗೆ 
ರಿಂಗ್ ರಸ್ತೆಯಿಂದ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ 
ನಗರ ( ಶಿವನಗರ) ಆಶ್ರಯ ಬಡಾವಣೆಯ ಮನೆಗಳಿಗೆ 
ಹೋಗುವ ಮೂಲಕ ಹೊಸ ಇದ್ದಾ ರಸ್ತೆಯವರೆಗೆ, 
ಹಿಂದೂ ರುದ್ರಭೂಮಿಯ ಪೂರ್ವ ಭಾಗದಲ್ಲಿ ರಸ್ತೆ 
ಮತ್ತು ಭಾಷಾ ನಗರ 6ನೇ ಅಡ್ಡರಸ್ತೆಗೆ ಸೇರುವ 
ಜಾಗದಿಂದ 6ನೇ ಅಡ್ಡ ರಸ್ತೆಯವರೆಗೆ, 
( ಹೊಸ ಈದ್ಧಾ ರಸ್ತೆಯಿಂದ ಭಾಷಾನಗರ ಮುಖ್ಯರಸ್ತೆಯ 
ಮೂಲಕ ರಿಂಗ್ ರಸ್ತೆಯವರೆಗೆ ಮತ್ತು ರಿಂಗ್ 
ರಸ್ತೆಯಿಂದ ಮೆಹಬೂಬ್ ನಗರ ಪೂರ್ವಭಾಗದ ರಸ್ತೆ 
ಮುಖಾಂತರ ದಕ್ಷಿಣಾಭಿಮುಖವಾಗಿ ಮತ್ತು ಪಶ್ಚಿಮಾಭಿ 
ಮುಖವಾಗಿ ಬಂದು ಭಾಷಾನಗರ ಮುಖ್ಯ ರಸ್ತೆವರೆಗಿನ 
ಮನೆಗಳು ಸೇರಿ ಭಾಷಾನಗರ 6ನೇ 
ರಿಂಗ್ ರಸ್ತೆಯಿಂದ ಭೂಮಿಯ ಪೂರ್ವ ಭಾಗದ | 
ರಸ್ತೆಯ ಮೂಲಕ ದಕ್ಷಿಣ ಭಾಗದ ರಸ್ತೆಯ ಮೂಲಕ 
ದಕ್ಷಿಣಾಭಿಮುಖವಾಗಿ ಭಾಷಾ ನಗರದ 6ನೇ ಕ್ರಾಸ್ 
ವರೆಗೆ 


ಉತ್ತರ 


ದಕ್ಷಿಣ 


ವಾರ್ಡ 


4 


ಬಾಷಾ ನಗರ 


ನಂ : 4 


ಪೂರ್ವ 


ಶಿಗೆ 
. 


ಪಶ್ಚಿಮ 


8(d 


ವಾರ್ಡ್ 

ವಾರ್ಡ್ ಹೆಸರು 
| ನಂ | 


ದಿಕ್ಕುಗಳು 


ವಾರ್ಡಿನ ವ್ಯಾಪ್ತಿ 


ಉತ್ತರ 


ದಕ್ಷಿಣ 


5 


| 


ಜಗಜೀವನ್‌ರಾಂ 

ನಗರ , 

ಎಸ್ಪಿ , ಎಸ್ 
ವಾರ್ಡ | ನಗರ 2ನೇ ಹಂತ, 
ನಂ :5 | ರಾಜೀವ್ ಗಾಂಧಿ 

ಬಡಾವಣೆ & 
ಎಸ್ ಪಿ ಎಸ್ 
ನಗರ 1ನೇ ಹಂತ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ವಾರ್ಡ 
ನಂ : 6 


ಕುರುಬರ ಬೀದಿ, 

ಶಿಬಾರ & 
ವಿಜಯನಗರ 
ಬಡಾವಣೆ. 


ಪೂರ್ವ 


ದೊಡ್ಡ ಬೂದಿಹಾಳ್ ರಿ ಸ ನಂ 52 & ರಿಂಗ್ ರಸ್ತೆಯಿಂದ | 
ಪೂರ್ವಭಿಮುಖವಾಗಿ ದೊಡ್ಡ ಮಳೆನೀರು ಚರಂಡಿಯವರೆಗೆ. 
ಕೊಂಡಜ್ಜಿ ರಸ್ತೆಯಿಂದ ಪೂರ್ವಭಿಮುಖವಾಗಿ ಎಸ್ ಎಂ | 
ಕೃಷ್ಣನಗರದ ಹೊಸಚರಂಡಿ ಮುಖಾಂತರ ಜಗಜೀವನ್‌ರಾಮ್ 
ನಗರದ ಗಡಿ ಹೊಂದಿ ದಕ್ಷಿಣ ಮುಖವಾಗಿ ಬೂದಾಳ್ 
ರಸ್ತೆಯ ದೊಡ್ಡ ಚರಂಡಿ ಮೂಲಕ ಪೂರ್ವಭಿಮುಖವಾಗಿ 
ಚೌಡೇಶ್ವರಿ ನಗರದ ದೊಡ್ಡ ಚರಂಡಿಗೆ ಕೂಡುವುದು . 
ರಿಂಗ್ ರಸ್ತೆಯಿಂದ ದಕ್ಷಿಣಾಭಿಮುಖವಾಗಿ ಎಸ್ ಪಿ ಎಸ್ 
ನಗರ 1ನೇ ಹಂತ ದೊಡ್ಡ ಚರಂಡಿಯವರೆಗೆ ರಸ್ತೆಯವರೆಗೆ, 
ರಿಂಗ್ ರಸ್ತೆಯಿಂದ ದಕ್ಷಿಣಾಭಿಮುಖವಾಗಿ ಎಸ್ ಎಂ ಕೃಷ್ಣ 
ನಗರದ ಡಾನ್ ಬಾಸ್ಕೋ ಸ್ಕೂಲ್‌ವರೆಗೆ , 
ರಿಂಗ್ ರಸ್ತೆಂಯಿಂದ ಪೂರ್ವಭಿಮುಖವಾಗಿ ಎಸ್ ಎಂ ಕೃಷ್ಣ 
ನಗರದ ಮೂಲಕ ಬೂದಾಳ್ ರಸ್ತೆ ದಕ್ಷಿಣಾಭಿಮುಖವಾಗಿ 
ದುರ್ಗಾಂಭಿಕಾ ಮೈದಾನದವರೆಗೆ ಪೂರ್ವಭಿಮುಖವಾಗಿ 
ಹಳೇ ಬೂದಾಳ್ ರಸ್ತೆ ಅಂಬೇಡ್ಕರ್‌ ವೃತ್ತದವರೆಗೆ. 
ರಿಂಗ್ ರಸ್ತೆಯಿಂದ ಪೂರ್ವಭಿಮುಖವಾಗಿ ಶಿಬಾರ ಮೂಲಕ 
ಹಳೇ ಬೇತೂರು ರಸ್ತೆ ಮಾರ್ಗವಾಗಿ ನಾಲಬಂದ ರಸ್ತೆ 
ದಕ್ಷಿಣಾಭಿಮುಖವಾಗಿ ಶಿವಾಜಿ ವೃತ್ತದಿಂದ ದುರ್ಗಾಂಭಿಕ 
ದೇವಿ ದೇವಸ್ಥಾನದ ಮೂಲಕ ಹರೇದಿಬ್ಬ ವೃತ್ತದವರೆಗೆ, 
ದೊಡ್ಡ ಬೂದಾಳ್ ರಸ್ತೆಯಿಂದ ದಕ್ಷಿಣಾಭಿಮುಖವಾಗಿ 
ಚೌಡೇಶ್ವರಿ ನಗರದ ಚರಂಡಿ ಮೂಲಕ ಬೂದಿಹಾಳ್ ರಸ್ತೆ 
ಮೂಲಕ, ಅಂಬೇಡ್ಕರ್ ವೃತ್ತದಿಂದ ಹರೇದಿಬ್ಬ ವೃತ್ತದ 
ಮಾರ್ಗವಾಗಿ, 
ರಿಂಗ್ ರಸ್ತೆಂಯಿಂದ ದಕ್ಷಿಣಾಭಿಮುಖವಾಗಿ ಕೊಂಡಜ್ಜಿ 
ರಸ್ತೆಯವರೆಗೆ. 
ರಿಂಗ್ ರಸ್ತೆ ಮತ್ತು ಕೊಂಡಜ್ಜಿ ರಸ್ತೆ ಕೂಡುವ ಜಾಗದಿಂದ 
ಪೂರ್ವಾಭಿಮುಖವಾಗಿ ದೇವರಾಜ ಅರಸ ಬಡಾವಣೆ ಸಿ 
ಬ್ಲಾಕ್ ನಲ್ಲಿರುವ ಈಜು ಕೊಳದ ಪೂರ್ವದ ರಸ್ತೆಗೆ ಸೇರುವ 
ವರೆಗೆ (ಕೊಂಡಜ್ಜಿ ರಸ್ತೆ ಮೂಲಕ) 
ರಿಂಗ್ ರಸ್ತೆ ಮತ್ತು ರೈಲ್ವೆ ಹಳಿ ಸೇರುವ ಜಾಗದಿಂದ ರೈಲ್ವೆ 
ಹಳಿ ಮೂಲಕ ಜಾಲಿ ನಗರದಲ್ಲಿರುವ ಬಾಕ್ಸ್ 
ಚರಂಡಿಯವರೆಗೆ, 
ಕೊಂಡಜ್ಜಿ ರಸ್ತೆಯಿಂದ ದೇವರಾಜ ಅರಸು ಬಡಾವಣೆ ಸಿ 
ಬ್ಲಾಕ್ ನಲ್ಲಿರುವ ಈಜುಕೊಳದ ರಸ್ತೆಯ ಪೂರ್ವದ 
ಮುಖಾಂತರ ಬಂದು (ಜೋಡು ರಸ್ತೆ) ಡಬಲ್ ರಸ್ತೆಗೆ ಸೇರಿ 
ಅಲ್ಲಿಂದ ಪೂರ್ವಾಭಿಮುಖವಾಗಿ ಶಿವಾಲಿ ಚಿತ್ರಮಂದಿರ ರಸ್ತೆ 
ಮತ್ತು ಜಾಲಿನಗರ 2ನೇ ಮುಖ್ಯ ರಸ್ತೆ ಮೂಲಕ ಹೊಂಡದ 
ವೃತ್ತದವರೆಗೆ ( ವೀರ ಮದಕರಿನಾಯಕನ ವೃತ್ತ) ಹಾಗೂ 
ಬಾಕ್ಸ್ ಚರಂಡಿ ಮೂಲಕ ರೈಲ್ವೆ ಹಳಿಯವರೆಗೆ, 
ಕೊಂಡಜ್ಜಿ ರಸ್ತೆ ಮತ್ತು ರಿಂಗ್ ರಸ್ತೆಗೆ ಸೇರುವ ಜಾಗದಿಂದ 
ರಿಂಗ್ ರಸ್ತೆ ಮೂಲಕ ರೈಲ್ವೆ ಹಳ್ಳದವರೆಗೆ , 


ಪಶ್ಚಿಮ 


ಉತ್ತರ 


7 


| 


ಜಾಲಿನಗರ , 
ವಾರ್ಡ | ದೇವರಾಜ್ ಅರಸ್ 
ನಂ : 7 | 

ಬಡಾವಣೆ ಬಿ 

ಬ್ಲಾಕ್ 


ದಕ್ಷಿಣ 


ಪೂರ್ವ 


ಪಶ್ಚಿಮ 


ಕ್ರ ಸಂ | ವಾರ್ಡ್ 


ವಾರ್ಡ್ ಹೆಸರು 


ವಾರ್ಡ 
ನಂ : 8 


ಸುರೇಶ್ ನಗರ 


ವಾರ್ಡ 
ನಂ : 9 


ಆಜಾದ್ ನಗರ 


ವಾರ್ಡಿನ ವ್ಯಾಪ್ತಿ 
ಕೊಂಡಜ್ಜಿ ರಸ್ತೆ ಮತ್ತು ದೇವರಾಜ ಅರಸ ಬಡಾವಣೆ ಸಿ ಬ್ಲಾಕ್ ನ 

ಈಜು ಕೊಳದ ಪೂರ್ವದ ಭಾಗದ ರಸ್ತೆ ಜಾಗದಿಂದ ಕೊಂಡಜ್ಜಿ ರಸ್ತೆ 
ಉತ್ತರ 

ಮತ್ತು ಶಿಬಾರ ರಸ್ತೆಯ ಮೂಲಕ ಬೂದಾಳ್ ರಸ್ತೆ ಮತ್ತು ನಾಲಾ ಬಂದ್ 
ರಸ್ತೆ ಸೇರುವ ಜಾಗದವರೆಗೆ. 
| ಶಿವಾಲಿ ಟಾಕೀಸ್ ರಸ್ತೆಯಿಂದ ಜಾಲಿನಗರ 2ನೇ ಮುಖ್ಯ ರಸ್ತೆ ಮೂಲಕ | 

ಬಾಕ್ಸ್ ಚರಂಡಿ ಮತ್ತು ಕೊಂಡಜ್ಜಿ ರಸ್ತೆಯ ಮೂಲಕ ಚಂದ್ರಮೌಳೇಶ್ವರ 
ದಕ್ಷಿಣ 

ದೇವಸ್ಥಾನದ ಮುಂಭಾಗದ ರಸ್ತೆಯ ಗಾಂಧಿನಗರ ಬೂದಿಹಾಳ್ 
ರಸ್ತೆಯವರೆಗೆ, 

ಬೂದಾಳ್ ರಸ್ತೆ ಮತ್ತು ನಾಲಾಬಂದ್ ರಸ್ತೆ ಸೇರುವ ಜಾಗದಿಂದ | 
ಪೂರ್ವ 

ನಾಲಾಬಂದ್ ರಸ್ತೆ ಮೂಲಕ ಹೊಂಡದ ವೃತ್ತದವರೆಗೆ 
ಕೊಂಡಜ್ಜಿ ರಸ್ತೆಯಿಂದ ದೇವರಾಜ ಅರಸ ಬಡಾವಣೆ ಸಿ ಬ್ಲಾಕ್ ನಲ್ಲಿರುವ 

ಈಜು ಕೊಳದ ರಸ್ತೆಯ ಪೂರ್ವದ ಮುಖಾಂತರ ಬಂದು(ಜೋಡು ರಸ್ತೆ) 
ಪಶ್ಚಿಮ 

ಡಬಲ್ ರಸ್ತೆಗೆ ಸೇರಿ ಅಲ್ಲಿಂದ ಪೂರ್ವಾಭಿಮುಖವಾಗಿ ಶಿವಾಲಿ 
ಚಿತ್ರಮಂದಿರದ ರಸ್ತೆಯವರೆಗೆ, 

ಹಿಂದೂ ರುದ್ರಭೂಮಿ ಪೂರ್ವ ಭಾಗದ ರಸ್ತೆ ಮತ್ತು ಭಾಷಾ ನಗರ 6ನೇ 
ಉತ್ತರ ಅಡ್ಡರಸ್ತೆ ಸೇರುವ ಜಾಗದಿಂದ 6ನೇ ಕ್ರಾಸ್ ಮೂಲಕ ಬಾಷಾನಗರ ಮುಖ್ಯ 

ರಸ್ತೆಯವರೆಗೆ. 

ಆಜಾದ್ ನಗರ 1ನೇ ಮುಖ್ಯ ರಸ್ತೆ 5ನೇ ಅಡ್ಡ ರಸ್ತೆ ಹಾಗೂ 1ನೇ ಮುಖ್ಯ 
ದಕ್ಷಿಣ ರಸ್ತೆ ಸೇರುವ ಜಾಗದಿಂದ ಆಜಾದ್ ನಗರ 1ನೇ ಮುಖ್ಯ ರಸ್ತೆ ಮೂಲಕ 

ಬಾಷಾನಗರ ಮುಖ್ಯ ರಸ್ತೆಯವರೆಗೆ. 
ಭಾಷಾನಗರದ ಮುಖ್ಯ ರಸ್ತೆ ಮತ್ತು 6ನೇ ಅಡ್ಡರಸ್ತೆ ಸೇರುವ ಜಾಗದಿಂದ 

ಬಾಷಾನಗರ ಮುಖ್ಯ ರಸ್ತೆ ಮೂಲಕ ಟಿಪ್ಪುನಗರ ರಸ್ತೆಯ ಮೂಲಕ 
ಪೂರ್ವ ಪೂರ್ವಾಭಿಮುಖವಾಗಿ ಅಜಾದ್ ನಗರ 2ನೇ ಮುಖ್ಯ ರಸ್ತೆ 1ನೇ 

ಅಡ್ಡರಸ್ತೆವರೆಗೆ ಹಾಗೂ 1ನೇ ಅಡ್ಡ ರಸ್ತೆಯಮೂಲಕ ಪಶ್ಚಿಮಾಭಿಮುಖವಾಗಿ 
ಆಜಾದ್ ನಗರ ಮುಖ್ಯ ರಸ್ತೆಯವರೆಗೆ, 
ಹಿಂದೂ ರುದ್ರಭೂಮಿ ಪೂರ್ವ ಭಾಗದ ರಸ್ತೆ ಮತ್ತು ಭಾಷಾ ನಗರ 6ನೇ 

ಅಡ್ಡರಸ್ತೆಯಿಂದ ದಕ್ಷಿಣಾಭಿಮುಖವಾಗಿ ಬಾಷಾನಗರ 1ನೇ ಅಡ್ಡ 
ಪಶ್ಚಿಮ 

ರಸ್ತೆಯವರೆಗೆ ಮತ್ತು 1ನೇ ಅಡ್ಡ ರಸ್ತೆಯಿಂದ ಅಜಾದ್ ನಗರ 5ನೇ ಕ್ರಾಸ್ 
ಮೂಲಕ ಅಜಾದ್ ನಗರ 1ನೇ ಮುಖ್ಯರಸ್ತೆಯವರೆಗೆ, 

ಹರೇದಿಬ್ಬ ವೃತ್ತದಿಂದ ಹಳೇ ಪೇಟೆ ಮುಖಾಂತರ ಶಿವಾಜಿ ವೃತ್ತದಿಂದ 
ಉತ್ತರ ಹಾಗೂ ಶಿವಾಜಿ ವೃತ್ತದಿಂದ ನಾಲ್ವಂದ್ ರಸ್ತೆಯ ಮೂಲಕ ಗಾಂಧೀನಗರ 

ಬೂದಾಳ್ ರಸ್ತೆಯವರೆಗೆ, 

| ಚೌಕಿಪೇಟೆ ಮತ್ತು ಕಾಳಿಕಾದೇವಿ ರಸ್ತೆ ಸೇರುವ ಜಾಗದಿಂದ ದೊಡ್ಡ ಪೇಟೆ 
ದಕ್ಷಿಣ 

ಮುಖಾಂತರ ಜಾಲಿನಗರ 1ನೇ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಬಾಕ್ಸ್ 

ಚರಂಡಿಯವರೆಗೆ. 
ಪೂರ್ವ ಹರೇದಿಬ್ಬ ವೃತ್ತದಿಂದ ಕಾಳಿಕಾದೇವಿ ರಸ್ತೆ ಮುಖಾಂತರ ಚೌಕಿಪೇಟೆವರೆಗೆ, 

ಜಾಲಿನಗರ 2ನೇ ಮುಖ್ಯ ರಸ್ತೆ ಮತ್ತು ಬಾಕ್ಸ್ ಚರಂಡಿ ಸೇರುವ 
ಜಾಗದಿಂದ ಚರಂಡಿಯ ಮೂಲಕ ಕೊಂಡಜ್ಜಿ ರಸ್ತೆಯ ಮೂಲಕ ಚಂದ್ರ 
ಮೌಳೇಶ್ವರಿ ದೇವಸ್ಥಾನ ಮುಂಭಾಗದ ರಸ್ತೆ ಮುಖಾಂತರ ಬೂದಾಳ್ ರಸ್ತೆ 
( ಗಾಂಧಿನಗರ) ವರೆಗೆ 


10 


ವಾರ್ಡ 
ನಂ :10 


ಗಣೇಶ ಪೇಟೆ 


ಪಶ್ಚಿಮ 


ವಾರ್ಡ 


ವಾರ್ಡ 


ವಾರ್ಡ್ 
ವಾರ್ಡ್ ಹೆಸರು ದಿಕ್ಕುಗಳು 

ವಾರ್ಡಿನ ವ್ಯಾಪ್ತಿ 
ಸಂ | ನಂ . 

ಕಾಳಿಕಾದೇವಿ ರಸ್ತೆಯಿಂದ ಬೇತೂರು ರಸ್ತೆ ಮತ್ತು ದಾವಣಗೆರೆ | 
ಉತ್ತರ 

ಜಗಳೂರು ರಸ್ತೆಯಿಂದ ಆರ್ ಎಮ್ ಸಿ ಮುಖ್ಯ ರಸ್ತೆಯವರೆಗೆ. 
ಆರ್ ಎಮ್ ಸಿ ಮುಖ್ಯ ರಸ್ತೆಯಿಂದ ಶಾದಿಮಹಲ್ ರಸ್ತೆ ಮತ್ತು 

ಹುಬ್ಬಳ್ಳಿ ಚೌಡಪ್ಪನಗಲ್ಲಿ ಮುಖಾಂತರ ಕಾಳಿಕಾದೇವಿ ರಸ್ತೆಯವರೆಗೆ 

ದಕ್ಷಿಣ ಕಾಳಿಕಾದೇವಿ ರಸ್ತೆಯಲ್ಲಿರುವ ಇಜಾರ್ ದಾರ್ ಗಲ್ಲಿ ಮುಖಾಂತರ 
| ಬಸವರಾಜ ಪೇಟೆ 

ಮಹರಾಜಪೇಟೆ ವರೆಗೆ ಹಾಗೂ ಹುಬ್ಬಳ್ಳಿ ಚೌಡಪ್ಪನಗಲ್ಲಿ ಮತ್ತು 
ನಂ :11 

ಶಾದಿಮಹಲ್ ಮುಖಾಂತರ ಆರ್‌ಎಮ್ 

ದಾವಣಗೆರೆ ಜಗಳೂರು ರಸ್ತೆಯಿಂದ ಆರ್ ಎಮ್ ಸಿ ಮುಖ್ಯ ರಸ್ತೆ 
ಪೂರ್ವ 

ಮೂಲಕ ಶಾದಿಮಹಲ್ ರಸ್ತೆಯವರೆಗೆ 

ಹುಬ್ಬಳ್ಳಿ ಚೌಡಪ್ಪನಗಲ್ಲಿ ರಸ್ತೆಯಿಂದ ಚಾಮರಾಜಪೇಟೆ ಮುಖಾಂತರ 
ಪಶ್ಚಿಮ 

ಚೌಕಿಪೇಟೆವರೆಗೆ, 
ಭಾಷಾನಗರದ ಮುಖ್ಯರಸ್ತೆ ಮತ್ತು ಟಿಪ್ಪು ನಗರ ಹಾಗೂ ಬೀಡಿ 

ಲೇಔಟ್‌ನ ಮದ್ಯದ ರಸ್ತೆಗೆ ಸೇರುವ ಜಾಗದಿಂದ 
ಉತ್ತರ ಪೂರ್ವಾಭಿಮುಖವಾಗಿ ಮಾಗನಹಳ್ಳಿ ರಸ್ತೆಯವರೆಗೆ ಮತ್ತು 

ಆಜಾದ್ ನಗರ 1ನೇ ಅಡ್ಡ ರಸ್ತೆಯಿಂದ 1ನೇ ಮುಖ್ಯ ರಸ್ತೆ ಮೂಲಕ 
ಮಾಗನಹಳ್ಳಿ ಮುಖ್ಯ ರಸ್ತೆಯವರೆಗೆ.( ಬಾಲಾಜಿ ಟಾಕೀಸ್) 

ದಕ್ಷಿಣ ಹಳೇ ಬೇತೂರು ರಸ್ತೆ ಕಡ್ಲೆಬಟ್ಟಿ ರಸ್ತೆಗೆ ಸೇರುವ ಜಾಗದಿಂದ 
ದಕ್ಷಿಣ ಹಳೇ ಬೇತೂರು ಮೂಲಕ ಮಾಗನಹಳ್ಳಿ ರಸ್ತೆಯವರೆಗೆ( ವಡ್ಡರಕೇರಿ 

ಶಾಲೆಯವರೆಗೆ) 

ದಾವಣಗೆರೆ ಮಾಗನಹಳ್ಳಿ ರಸ್ತೆಯಲ್ಲಿರುವ ಟಿಪ್ಪುನಗರ ಮತ್ತು ಬೀಡಿ| 
ಅಹಮದ್ ನಗರ | ಪೂರ್ವ ಲೇಔಟ್‌ನ ಮದ್ಯದ ರಸ್ತೆಯಿಂದ ದಕ್ಷಿಣಾಭಿಮುಖವಾಗಿ ಮಾಗನಹಳ್ಳಿ 
ನಂ : 12 

ರಸ್ತೆ ಮೂಲಕ ಜಗಳೂರು ರಸ್ತೆಯವರೆಗೆ, 
ಭಾಷಾನಗರದ ಮುಖ್ಯ ರಸ್ತೆ ಮತ್ತು ಟಿಪ್ಪುನಗರ ಹಾಗೂ ಬೀಡಿ| 
ಲೇಔಟ್ ಮದ್ಯದ ರಸ್ತೆ ಸೇರುವ ಜಾಗದಿಂದ ಅಜಾದ್ ನಗರ 
ಮುಖ್ಯ ರಸ್ತೆಯ ಮೂಲಕ ಪೂರ್ವಾಭಿಮುಖವಾಗಿ ಆಜಾದ್ ನಗರ 

2ನೇ ಮುಖ್ಯ ರಸ್ತೆ, 1ನೇ ಅಡ್ಡ ರಸ್ತೆಯ ಮೂಲಕ 
ಪಶ್ಚಿಮ 

ದಕ್ಷಿಣಾಭಿಮುಖವಾಗಿ ಚಲಿಸಿ ಮತ್ತೆ ಪಶ್ಚಿಮಾಭಿಮುಖವಾಗಿ 
ಅಜಾದ್ ನಗರ ಮುಖ್ಯ ರಸ್ತೆ ಮೂಲಕ 1ನೇ ಮುಖ್ಯ ರಸ್ತೆಗೆ ಸೇರಿ 
ಪಶ್ಚಿಮಾಭಿಮುಖವಾಗಿ ಕಡ್ಲೆಬಟ್ಟಿ ರಸ್ತೆ ಮೂಲಕ ಹಳೇ ಬೇತೂರು 
ರಸ್ತೆಯವರೆಗೆ, 
ಮಾಗನಹಳ್ಳಿ ಮತ್ತು ಬಾಲಾಜಿ ಟಾಕಿಸ್‌ನ ಪಕ್ಕದ ರಸ್ತೆ ಸೇರುವ 

ಜಾಗದಿಂದ ಪೂರ್ವಾಭಿಮುಖವಾಗಿ ಹಳೇ ಕಲ್ಪನಹಳ್ಳಿ ರಸ್ತೆಯವರೆಗೆ 
ಉತ್ತರ | ಸೇರಿ ಉತ್ತರಾಭಿಮುಖವಾಗಿ ಕಾರ್ಲ ಮಾಕ್ಸ್ ನಗರದ ಉತ್ತರ 

ಭಾಗದಲ್ಲಿರುವ ಚರಂಡಿಯ ಮುಖಾಂತರ ಮಹಾನಗರಪಾಲಿಕೆಯ 
ಕಾರ್ಲಮಾಕ್ಸ್ 

ಸರಹದ್ದಿನವರೆಗೆ, 
ನಗರ, 

ಬೇತೂರು ರಸ್ತೆ ಮತ್ತು ಮಾಗನಹಳ್ಳಿ ರಸ್ತೆಗೆ ಸೇರುವ ಜಾಗದಿಂದ 
13 

ಮುದ್ದಭೋವಿ ದಕ್ಷಿಣ ಜಗಳೂರು ರಸ್ತೆಯ ಮುಖಾಂತರ ಮಹಾನಗರಪಾಲಿಕೆಯ 
ನಂ :13 ಕಾಲೋನಿ & 

ಸರಹದ್ದಿನವರೆಗೆ. 
ಕೊರಚರಹಟ್ಟಿ. 

ಬೇಲೂರು ಹಳ್ಳ ಮತ್ತು ಮಹಾನಗರಪಾಲಿಕೆ ಸರಹದ್ದಿಗೆ ಸೇರುವ 
ಪೂರ್ವ 

ಜಾಗದಿಂದ ಸರಹದ್ದಿನ ಮುಖಾಂತರ ಜಗಳೂರು ರಸ್ತೆಯವರೆಗೆ, 

ಜಗಳೂರು ರಸ್ತೆ ಮತ್ತು ಮಾಗನಹಳ್ಳಿ ಸೇರುವ ಜಾಗದ 
ಪಶ್ಚಿಮ ಮುಖಾಂತರ ಬಾಲಾಜಿ ಟಾಕಿಸ್‌ನ ಪಕ್ಕದ ರಸ್ತೆ ಯಲ್ಲಿರುವ ಇರುವ 

ದೊಡ್ಡ ಚರಂಡಿಯವರೆಗೆ , 


ವಾರ್ಡ | 


ರಾಜಪೇಟೆ ದಕ್ಷಿಣ 


ವಾರ್ಡ್ 
ಸಂ | ನಂ | ವಾರ್ಡ್ ಹೆಸರು 

ವಾರ್ಡಿನ ವ್ಯಾಪ್ತಿ 
ಮಹರಾಜ ಪೇಟೆ ಮತ್ತು ಹುಬ್ಬಳ್ಳಿ ಚೌಡಪ್ಪನಗಲ್ಲಿ ಶಾದಿಮಹಲ್ 
ಉತ್ತರ 

ರಸ್ತೆಯ ಮುಖಾಂತರ ಆರ್ ಎಮ್ ಸಿ ಮುಖ್ಯ ರಸ್ತೆವರೆಗೆ 

ಮಹಾರಾಜ ಪೇಟೆ ರಸ್ತೆಯಿಂದ ಚೌಕಿಪೇಟೆ ಮತ್ತು ಬಂಬೂಬಜಾರ್ 
ವಾರ್ಡ 

ರಸ್ತೆ ಮುಖಾಂತರ ಆರ್ ಎಮ್ ಸಿ ಮುಖ್ಯ ರಸ್ತೆವರೆಗೆ 
ನಂ :14 

ಶಾದಿಮಹಲ್ ರಸ್ತೆಯಿಂದ ಆರ್ ಎಮ್ ಸಿ ಮುಖ್ಯ ರಸ್ತೆ 
ಬಸವರಾಜಪೇಟೆ, | ಪೂರ್ವ 

ಮುಖಾಂತರ ಬಂಬೂಬಜಾರ್ ರಸ್ತೆಯವರೆಗೆ, 
ಪಶ್ಚಿಮ 

ಹುಬ್ಬಳ್ಳಿ ಚೌಡಪ್ಪನಗಲ್ಲಿ ರಸ್ತೆಯಿಂದ ಚಾಮರಾಜಪೇಟೆ ಮುಖಾಂತರ 
ಚೌಕಿಪೇಟೆವರೆಗೆ , 

ಮಹಾನಗರಪಾಲಿಕೆಯ ಸರಹದ್ದು ಮತ್ತು ರೈಲ್ವೆ ಹಳಿ ಸೇರಿದ 
ಉತ್ತರ ಜಾಗದಿಂದ ರೈಲ್ವೆ ಹಳಿಯ ಮುಖಾಂತರ ವಿನೋಬನಗರ ಪಕ್ಕದ 

ದೊಡ್ಡ ಚರಂಡಿಯ ರೈಲ್ವೆ ಬ್ರಿಡ್ಜ್ ವರೆಗೆ, 
ಪಿಬಿ ರಸ್ತೆಯ ಮತ್ತು ವಿನೋಬನಗರ ದೊಡ್ಡ ಚರಂಡಿ ಸೇರುವ 

ಜಾಗದಿಂದ ಪಿಬಿ ರಸ್ತೆ ಮೂಲಕ ವಿನೋಬನಗರ 4ನೇ ಮುಖ್ಯ ರಸ್ತೆ 
ದೇವರಾಜ 

ದಕ್ಷಿಣಾಭಿಮುಖವಾಗಿ ಬಂದು ಯಲ್ಲಮ್ಮನಗರ 6ನೇ ಕ್ರಾಸ್ ಮೂಲಕ 
ವಾರ್ಡ ಅರಸ್ 

ರಿಂಗ್ ರಸ್ತೆ ಸೇರಿ ಅಲ್ಲಿಂದ ಪಿಬಿ ರಸ್ತೆ ಮೂಲಕ 
ನಂ :15 ಬಡಾವಣೆ & 

ಮಹಾನಗರಪಾಲಿಕೆಯ ಸರಹದ್ದಿನವರೆಗೆ, 
ವಿನೋಬನಗರ 

ದಾವಣಗೆರೆ ಹರಿಹರ ಪಿಬಿ ರಸ್ತೆಯಲ್ಲಿರುವ ಗುಳ್ಳಮ್ಮನ ಗುಡಿಯ 
ಪೂರ್ವ ಪಶ್ಚಿಮ ಭಾಗದಲ್ಲಿರುವ ವಿನೋಬನಗರದ ದೊಡ್ಡಚರಂಡಿಯಿಂದ 

ಉತ್ತರಾಭಿಮುಖವಾಗಿ ದಾವಣಗೆರೆ ಹುಬ್ಬಳ್ಳಿ ರೈಲ್ವೆ ಹಳಿಯವರೆಗೆ. 

ದಾವಣಗೆರೆ ಮಹಾನಗರಪಾಲಿಕೆಯ ಸ 
ಪಶ್ಚಿಮ ಕೂಡುವ ಜಾಗದಿಂದ ದಕ್ಷಿಣಾಭಿಮುಖವಾಗಿ ನಗರದ ಸರಹದ್ದಿನ 

ಮೂಲಕ ಪಿಬಿ ರಸ್ತೆ ಕೂಡುವವರೆಗೆ. 

ಪಿಬಿ ರಸ್ತೆಯಲ್ಲಿರುವ ವಿನೋಬನಗರ 4ನೇ ಮುಖ್ಯ ರಸ್ತೆ ಕೂಡುವ 
ಉತ್ತರ ಜಾಗದಿಂದ ಪಿಬಿ ರಸ್ತೆ ಮುಖಾಂತರ ವಿನೋಬನಗರ 

ಚರಂಡಿಯವರೆಗೆ. 

ದಕ್ಷಿಣ ವಿನೋಬನಗರ 2ನೇ ಮುಖ್ಯ ರಸ್ತೆ 7ನೇ ಅಡ್ಡ ರಸ್ತೆಯಿಂದ 
ದಕ್ಷಿಣ ಮುದಳ್ಳಿ ತೋಟದ ಹಳ್ಳದವರೆಗೆ 


15 | 


| ವಾರ್ಡ | 

ವಿನೋಬನಗರ 
ನಂ :16 


ಪಿಬಿ ರಸ್ತೆಯ ಮತ್ತು ಬಾಕ್ಸ್ ಚರಂಡಿಯು ಕೂಡುವ ಬಾಕ್ಸ್ 
ಪೂರ್ವ ಚರಂಡಿಯ ಮುಖಾಂತರ ವಿನೋಬನಗರ 1ನೇ ಮುಖ್ಯ ರಸ್ತೆ ಮತ್ತು 

17ನೇ ಕ್ರಾಸ್‌ನಲ್ಲಿರುವ ಮುದಳ್ಳಿ ತೋಟದವರೆಗೆ, 
ಪಿಬಿ ರಸ್ತೆಯಲ್ಲಿರುವ ವಿನೋಬನಗರ 4ನೇ ಮುಖ್ಯ ರಸ್ತೆಕೂಡುವ 

ಜಾಗದಿಂದ4ನೇ ಮುಖ್ಯ ರಸ್ತೆಯ ಮುಖಾಂತರ 6ನೇ ಅಡ್ಡ 
ಪಶ್ಚಿಮ ರಸ್ತೆಯವರೆಗೆ ಅಲ್ಲಿಂದ 3ನೇ ಮುಖ್ಯ ರಸ್ತೆಯ ಮುಖಾಂತರ 4ನೇ 

ಅಡ್ಡ ರಸ್ತೆಯವರೆಗೆ ಮತ್ತು ವಿನೋಬನಗರ 2ನೇ ಮುಖ್ಯ ರಸ್ತೆಯ 
ಮುಖಾಂತರ 17ನೇ ಅಡ್ಡ ರಸ್ತೆಯವರೆಗೆ, 


8 


ಕ್ರ | ವಾರ್ಡ್ 
ಸಂ | ನಂ 


| 
| 


ವಾರ್ಡ್ ಹೆಸರು 

, 


ವಾರ್ಡ 
ನಂ :17 


ಪಿ . ಜೆ. ಬಡಾವಣೆ 


ದಕ್ಷಿಣ 


18 


ವಾರ್ಡ | ಕಾಯಿಪೇಟೆ & 
ನಂ : 18 ಎಂ ಬಿ ಕೇರಿ. 


ದಿಕ್ಕುಗಳು 

ವಾರ್ಡಿನ ವ್ಯಾಪ್ತಿ 
ರೈಲ್ವೆ ಬ್ರಿಡ್ಜ್ ಮತ್ತು ವಿನೋಬನಗರ ದೊಡ್ಡ ಚರಂಡಿ ಸೇರುವ ಜಾಗದಿಂದ 
ಉತ್ತರ ಪ್ರಾರಂಭವಾಗಿ ರೈಲ್ವೆ ಲೈನ್ ಮೂಲಕ ಪೂರ್ವಾಭಿಮುಖವಾಗಿ 

ಮಹಾನಗರಪಾಲಿಕೆಯ ಮುಂಭಾಗ ರೈಲೆ ಬಿಡ್ ವರೆಗೆ. 
ಎಂಸಿಸಿ ಎ ಬ್ಲಾಕ್ 1ನೇ ಮುಖ್ಯ ರಸ್ತೆ 6ನೇ ಕ್ರಾಸ ಮೂಲಕ ಪಿ ಜೆ ಬಡಾವಣೆ 

2ನೇ ಮುಖ್ಯ ರಸ್ತೆ ಮತ್ತು 2ನೇ ಮುಖ್ಯ ರಸ್ತೆಯಿಂದ ಗುರುಭವನದ 
ದಕ್ಷಿಣ 

ಮುಂಭಾಗದ ರಸ್ತೆಯಿಂದ ಪಿ ಜೆ ಬಡಾವಣೆ 1ನೇ ಮುಖ್ಯ ರಸ್ತೆ 
ಕೂಡುವವರೆಗೆ. 

ಮಹಾನಗರಪಾಲಿಕೆಯ ರೈಲ್ವೆ ಅಂಡರ್ ಬ್ರಿಡ್ಜ್ ನಿಂದ ಪ್ರಾರಂಭವಾಗಿ ಪಿ ಜೆ 
ಪೂರ್ವ ಬಡಾವಣೆ 1ನೇ ಮುಖ್ಯ ರಸ್ತೆ ಮೂಲಕ ಶ್ರೀಮತಿ ರತ್ನಮ್ಮ ಮಹಿಳಾ ಹಾಸ್ಟಲ್ 

ಉತ್ತರ ಭಾಗದ ರಸ್ತೆಯವರೆಗೆ, 

ರೈಲ್ವೆ ಬ್ರಿಡ್ಜ್ ಮತ್ತು ವಿನೋಬನಗರ ದೊಡ್ಡ ಚರಂಡಿ ಸೇರುವ ಜಾಗದಿಂದ 
ಪಶ್ಚಿಮ ಪ್ರಾರಂಭವಾಗಿ ಚರಂಡಿ ಮೂಲಕ ದಕ್ಷಿಣಾಭಿಮುಖವಾಗಿ ಪಿ ಜೆ ಬಡಾವಣೆ 

6ನೇ ಕ್ರಾಸ್ ವರೆಗೆ. 

| ಚೌಕಿಪೇಟೆ ರಸ್ತೆಯಿಂದ ದೊಡ್ಡ ಪೇಟೆ ಮುಖಾಂತರ ಮತ್ತು ಜಾಲಿನಗರ 2ನೇ 
ಉತ್ತರ 

ಮುಖ್ಯ ರಸ್ತೆ ( ಬಾಕ್ಸ್ ಚರಂಡಿವರೆಗೆ) 
ರೈಲ್ವೆ ಹಳಿ ಮತ್ತು ಜಾಲಿನಗರದ ಬಾಕ್ಸ್ ಚರಂಡಿಯಿಂದ ರೈಲ್ವೆ ಹಳಿಯ 
ಮುಖಾಂತರ ರೈಲ್ವೆ ಸ್ಟೇಷನ್ ಪೂರ್ವಭಾಗದ ಅಂಡರ್ ಬ್ರಿಡ್ಜ್ ವರೆಗೆ , 

ಚೌಕಿಪೇಟೆ ವೃತ್ತದಿಂದ ವಿಜಯಲಕ್ಷ್ಮಿ ರಸ್ತೆ ಮುಖಾಂತರ ರೈಲ್ವೆ ಟ್ರ್ಯಾಕ್ ಮತ್ತು| 
ಪೂರ್ವ 

ಚನ್ನಗಿರಿ ವಿರುಪಾಕ್ಷಪ್ಪ ವೃತ್ತದ ಪಶ್ಚಿಮ ಭಾಗ , 
ಪಶ್ಚಿಮ 

ಜಾಲಿನಗರ 1ನೇ ಮುಖ್ಯ ರಸ್ತೆಯಲ್ಲಿರುವ ಬಾಕ್ಸ್ ಚರಂಡಿ ಮುಖಾಂತರ ರೈಲ್ವೆ | 
ಟ್ರಾಕ್ ವರೆಗೆ, 
ಚಿಗಟೇರಿ ಗಲ್ಲಿ ರಸ್ತೆ ಮತ್ತು ಕಾಳಿಕಾದೇವಿ ರಸ್ತೆ ಸೇರುವ ಸ್ಥಳದಿಂದ 
ಪೂರ್ವಭಿಮುಖವಾಗಿ ಚಿಗಟೇರಿ ಗಲ್ಲಿ ರಸ್ತೆ ಮುಖಾಂತರ ವಿಠಲಮಂದಿರ 

ದೇವಸ್ಥಾನದ ರಸ್ತೆವರೆಗೆ ಅಲ್ಲಿಂದ ದಕ್ಷಣಭಿಮುಖವಾಗಿ ವಿಠಲಮಂದಿರ 
ಉತ್ತರ 

ದೇವಸ್ಥಾನದ ರಸ್ತೆ ಮುಖಾಂತರ ಚೌಕಿಪೇಟೆ ರಸ್ತೆ ಸೇರುವ ಸ್ಥಳದವರೆಗೆ, 
ಅಲ್ಲಿಂದ ಪೂರ್ವಭಿಮುಖವಾಗಿ ಚೌಕಿಪೇಟೆ ರಸ್ತೆಯ ಮುಖಾಂತರ 
ಎ ,ಪಿ , ಎಂ . ಸಿ ರಸ್ತೆಯವರೆಗೆ, 

ಮಹಾನಗರಪಾಲಿಕೆಯ ಎದುರು ಭಾಗದಲ್ಲಿರುವ ರೈಲ್ವೆ ಅಂಡರ್ ಬ್ರಿಡ್ಜ್‌ನಿಂದ 
ದಕ್ಷಿಣ ರೈಲ್ವೆ ಲೈನ್ ಮುಖಾಂತರ ಈರುಳ್ಳಿ ಮಾರಿಕಟ್ಟೆ ಹತ್ತಿರದ ರೈಲ್ವೆ ಅಂಡರ್ ಬ್ರಿಡ್ಜ್ 

ಶೇಖರಪ್ಪ ನಗರ " ಬಿ " ಬ್ಲಾಕ್‌ವರೆಗೆ, 

ಬಂಬೂಬಜಾರ್ ರಸ್ತೆ ಹಾಗೂ ಎಪಿಎಂಸಿ ರಸ್ತೆ ಸೇರುವ ಸ್ಥಳದಿಂದ 
ಪೂರ್ವ ಎ . ಪಿ. ಎಂ .ಸಿ ರಸ್ತೆ ಮುಖಾಂತರ ಈರುಳ್ಳಿ ಮಾರ್ಕೆಟ್ ಅಂಡರ್ ಬಿಡ್ಸ್‌ವರೆಗೆ 

ಮತ್ತು ಶೇಖರಪ್ಪ ನಗರ " ಬಿ" ಬ್ಲಾಕ್‌ವರೆಗೆ. 

ಚಿಗಟೇರಿ ಗಲ್ಲಿ ರಸ್ತೆ ಮತ್ತು ಕಾಳಿಕಾದೇವಿ ರಸ್ತೆ ಸೇರುವ ಸ್ಥಳದಿಂದ 
ಪಶ್ಚಿಮ ದಕ್ಷಿಣಭಿಮುಖವಾಗಿ ಕಾಳಿಕಾದೇವಿ ರಸ್ತೆ ಮುಖಾಂತರ ರೈಲ್ವೇ 

ಅಂಡರ್‌ಬಿಡ್‌ವರೆಗೆ, 


19 . 


ವಾರ್ಡ | ಮಂಡಿಪೇಟೆ ಐ 
| ನಂ :19 | ಶೇಖರಪ್ಪ ನಗರ 


(d 


ವಾರ್ಡ್ | ವಾರ್ಡ್ 
ನಂ | ಹೆಸರು | ದಿಕ್ಕುಗಳು 

ವಾರ್ಡಿನ ವ್ಯಾಪ್ತಿ 
ಆರ್ ಎಮ್ ಸಿ ಮುಖ್ಯ ರಸ್ತೆ ವಿನಾಯಕ ಟಾಕೀಸ್ ಮುಂಭಾಗದ 

ರಸ್ತೆ ಸೇರುವ ಜಾಗದಿಂದ ಅದೇ ರಸ್ತೆಯ ಮುಖಾಂತರ 
ಉತ್ತರ 

ಬಸಾಪುರ ರಸ್ತೆಗೆ ಸೇರಿದ ಅಣ್ಣಾನಗರದ ದಕ್ಷಿಣ ಭಾಗದ ಕೊನೆಯ 
ಅಡ್ಡ ರಸ್ತೆ ಹಾದು ಬೇತೂರು ಹಳ್ಳದವರೆಗೆ, 

ಎ. ಪಿ. ಎಂ .ಸಿ ಗೇಟ್‌ನಿಂದ ಪೂರ್ವಭಿಮುಕವಾಗಿ ಭಾರತ್ 
ದಕ್ಷಿಣ 

ಕಾಲೋನಿ ಮುಖ್ಯ ರಸ್ತೆ ಮುಖಾಂತರ ಬೇತೂರು ಹಳ್ಳದವರೆಗೆ. 
| ವಾರ್ಡ | ಭಾರತ್ 

ಬೇಲೂರು ಹಳ್ಳ ಮತ್ತು ಅಣ್ಣಾನಗರ ದಕ್ಷಿಣ ಭಾಗದ ಅಡ್ಡರಸ್ತೆಗೆ 
( ನಂ : 20 | ಕಾಲೋನಿ ಸೇರುವ ಜಾಗದಿಂದ ದಕ್ಷಿಣಾಭಿಮುಖವಾಗಿ ಹಳ್ಳದ ಮುಖಾಂತರ 

ಪೂರ್ವ 

ಬಂದು ಭಾರತ್ ಕಾಲೋನಿ ಮುಖ್ಯ ರಸ್ತೆಯವರೆಗೆ ಹಾಗೂ 
ಎ , ಪಿ ,ಎಂಸಿ ಗೇಟ್‌ವರೆಗೆ. 
ಆರ್ ಎಮ್ ಸಿ ಮುಖ್ಯ ರಸ್ತೆ ವಿನಾಯಕ ಟಾಕೀಸ್ ಮುಂಭಾಗದ 

ರಸ್ತೆ ಸೇರುವ ಜಾಗದಿಂದ ಆರ್ ಎಮ್ ಸಿ ಮುಖ್ಯ ರಸ್ತೆಯ 
ಪಶ್ಚಿಮ 

ಮುಖಾಂತರ ಈರುಳ್ಳಿ ಮಾರ್ಕೆಟ್ ಹತ್ತಿರವಿರುವ ರೈಲ್ವೆ ಅಂಡರ್ 
ಬಿಡ್ಸ್‌ವರೆಗೆ, 
ಜಗಳೂರು ರಸ್ತೆ ಮತ್ತು ಆರ್ ಎಮ್ ಸಿ ರಸ್ತೆ ಸೇರುವ ಜಾಗದಿಂದ 

ಜಗಳೂರು ರಸ್ತೆ ಮುಖಾಂತರ ಮಹಾನಗರಪಾಲಿಕೆ 
ಉತ್ತರ 

ಸರಹದ್ದಿನವರೆಗೆ ಹಾಗೂ ಸರಹದ್ದಿನ ಮುಖಾಂತರ ಬಸಾಪುರ 
ಗ್ರಾಮದ ರಿ . ಸ27ರವರೆಗೆ. 
ಆರ್ ಎಮ್ ಸಿ ಮುಖ್ಯ ರಸ್ತೆ ಮತ್ತು ವಿನಾಯಕ ಟಾಕೀಸ್ 

ಮುಂಭಾಗದ ರಸ್ತೆ ಸೇರುವ ಜಾಗದಿಂದ ಅದೇ ರಸ್ತೆ ಮುಖಾಂತರ 
ದಕ್ಷಿಣ 

ಬಸಾಪುರ ರಸ್ತೆಗೆ ಸೇರಿದ ಅಣ್ಣಾನಗರದ ದಕ್ಷಿಣ ಭಾಗದ ಕೊನೆಯ 
ವಾರ್ಡ 
ಬಸವಾಪುರ 

ಅಡ್ಡ ರಸ್ತೆ ಹಾದು ಬೇತೂರು ರಸ್ತೆ ಹಳ್ಳದವರೆಗೆ, 
ನಂ : 21 

ಬಸಾಪುರ ಗ್ರಾಮದ ರಿ. ಸ.27ರ ಉತ್ತರದ ಗಡಿಯಿಂದ 
ಪೂರ್ವ ಪ್ರಾರಂಭವಾಗಿ ದಕ್ಷಿಣಾಭಿಮುಖವಾಗಿ ಬಂದು ಐಗೂರು ಗ್ರಾಮದ 

ರಸ್ತೆಯವರೆಗೆ, 
ಜಗಳೂರು ರಸ್ತೆ ಮತ್ತು ಆರ್ ಎಮ್ ಸಿ ಮುಖ್ಯ ರಸ್ತೆ ಸೇರುವ 

ಭಾಗದಿಂದ ಪ್ರಾರಂಭವಾಗಿ ದಕ್ಷಿಣಾಭಿಮುಖವಾಗಿ ಆರ್ ಎಮ್ ಸಿ 
ಪಶ್ಚಿಮ 

ಮುಖ್ಯರಸ್ತೆಇಯ ಮುಖಾಮತರ ವಿನಾಯಕ ಟಾಕೀಸ್ 

ರಸ್ತೆಯವರೆಗೆ, 
ವಾರ್ಡ | ಯಲ್ಲಮ್ಮ | 

ರಿಂಗ್ ರಸ್ತೆಯಲ್ಲಮ್ಮನಗರ 16ನೇ ಕ್ರಾಸ್ ಮೂಲಕ ವಿನೋಬನಗರ 
ನಂ : 22 ನಗರ 

4ನೇ ಮುಖ್ಯ ರಸ್ತೆಯವರೆಗೆ . 

ರಿಂಗ್ ರಸ್ತೆಯಿಂದ ಯಲ್ಲಮ್ಮನಗರ 14ನೇ ಕ್ರಾಸ್ ಮೂಲಕ 
ದಕ್ಷಿಣ 

ವಿನೋಬನಗರ 2ನೇ ಮುಖ್ಯ ರಸ್ತೆಯವರೆಗೆ. 
ವಿನೋಬನಗರ 6ನೇ ಕ್ರಾಸ್ ರಸ್ತೆ ಮತ್ತು 4ನೇ ಮುಖ್ಯ ಸೇರುವ 

ಜಾಗದಿಂದ ಪ್ರಾರಂಭವಾಗಿ ಪೂರ್ವಾಭಿಮುಖವಾಗಿ ಬಂದು 
ಪೂರ್ವ 

3ನೇ ಮುಖ್ಯ ರಸ್ತೆಗೆ ಬಂದು ದಕ್ಷಿಣಾಭಿಮುಖವಾಗಿ 2ನೇ ಮುಖ್ಯ 
ರಸ್ತೆಯ 14ನೇ ಕ್ರಾಸ್ ವರೆಗೆ. 

ಯಲ್ಲಮ್ಮನಗರ 6ನೇ ಕ್ರಾಸ್ ರಸ್ತೆ ಮತ್ತು ರಿಂಗ್ ಸೇರುವ 
ಪಶ್ಚಿಮ ಜಾಗದಿಂದ ಪ್ರಾರಂಭವಾಗಿ ದಕ್ಷಿಣಾಭಿಮುಖವಾಗಿ ರಿಂಗ್ ರಸ್ತೆ 

ಮೂಲಕ ಯಲ್ಲಮ್ಮನಗರ 14ನೇ ಕ್ರಾಸ್ ವರೆಗೆ, 


ವಾರ್ಡ ಬಸವಾಪುರ 


- 22 


ಉತ್ತರ 


ವಾರ್ಡ್ 


*)2 


ವಾರ್ಡ್ ಹೆಸರು 


ದಿಕ್ಕುಗಳು 


ವಾರ್ಡಿನ ವ್ಯಾಪ್ತಿ 


ನಂ 


ನಿಜಲಿಂಗಪ್ಪ 
ವಾರ್ಡ ಬಡಾವಣೆ & ಎಸ್ 
ನಂ :23 | ಎಸ್ ಬಡಾವನೆ " ಎ " 

ಬ್ಲಾಕ್ 


ರಿಂಗ್ ರಸ್ತೆ - ಯಲ್ಲಮ್ಮ ನಗರ 14ನೇ ಕ್ರಾಸ್ ಕೂಡುವ ರಸ್ತೆಯಿಂದ ಯಲ್ಲಮ್ಮ ನಗರ 
ಉತ್ತರ 

14ನೇ ಕ್ರಾಸ್ ಮೂಲಕ ವಿನೋಬನಗರ 2ನೇ ಮುಖ್ಯ ರಸ್ತೆಯವರೆಗೆ, 
ವಲಯ ಕಛೇರಿಯ ಮುಂಭಾಗದ ಶಾಮನೂರು ರಸ್ತೆಯ ಮುಖಾಂತರ 

ಲಕ್ಷಿಪ್ಲೋರ್ ಮಿಲ್ ಮುಂಭಾಗದಿಂದ ಶಾಮನೂರು ರಸ್ತೆಯ ಮುಖಾಂತರ 
ದಕ್ಷಿಣ 

ಶಾಮನೂರು ಚೌಡೇಶ್ವರಿ ದೇವಸ್ಥಾನ ಉತ್ತರಾಭಿಮುಖವಾಗಿ ಶಾಮನೂರು 
ರುದ್ರಭೂಮಿ ಗಡಿ ಮೂಲಕ ಕುಂದುವಾಡ ಕೆರೆಯವರೆಗೆ, 
ವಿನೋಬನಗರ 2ನೇ ಮುಖ್ಯ ರಸ್ತೆಯಿಂದ ದಕ್ಷಿಣ ಮುಖವಾಗಿ ಬಕ್ಕೇಶ್ವರ ಶಾಲೆ ರಸ್ತೆ 

ಮುಖಾಂತರ ಬಕ್ಕೇಶ್ವರ ಶಾಲೆ ರಸ್ತೆಯವರೆಗೆ ದಕ್ಷಿಣ ಮುಖವಾಗಿ ಮಹಾ 
ಪೂರ್ವ 

ನಗರಪಾಲಿಕೆ ವಲಯ ಕಛೇರಿಯವರೆಗೆ , ನಂತರ ಪಶ್ಚಿಮ ಮುಖವಾಗಿ ಲಕ್ಷ್ಮೀದ್ದೂರ್ 
ಮಿಲ್ ಮುಂಭಾಗ ಶಾಮನೂರು ರಸ್ತೆ ಮುಖಾಂತರ ಚೌಡೇಶ್ವರಿ ದೇವಸ್ಥಾನದವರೆಗೆ. 
ರಿಂಗ್ ರಸ್ತೆಯಲ್ಲಮ್ಮ ನಗರ 14ನೇ ಕ್ರಾಸ್ ಕೂಡುವ ರಸ್ತೆಯಿಂದ ರಿಂಗ್ ರಸ್ತೆ 

ಇಂಡೋರ್ ಸೇಡಿಯಂ ಮುಖಾಂತರ ಪಶ್ಚಿಮ ಮುಖವಾಗಿ ಕುಂದುವಾಡ ಪೂರ್ವ 
ಪಶ್ಚಿಮ 

ಭಾಗದ ಗೇಟ್‌ವರೆಗೆ ಹಾಗೂ ದಕ್ಷಿಣ ಮುಖವಾಗಿ ಶಾಮನೂರು ರುದ್ರಭೂಮಿ ಗಡಿ 
ಮೂಲಕ ಶಾಮನೂರು ರಸ್ತೆಯವರೆಗೆ. 
ಬಕ್ಕೇಶ್ವರ ಶಾಲೆಯಿಂದ ಪೂರ್ವದ ಕಡೆಗೆ ಎಂ , ಸಿ, ಸಿ "ಎ ಬ್ಲಾಕ್ 7ನೇ ರಸ್ತೆ ವರೆಗೆ, 

ವಿನೋಬನಗರ 2ನೇ ಮುಖ್ಯ ರಸ್ತೆ ಪೂರ್ವದ ಕಡೆಗೆ , ವಿನೋಬನಗರ ಪಕ್ಕದಲ್ಲಿರುವ 
ಉತ್ತರ ದೊಡ್ಡ ಚರಂಡಿ ಮತ್ತು ಮುದಳ್ಳಿ ತೋಟದ ಮುಖಾಂತರ ಪಿ. ಜೆ ಬಡಾವಣೆ 6ನೇ 

ಕ್ರಾಸ್‌ವರೆಗೆ ಸೇರಿದಂತೆ ರಾಂ ಅಂಡ್ ಕೋ ಮುಖಾಂತರವಾಗಿ 2ನೇ ಮುಖ್ಯ ರಸ್ತೆಗೆ 
ಬಂದು ಗುರುಭವನ ಮೂಲಕ ರತ್ನಮ್ಮ ಹಾಸ್ಟೆಲ್ ಪೂರ್ವ ಭಾಗದವರೆಗೆ , 
ದಾವಣಗೆರೆ - ಚನ್ನಗಿರಿ ರಸ್ತೆ ಮತ್ತು ಬಾಪೂಜಿ ಆಸ್ಪತ್ರೆ ಸೇರುವ ಜಾಗದ ಮುಖಾಂತರ 
ಎಂ .ಸಿ.ಸಿ ಕಾಲೋನಿ " ಬಿ" ಬ್ಲಾಕ್ 1ನೇ ಮುಖ್ಯ ರಸ್ತೆ ಮತ್ತು ಶಾಮನೂರು ರಸ್ತೆ 
ಮೂಲಕ ಎಂ . ಸಿ.ಸಿ "ಎ " ಬ್ಲಾಕ್ ವಲಯ ಕಛಢರಿಯವರೆಗೆ, 

ರತ್ನಮ್ಮ ಹಾಸ್ಟೆಲ್ ಉತ್ತರ ಭಾಗದ ರಸ್ತೆಯಿಂದ ಪ್ರಾರಂಭವಾಗಿ ಪಿ. ಜೆ ಬಡಾವಣೆ 1ನೇ 
ಪೂರ್ವ ಮುಖ್ಯ ರಸ್ತೆ ಅಂಬೇಡ್ಕರ್‌ ವೃತ್ತದ ಮೂಲಕ ಚನ್ನಗಿರಿ ರಸ್ತೆ ಮೂಲಕ ಕೆಟಿಜೆ ನಗರ 

16ನೇ ಕ್ರಾಸ್ - ಚನ್ನಗಿರಿ ರಸ್ತೆ ಕೂಡುವ ರಸ್ತೆಯವರೆಗೆ, 
ವಿನೋಬನಗರ 2ನೇ ಮುಖ್ಯ ರಸ್ತೆ ದಾವಣಗೆರೆ - ಹರಿಹರ ಸಹಕಾರ ಸಮುದಾಯ 

ಭವನದಿಂದ, 7ನೇ ಮುಖ್ಯ ರಸ್ತೆ ಎಂಸಿಸಿ " ಎ " ಬ್ಲಾಕ್ ಬಕ್ಕೇಶ್ವರ ಶಾಲೆಯ ರಸ 
ಪಶ್ಚಿಮ 

ಕೂಡುವ ರಸ್ತೆಯವರೆಗೆ ಹಾಗೂ ಬಕ್ಕೇಶ್ವರ ಶಾಲೆಯಿಂದ ದಕ್ಷಿಣದ ಕಡೆಗೆ ವಲಯ 
ಕಛೇರಿ ಶಾಮನೂರು ರಸ್ತೆಯವರೆಗೆ, 

ಮಹಾನಗರಪಾಲಿಕೆ ಮುಭಾಗದಲ್ಲಿರುವ ರೈಲ್ವೆ ಅಂಡರ್ ಬ್ರಿಡ್ಜ್‌ನಿಂದ ರೈಲ್ವೆ ಟ್ರ್ಯಾಕ್ 
ಉತ್ತರ 

ನಿಂದ ಆರ್ ಎಮ್ ಸಿ ರಸ್ತೆಯ ಅಂಡರ್ ಬ್ರಿಡ್ಜ್ ವರೆಗೆ. 

ಡಾ . ಬಿ.ಆರ್ ಅಂಬೇಡ್ಕರ್‌ ವೃತ್ತದಿಂದ ಕೆಟಿಜೆ ನಗರ 1ನೇ ಅಡ್ಡ ರಸ್ತೆ ಕೆಎಸ್‌ಆರ್‌ಟಿಸಿ 
ದಕ್ಷಿಣ ಕ್ವಾಟ್ರಸ್ ಹಿಂಭಾಗ ಮತ್ತು ನೀಲಮ್ಮನ ತೋಟ ದಕ್ಷಿಣ ಭಾಗದಿಂದ ದಾವಣಗೆರೆ 

ಡಿಸಿಎಂ ಈಶಾನ್ಯ ದಿಕ್ಕಿನವರೆಗೆ, 

ರೈಲ್ವೆ ಟ್ರ್ಯಾಕ್ ಮತ್ತು ಆರ್ ಎಮ್ ಸಿ ರಸ್ತೆಯಿಂದ ರೈಲ್ವೆ ಟ್ರ್ಯಾಕ್ ಮುಖಾಂತರ 
ಪೂರ್ವ 

ದಾವಣಗೆರೆ ಕಾಟನ್ ಮಿಲ್ ಈಶಾನ್ಯ ದಿಕ್ಕಿನವರೆಗೆ, 

ಮಹಾನಗರಪಾಲಿಕೆ ಮುಂಭಾಗದಲ್ಲಿರುವ ರೈಲ್ವೆ ಅಂಡರ್ ಬ್ರಿಡ್ಜ್‌ನಿಂದ ಸರ್ ಮಿರ್ಜಾ 
ಪಶ್ಚಿಮ ಇಸ್ಮಾಯಿಲ್ ರಸ್ತೆಯ ಮುಖಾಂತರ ಪಿ ಜೆ ಬಡಾವಣೆ 1ನೇ ಮುಖ್ಯ ರಸ್ತೆಯ 

ಮುಖಾಂತರ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದವರೆಗೆ, 


ವಾರ್ಡ 
ನಂ :24 


ಎಂ . ಸಿ . ಸಿ ಎ ಬ್ಲಾಕ್ 

& ಪಿ ಜೆ 
ಬಡಾವಣೆ 


25 | 


| ವಾರ್ಡ | ಕೆ. ಬಿ.ಬಡಾವಣೆ, 

ನಂ : 25 | ಡಿ, ಸಿ, ಎಂ ಕ್ವಾಟ್ರಸ್ 


| ಕ | ವಾರ್ಡ್ || 

ವಾರ್ಡ್ ಹೆಸರು 
ಸಂ | ನಂ . 


ವಾರ್ಡಿನ ವ್ಯಾಪ್ತಿ 


ಉತ್ತರ 


ವಾರ್ಡ 
ನಂ :26 


ಕೆ. ಟಿ. ಜೆ. ನಗರ - 02 


ಪಶ್ಚಿಮ 


ವಾರ್ಡ 
ನಂ : 27 


ಕೆ. ಟಿ. ಜೆ . ನಗರ - 01 


ದಿಕ್ಕುಗಳು 

ಡಾ . ಬಿ ಆರ್ ಅಂಬೇಡ್ಕರ್‌ ವೃತ್ತದಿಂದ ಪೂರ್ವಕ್ಕೆ ಕೆಟಿಜೆ ನಗರ 1ನೇ ಕಾಸ್ | 
ಮೂಲಕ ತ್ರಿಶೂಲ್ ಟಾಕೀಸ್ ವರೆಗೆ . 

ಚನ್ನಗಿರಿ ರಸ್ತೆ ಮತ್ತು ಕೆಟಿಜೆ ನಗರ 10ನೇ ಕ್ರಾಸ್ ಸೇರುವ ಜಾಗದಿಂದ ಪ್ರಾರಂಭವಾಗಿ | 
ದಕ್ಷಿಣ 

9ನೇ ಕ್ರಾಸ್ ಮೂಲಕ ನಿಟುವಳ್ಳಿ ಮುಖ್ಯ ರಸ್ತೆಯವರೆಗೆ. 

ತ್ರಿಶೂಲ್ ಟಾಕೀಸ್ ರಸ್ತೆಯಿಂದ ತ್ರಿಶೂಲ್ ಕಲಾಭವನದ ಪಶ್ಚಿಮದ ರಸ್ತೆ ಸೇರುವ | 
ಪೂರ್ವ ಜಾಗದಿಂದ ಅದೇ ರಸ್ತೆ ಮೂಲಕ ಬಂದು ಲೇಬರ್ ಕಾಲೋನಿಯ ಉತ್ತರ ಭಾಗದ 

ರಸ್ತೆ ಮೂಲಕ ಬಂದು ನಿಟುವಳ್ಳಿ ರಸ್ತೆಯವರೆಗೆ, 
ಡಾ . ಬಿ ಆರ್ ಅಂಬೇಡ್ಕರ್‌ ವೃತ್ತದಿಂದ ಚನ್ನಗಿರಿ ರಸ್ತೆ ಮೂಲಕ ಕೆಟಿಜೆ ನಗರ 10ನೇ 
ಕ್ರಾಸ್ ವರೆಗೆ. 

ಚನ್ನಗಿರಿ ರಸ್ತೆಯಿಂದ ಕೆಟಿಜೆ ನಗರ 10ರಿಂದ ಪ್ರಾರಂಭಗೊಂಡು 9ನೇ ಕ್ರಾಸ್ ಮೂಲಕ | 
ಉತ್ತರ 

ನಿಟುವಳ್ಳಿ ಮುಖ್ಯ ರಸ್ತೆಯವರೆಗೆ, 

ಚನ್ನಗಿರಿ ರಸ್ತೆ ಮತ್ತು ಕೆಟಿಜೆ ನಗರ 16ನೇ ಕ್ರಾಸ್ ಸೇರುವ ಜಾಗದಿಂದ 15ನೇ ಅಡ್ಡ 
ದಕ್ಷಿಣ 

ರಸ್ತೆಯ ಮೂಲಕ ನಿಟುವಳ್ಳಿ ಮುಖ್ಯ ರಸ್ತೆಯವರೆಗೆ. 

ಕೆಟಿಜೆ ನಗರ 9ನೇ ಕ್ರಾಸ್ ರಸ್ತೆಯಿಂದ ನಿಟುವಳ್ಳಿ ಮುಖ್ಯ ರಸ್ತೆ ಮೂಲಕ ಕೆಟಿಜೆ ನಗರ | 
ಪೂರ್ವ 

15ನೇ ಕ್ರಾಸ್ ವರೆಗೆ . 

ಡಾ . ಬಿ ಆರ್ ಅಂಬೇಡ್ಕರ್‌ ವೃತ್ತದಿಂದ ಚನ್ನಗಿರಿ ರಸ್ತೆ ಮೂಲಕ ಕೆಟಿಜೆ ನಗರ 10ನೇ 
ಪಶ್ಚಿಮ 

ಕ್ರಾಸ್ ವರೆಗೆ 
ನಿಟುವಳ್ಳಿ ಮುಖ್ಯ ರಸ್ತೆ ಮತ್ತು ಕೆಟಿಜೆ ನಗರ 9ನೇ ಅಡ್ಡ ರಸ್ತೆ ಸೇರುವ ಜಾಗದಿಂದ 

ಪೂರ್ವಾಭಿಮುಖವಾಗಿ ಕೆ ಬಿ ಬಡಾವಣೆಯ ಬಳ್ಳಾರಿ ಸಿದ್ದಮ್ಮನ ಪಾರ್ಕ ರಸ್ತೆಗೆ 
ಉತ್ತರ 

ಉತ್ತರಾಭಿಮುಖವಾಗಿ ಬಂದು ಬಳ್ಳಾರಿ ಸಿದ್ದಮ್ಮ ಪಾರ್ಕ್ ದಕ್ಷಿಣಭಾಗದ ರಸ್ತೆಗೆ ಸೇರಿ 
ತ್ರಿಶೂಲ್ ಕಲಾ ಭವನದ ದಕ್ಷಿಣದ ಪಾಂಪೌಂಡ್ ವರೆಗೆ. 

ಕಾಂ. ಲೆನಿನ್ ವೃತ್ತದಿಂದ ನಿಟುವಳ್ಳಿ ರಸ್ತೆ ಮೂಲಕ ( ಇಎಸ್‌ಐ ಆಸ್ಪತ್ರೆ) ರಾಷ್ಟೋತ್ತನ್ನ 
ದಕ್ಷಿಣ 

ವಿದ್ಯಾಕೇಂದ್ರ ಶಾಲೆವರೆಗೆ 

ಕೆಎಸ್‌ಆರ್‌ಟಿಸಿ ಬಸ್ ನಿಲ್ದಾಣದ ರಸ್ತೆಯಿಂದ ಸಿದ್ದೇಶ್ವರ ಮಿಲ್ ಮೂಲಕ 
ಪೂರ್ವ 

ರಾಷ್ಟೋತ್ತನ್ನ ವಿದ್ಯಾಕೇಂದ್ರ ಶಾಲೆವರೆಗೆ ( ಬಸ್ ನಿಲ್ದಾಣದ ರಸ್ತೆ ಮೂಲಕ) 
ನಿಟುವಳ್ಳಿ ಮುಖ್ಯ ರಸ್ತೆ ಮತ್ತು ಕೆಟಿಜೆ ನಗರ ೨ನೇ ಅಡ್ಡ ರಸ್ತೆ ಸೇರುವ ಜಾಗದಿಂದ 
ನಿಟುವಳ್ಳಿ ಮುಖ್ಯ ರಸ್ತೆ ಮೂಲಕ ಕೆಟಿಜೆ ನಗರ 18ನೇ ಅಡ್ಡ 
ರಸ್ತೆಯವರೆಗೆ( ಕಾಂ . ಲೆನಿನ್ ವೃತ) 

ನಿಟುವಳ್ಳಿ ಕೆಎಸ್‌ಆರ್‌ಟಿಸಿ ಬಸ್ ನಿಲ್ದಾಣದ ರಸ್ತೆಯಿಂದ ಪೂರ್ವಾಭಿಮುಖವಾಗಿ ಪಿಬಿ | 
ಉತ್ತರ ರಸ್ತೆಯ ಮೂಲಕ ಗಣೇಶ ಮಿಲ್ ಸರಹದ್ದಿನವರೆಗೆ ಅಂದರೆ ( ಬಾಕ್ಸ್ ಚರಂಡಿ, 

ಡಿಆರ್‌ಆರ್ ಶಾಲೆ ಹಿಂಭಾಗದ ಚರಂಡಿವರೆಗೆ) 

ನಿಟುವಳ್ಳಿ ರಸ್ತೆ ಮತ್ತು ಚಾಮುಂಡೇಶ್ವರಿ ಟಾಕೀಸ್‌ ಪಕ್ಕದ ರಸ್ತೆಗೆ ಸೇರುವ ಜಾಗದಿಂದ | 
ದಕ್ಷಿಣ ಮಣಿಕಂಠ ವೃತ್ತದ ಮುಖೇನ ಡಿಸಿಎಂ ಹಿಂಭಾಗದ ಕಾಂಪೌಂಡ್ ಮೂಲಕ ರೈಲ್ವೆ 

ಲೈನ್ ವರೆಗೆ , 

ಡಿಸಿಎಂ ಮಿಲ್ ಮುಖ್ಯ ರಸ್ತೆ ಮತ್ತು ಪಿ ಬಿ ರಸ್ತೆ ಸೇರುವ ರೈಲ್ವೆ ಜಾಗದಿಂದ ರೈಲ್ವೆ | 
ಪೂರ್ವ 

ಲೈನ್ ಮುಖಾಂತರ ಡಿಸಿಎಂ ಕಾಂಪೌಂಡ್ ದಕ್ಷಿಣದವರೆಗೆ, 

ಹೊಸ ಬಸ್ ನಿಲ್ದಾಣದ ರಸ್ತೆ ಸಿದ್ದೇಶ್ವರ ಮಿಲ್ ಮುಖಾಂತರ ಚಾಮುಂಡೇಶ್ವರಿ | 
ಪಶ್ಚಿಮ 

| ಟಾಕೀಸ್ ದಕ್ಷಿಣ ರಸ್ತೆಯವರೆಗೆ. 


ವಾರ್ಡ 
ನಂ : 28 


ಭಗತ್‌ಸಿಂಗ್ ನಗರ 


ಪಶ್ಚಿಮ 


ನಿಟುವಳ್ಳಿ 
ಆಂಜನೇಯ 
ಬಡಾವಣೆ & 


29 | ವಾರ್ಡ 


ನಂ :29 


ಶ್ರೀರಾಮ್ 


ಬಡಾವಣೆ 


ವಾರ್ಡ್ 
ಸಂ | ನಂ | ವಾರ್ಡ್ ಹೆಸರು ದಿಕ್ಕುಗಳು 

ವಾರ್ಡಿನ ವ್ಯಾಪ್ತಿ 
ಈರುಳ್ಳಿ ಮಾರುಕಟ್ಟೆ ಅಂಡರ್ ಬಿಡ್ಸ್ ನಿಂದ ಭಾರತ್ ಕಾಲೋನಿ ಮುಖ್ಯ ರಸ್ತೆ 
ಉತ್ತರ 

ಮುಖಾಂತರ ಹಾಗೂ ಬಸಾಪುರ ಗ್ರಾಮ ಗಡಿಯ ಮುಖಾಂತರರಿ. ಸ. 318ರವರೆಗೆ, 

ರೈಲ್ವೆ ಹಳಿಯ ಮುಖಾಂತರ ಎನ್ ಹೆಚ್ - 4 ಬೈಪಾಸ್ ಸೇರುವ ಜಾಗದ 

ದಕ್ಷಿಣ 
ವಾರ್ಡ ಅವರಗೆರೆ & 

ಮುಖಾಂತರ ಮಹಾನಗರಪಾಲಿಕೆ ಸರಹದ್ದಿನವರೆಗೆ, 
ನಂ :30 | ಗೋಶಾಲೆ. 

ಅವರಗೆರೆ ಗ್ರಾಮದ ರಿಸ. 325ರಿಂದ ಮಹಾನಗರಪಾಲಿಕೆ ಸರಹದ್ದಿನ ಮುಖಾಂತರ 
ಪೂರ್ವ 

ಎನ್ ಹೆಚ್ -4ರಸ್ತೆಯವರೆಗೆ, 
ಪಶ್ಚಿಮ 

ಈರುಳ್ಳಿ ಮಾರುಕಟ್ಟೆ ಅಂಡರ್ ಬ್ರಿಡ್ಜ್ ನಿಂದ ರೈಲ್ವೆ ಹಳಿಯ ಮುಖಾಂತರ ಎನ್ | 
ಹೆಚ್ - 4ರಸ್ತೆಯವರೆಗೆ, 

ಎನ್, ಹೆಚ್ -4 ಬೈಪಾಸ್ ಹೈಟೆಕ್ ಹಾಸ್ಪಿಟಲ್‌ಸೇರುವ 
ಉತ್ತರ 

ಸ್ಥಳದಿಂದ 
ಪೂರ್ವಭಿಮುಖವಾಗಿ ಪಿಬಿ ರಸ್ತೆ ಜಂಕ್ಷನ್‌ವರೆಗೆ, 
ಎಸ್ ಒ ಜಿ 

ಪಾಮೇನಹಳ್ಳಿ ಮುಖ್ಯ ರಸ್ತೆಯಿಂದ ಮಹಾ ನಗರಪಲಿಕೆ ಸರಹದ್ದು ಮುಲಕ ಬಾಡಾ 
ವಾರ್ಡ ಕಾಲೋನಿ & ದಕ್ಷಿಣ 

ಕ್ರಾಸ್‌ರಸ್ತೆಯವರೆಗೆ, 
ನಂ :31 | ಆಂಜನೇಯ ಮಿಲ್ 

ಪೂರ್ವ ಪಿ, ಬಿ ಮುಖ್ಯರಸ್ತೆಯಿಂದ ಕ್ಯಾನ್ಸರ್‌ಹಾಸ್ಪಿಟಲ್‌ವರೆಗೆ ( ಬೈಪಾಸ್ ಮುಖಾಂತರ). 
ಬಡಾವಣೆ. 

ಪಶ್ಚಿಮ 

ಎಸ್. ಒ,ಜಿ ಕಾಲೋನಿಯಿಂದ ಹೈಟೆಕ್ ಹಾಸ್ಪಿಟಲ್‌ವರೆಗೆ (ಎನ್.ಹೆಚ್ -4 ಬೈಪಾಸ್ 
ಹತ್ತಿರ) 

ನಿಟುವಳ್ಳಿ ರಸ್ತೆ ಚಾಮುಂಡೇಶ್ವರಿ ಟಾಕೀಸ್‌ ಪಕ್ಕದ ರಸ್ತೆಗೆ ಸೇರುವ ಜಾಗದಿಂದ 
ಉತ್ತರ ಮಣಿಕಂಠ ವೃತ್ತದ ಮೂಖೇನ ಡಿಸಿಎಂ ಹಿಂಭಾಗದ ಕಾಂಪೌಂಡ್ ಮೂಲಕ ರೈಲ್ವೆ 

ಲೈನ್ ವರೆಗೆ 

ನಿಟುವಳ್ಳಿ ದುರ್ಗಾಂಭಿಕ ದೇವಸ್ಥಾನದ ರಸ್ತೆ ಮತ್ತು ಪಾಮೇನಹಳ್ಳಿ ರಸ್ತೆ ಸೇರುವ 
ವಾರ್ಡ ನಿಟುವಳ್ಳಿ ಚಿಕ್ಕನಹಳ್ಳಿ | ಜಾಗದಿಂದ ಪಾಮೇನಹಳ್ಳಿ ರಸ್ತೆಯ ಮುಖಾಂತರ ಎನ್ ಹೆಚ್ - 4 ಬೈ ಪಾಸ್ ವರೆಗೆ 
ನಂ : 32 | ಬಡಾವಣೆ 

ಡಿಸಿಎಂ ಕಾಂಪೌಂಡ್ ದಕ್ಷಿಣ ಮತ್ತು ರೈಲ್ವೆ ಹಳಿ ಸೇರುವ ಜಾಗದಿಂದ ರೈಲ್ವೆ ಹಳಿಯ 
ಪೂರ್ವ 

ಮುಖಾಂತರ ಎನ್ ಹೆಚ್ - 4 ಬೈ ಪಾಸ್‌ವರೆಗೆ . 

ನಿಟುವಳ್ಳಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ರಸ್ತೆ ಮತ್ತು ಚಾಮುಂಡೇಶ್ವರಿ 
ಪಶ್ಚಿಮ ಟಾಕೀಸ್ ದಕ್ಷಿಣಭಾಗದ ರಸ್ತೆ ಸೇರುವ ಜಾಗದಿಂದ ದುರ್ಗಾಂಬಿಕಾ ದೇವಸ್ಥಾನ 

ರಸ್ತೆಯ ಮುಖಾಂತರ ಪಾಮೇನಹಳ್ಳಿ ರಸ್ತೆಯವರೆಗೆ. 
ಉತ್ತರ ನಿಟ್ಟುವಳ್ಳಿ ಎ ಕೆ ಹಟ್ಟಿಯಿಂದ ಪೂರ್ವಭಿಮುಖವಾಗಿ ಭೂಮಿಕ ನಗರ ವೃತ್ತದವರೆಗೆ, 

ಕೆ. ಇ . ಬಿ ಗ್ರಿಡ್‌ನಿಂದ ಟಿ ವಿ ಸ್ಟೇಷನ್ ಮುಖಾಂತರ ಲೋಕಿಕೆರೆ ರಸ್ತೆ ಮುಖಾಂತರ 
ದಕ್ಷಿಣ 

ಎನ್. ಹೆಚ್ - 4 ಬೈಪಾಸ್ ಮುಖಾಂತರ ಹೈಟೆಕ್ ಹಾಸ್ಪಿಟಲ್‌ವರೆಗೆ. 
ವಾರ್ಡ 
33 | ಸರಸ್ವತಿ ಬಡಾವಣೆ ಭೂಮಿಕ ವೃತ್ತದಿಂದ ಕಾಳಿದಾಸ ವೃತ್ತ ಹೈಟೆಕ್ ಹಾಸ್ಪಿಟಲ್ ರಸ್ತೆಯಿಂದ ಎನ್ ಹಜೆ 4 | 
ನಂ :33 

ಪೂರ್ವ 

ವರೆಗೆ. 

ಕೆ.ಇ.ಬಿ ಪವರ್ ಗ್ರಿಡ್‌ ಆಫೀಸ್‌ನಿಂದ ನಿಟ್ಟುವಳ್ಳಿ ಮುಖ್ಯ ರಸ್ತೆ ಮುಖಾಂತರ ಎ.ಕೆ | 
ಪಶ್ಚಿಮ 

ಹಟ್ಟಿ ನಿಟ್ಟುವಳ್ಳಿಯವರೆಗೆ, 

ಹದಡಿ ರಸ್ತೆಯಿಂದ ಐ ಟಿ ಐ ಕಾಲೇಜ್ ಪೂರ್ವಭಿಮುಖವಾಗಿ ನಂತರ ದೇವರಾಜ್ | 
ಉತ್ತರ - ಸೊಸೈಟಿ ಉತ್ತರಾಭಿಮುಖವಾಗಿ 60ಅಡಿ ರಿಂಗದ ರಸ್ತೆ ಮೂಲಕ ನಿಟ್ಟುವಳ್ಳಿ 

ಶಾಮನೂರು ರಿಂಗ್ ರಸ್ತೆಯಿಂದ ಎ .ಕೆ ಹಟ್ಟಿ ನಿಟ್ಟುವಳ್ಳಿ ಮುಖ್ಯ ರಸ್ತೆಯವರೆಗೆ, 
| ವಾರ್ಡ | ಶಿವಕುಮಾರ ಸ್ವಾಮಿ | ದಕ್ಷಿಣ 

ಹದಡಿ ರಸ್ತೆ ಗಣಪತಿ ದೇವಸ್ಥಾನ ಮುಂಭಾಗದಿಂದ ಚಿಕ್ಕಮಣ್ಣಿ ದೇವರಾಜ್ ಅರಸ್ | 

ಬಡಾವಣೆ, 
ನಂ : 34 ಬಡಾವಣೆ 

ಚಿಕ್ಕಮಣ್ಣಿ ದೇವರಾಜ್ ಅರಸ್ ಬಡಾವಣೆ ನಿಟ್ಟುವಳ್ಳಿ ಮುಖ್ಯ ರಸ್ತೆ ಮುಖಾಂತರ 
ಸಿಂಚನ ಪಬ್ಲಿಕ್ ಶಾಲೆಯವರೆಗೆ ಎ ಕೆ ಹಟ್ಟಿ, 
( ಐ ಟಿ ಐ ಕಾಲೇಜ್ ಗಡಿಯಿಂದ ಹದಡಿ ರಸ್ತೆ ಮುಖಾಂತರ ವಿದ್ಯುತ್ ಗ್ರಿಡ್ 
ಹೌಸ್‌ವರೆಗೆ ಗಣಪತಿ ದೇವಸ್ಥಾನದ ಹತ್ತಿರ . 


ದಕ್ಷಿಣ 


ಪೂರ್ವ 


ಪಶ್ಚಿಮ 


13 


8(વા 


ವಾರ್ಡ್ 
ನಂ 


ವಾರ್ಡ್ ಹೆಸರು 


ದಿಕ್ಕುಗಳು 


ವಾರ್ಡಿನ ವ್ಯಾಪ್ತಿ 


35 


ವಾರ್ಡ | ನಿಟುವಳ್ಳಿ ಹೊಸ 
ನಂ : 35 

ಬಡಾವಣೆ 


ವಾರ್ಡ 
ನಂ :36 


ಲೆನಿನ್ ನಗರ 


ನಿಟುವಳ್ಳಿ ಮುಖ್ಯ ರಸ್ತೆ ಕೆಟಿಜೆ ನಗರ 18ನೇ ಕ್ರಾಸ್ ಸೇರುವ ಜಾಗದಿಂದ 
ಉತ್ತರ ಕಾಂ . ಲೆನಿನ್ ವೃತ್ತದ ಮೂಲಕ ಹೊಸ ಬಸ್ ನಿಲ್ದಾಣದ ರಸ್ತೆಯವರೆಗೆ 

( ರಾಷ್ಟೋತ್ತನ್ನ ವಿದ್ಯಾಲಯದವರೆಗೆ) . 

ನಿಟುವಳ್ಳಿ ಮುಖ್ಯ ರಸ್ತೆಯಿಂದ ಕಾಲೇಜ್ ರಸ್ತೆ ಸೇರುವ ಜಾಗದಿಂದ | 
ದಕ್ಷಿಣ 

ಕಾಲೇಜು ರಸ್ತೆಯ ಮೂಲಕ ದುರ್ಗಾಂಭಿಕ ದೇವಸ್ಥಾನದ ರಸ್ತೆಯವರೆಗೆ. 

ಹೊಸಬಸ್ ನಿಲ್ದಾಣದಿಂದ ಸಿದ್ದೇಶ್ವರ ಟೆಕ್ಸ್ ಟೈಲ್ಸ್ ಮುಖಾಂತರ 
ಪೂರ್ವ ನಿಟುವಳ್ಳಿ ಗ್ರಾಮದ ರಿ. ಸ.104ರಲ್ಲಿರುವ ಆಟದ ಮೈದಾನದಿಂದ ನಿಟುವಳ್ಳಿ 

ದುರ್ಗಾಂಭಿಕ ದೇವಸ್ಥಾನದ ರಸ್ತೆ, ನಿಟುವಳ್ಳಿ ರಸ್ತೆವರೆಗೆ 

ನಿಟುವಳ್ಳಿ ಮುಖ್ಯ ರಸ್ತೆ ಕೆಟಿಜೆ ನಗರ 18ನೇ ಕ್ರಾಸ್ ಸೇರುವ ಜಾಗದಿಂದ | 
ಪಶ್ಚಿಮ 

ನಿಟುವಳ್ಳಿ ರಸ್ತೆ ಮೂಲಕ ನಿಟುವಳ್ಳಿ ಕಾಲೇಜ್ ವರೆಗೆ 

ಲೆನಿನ್ ಸರ್ಕಲ್ ರೂರಲ್ ಪೋಲಿಸ್ ಸ್ಟೇಷನ್‌ನಿಂದ ನಿಟ್ಟುವಳ್ಳಿ | 
ಉತ್ತರ 

ಮುಖ್ಯರಸ್ತೆಯವರೆಗೆ. 
ಹದಡಿ ರಸ್ತೆಯಿಂದ ಐ ಟಿ ಐ ಕಾಲೇಜ್ ಪೂರ್ವಭಿಮುಖವಾಗಿ ನಂತರ 

ದೇವರಾಜ್‌ ಸೊಸೈಟಿ ಉತ್ತರಾಭಿಮುಖವಾಗಿ 60ಅಡಿ ರಿಂಗದ ರಸ್ತೆ 
ದಕ್ಷಿಣ 

ಮೂಲಕ ನಿಟ್ಟುವಳ್ಳಿ ಶಾಮನೂರು ರಿಂಗ್ ರಸ್ತೆಯಿಂದ ಎಕೆ ಹಟ್ಟಿ 
ನಿಟ್ಟುವಳ್ಳಿ ಮುಖ್ಯ ರಸ್ತೆಯವರೆಗೆ, 

ನಿಟ್ಟುವಳ್ಳಿ ಮುಖ್ಯ ರಸ್ತೆ ಎ ಕೆ ಹಟ್ಟಿಯಿಂದ ನಿಟ್ಟುವಳ್ಳಿ ಕಾಲೈಜ್ 
ಪೂರ್ವ 

ರಸ್ತೆಯವರೆಗೆ, 
ಪಶ್ಚಿಮ ಲೆನಿನ್ ಸರ್ಕಲ್‌ನಿಂದ ಐ ಟಿ ಐ ಕಾಲೇಜ್ ಗಡಿಯವರೆಗೆ. 

ಚನ್ನಗಿರಿ ರಸ್ತೆಯಲ್ಲಿ ಬರುವ ಕೆಟಿಜೆ ನಗರ 16ನೇ ಕ್ರಾಸ್ ಸೇರುವ 
ಜಾಗದಿಂದ 16 ,15ನೇ ಕ್ರಾಸ್ ಮೂಲಕ ನಿಟುವಳ್ಳಿ ರಸ್ತೆ ಕೂಡುವವರೆಗೆ , 

ಚನ್ನಗಿರಿ ರಸ್ತೆಯಲ್ಲಿ ಬರುವ ಕೊಂಡಜ್ಜಿ ಬಸಪ್ಪ ವೃತ್ತದಿಂದ ಚನ್ನಗಿರಿ ರಸ್ತೆ 
ದಕ್ಷಿಣ 

ಮೂಲಕ ಕೆಟಿಜೆ ನಗರ 16ನೇ ಕ್ರಾಸ್‌ವರೆಗೆ, 

ನಿಟುವಳ್ಳಿ ಮುಖ್ಯ ರಸ್ತೆಯಿಂದ ಮತ್ತು ಕೆಟಿಜೆ ನಗರ 15 ನೇ ಕ್ರಾಸ್ | 
ಪೂರ್ವ ಕೂಡುವ ಜಾಗದಿಂದ ನಿಟುವಳ್ಳಿ ಮುಖ್ಯ ರಸ್ತೆಯ ಮೂಲಕ 

ಕಾಲೇಜ್‌ವರೆಗೆ, 

ಚನ್ನಗಿರಿ ರಸ್ತೆಯಲ್ಲಿ ಬರುವ ಕೆಟಿಜೆ ನಗರ 16ನೇ ಕ್ರಾಸ್ ಸೇರುವ 
ಪಶ್ಚಿಮ 

ಜಾಗದಿಂದ ಚನ್ನಗಿರಿ ರಸ್ತೆ ಮೂಲಕ ಕೊಂಡಜ್ಜಿ ಬಸಪ್ಪ ವೃತ್ತದವರೆಗೆ, 
ಶಾಮನೂರು ರಸ್ತೆ ಮತ್ತು ಸುಕ್ಷೇಮ ಆಸ್ಪತ್ರೆ ಕೂಡುವ ಜಾಗದಿಂದ 

ಆಂನೂರು ರಸ್ತೆ ಮೂಲಕ ಎಂಸಿ ಕಾಲೋನಿ 6ನೇ ಮುಖ್ಯ ರಸ್ತೆ ಮತ್ತು 
ಉತ್ತರ 

6ನೇ ಮುಯ ರಸ್ತೆ ಮುಖಾಂತರ 3ನೇ ಅಡ್ಡ ರಸ್ತೆ ಹಾಗೂ ಬಾಪೂಜಿ 
ಆಸತ್ರೆ ಮುಂಭಾಗದಿಂದ ದಾವಣಗೆರೆ ಚನ್ನಗಿರಿ ರಸ್ತೆ ಕೂಡುವವರೆಗೆ, 

ಬಿ.ಐ . ಇ. ಟಿ ಕಾಲೇಜ್ ರಸ್ತೆಯಲ್ಲಿರುವ ಅಂಜನಾದ್ರಿ ಸ್ಟೋರ್ ನಿಂದ ಶ್ರೀ 
ದಕ್ಷಿಣ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಖಾಂತರ ಕಲಾ ಕಾಲೇಜ್ 

ಮೂಲಕ ಗಾಂಧಿ ವೃತ್ತದಿಂದ ಶಾಮನೂರು ನಿಟುವಳ್ಳಿ ರಸ್ತೆ, 
ಪೂರ್ವ 

ದಾವಣಗೆರೆ ಚನ್ನಗಿರಿ ರಸ್ತೆ ಮತ್ತು ಬಾಪೂಜಿ ಆಸ್ಪತ್ರೆ ರಸ್ತೆಯಿದ ಚನ್ನಗಿರಿ 
ರಸ್ತೆ ಮೂಲಕ ( ಐಟಿಐ ಕಾಲೇಜ್ ವರೆಗೆ) 

ಶಾಮನೂರು ರಸ್ತೆಯಲ್ಲಿಉವ ಸುಕ್ಷೇಮ ಆಸತ್ರೆಯ ಪಶ್ಚಿಮ ಭಾಗದ 
ಪಶ್ಚಿಮ ರಸ್ತೆಯಿಂದ ಬಾಪೂಜಿ ಸ್ಕೂಲ್ ಮುಖಾಂತರ ( ಬಿ . ಐ . ಇ. ಟಿ ಕಾಲೇಜು 

ರೋಡ್) ಅಂಜನಾದ್ರಿ ಸ್ಫೋರ್ಸ್ ವರೆಗೆ 


ಉತ್ತರ 


ವಾರ್ಡ 
ನಂ : 37 


ಕೆ. ಇ . ಬಿ .ಕಾಲೋನಿ 


ವಾರ್ಡ 
ನಂ :38 


ಎಂ . ಸಿ.ಸಿ ಬಿ ಬ್ಲಾಕ್ 


14 


29 


AO 


ಕ್ರ ವಾರ್ಡ್ | 

* ವಾರ್ಡ್ ಹೆಸರು ದಿಕ್ಕುಗಳು 
ಸಂ | ನಂ 

ವಾರ್ಡಿನ ವ್ಯಾಪ್ತಿ 
ನಿಟುವಳ್ಳಿ ಶ್ಯಾಮನೂರು ರಸ್ತೆಯಲ್ಲಿರುವ ಶ್ರೀ ತರಳಬಾಳು ಜಗದ್ಗುರು 
ಉತ್ತರ ವಿದ್ಯಾಸಂಸ್ಥೆಯ ತೋಟದಿಂದ ಅದೇ ರಸ್ತೆಯ ಮುಖಾಂತರ ಚನ್ನಗಿರಿ 

ರಸ್ತೆಯವರೆಗೆ 

ಬೈಪಾಸ್ ರಸ್ತೆಯಲ್ಲಿರುವ ಲೋಕಿಕೆರೆ ರಸ್ತೆ ಮುಖಾಂತರ ವಿನಾಯಕ ನಗರದ 
ದಕ್ಷಿಣ 

40 ಅಡಿ ರಸ್ತೆಯವರೆಗೆ. 
ವಾರ್ಡ ವಿದ್ಯಾನಗರ | 

ನಿಟುವಳ್ಳಿ ಶ್ಯಾಮನೂರು ರಸ್ತೆ ಕೂಡುವ ಜಾಗದಿಂದ ಚನ್ನಗಿರಿ ರಸ್ತೆಯ ಮತ್ತು 
ನಂ :39 

ಪೂರ್ವ 

ಲೋಕಿಕೆರೆ ರಸ್ತೆಯ ಮುಖಾಂತರ ಬೈಪಾಸ್ ರಸ್ತೆಯವರೆಗೆ, 
ನಿಟುವಳ್ಳಿ ಶಾಮನೂರು ರಸ್ತೆಯಲ್ಲಿರುವ ಶ್ರೀ ತರಳಬಾಳು ಜಗದ್ಗುರು | 

ವಿದ್ಯಾಸಂಸ್ಥೆಯ ತೋಟದಿಂದ ವಿನಾಯಕ ಬಡಾವಣೆಯ ಹಳ್ಳದ ಮತ್ತು 
ಪಶ್ಚಿಮ 

ವಿನಾಯಕ ಬಡಾವಣೆಯ 40ಅಡಿ ರಸ್ತೆಯ ಮುಖಾಂತರ ಬೈಪಾಸ್ 
ರಸ್ತೆಯವರೆಗೆ. 

ಬಿಐಇಟಿ ಕಾಲೇಜ್ ರಸ್ತೆಯಲ್ಲಿರುವ ಅಂಜನಾದ್ರಿ ಸ್ಟೋರ್ ನಿಂದ ಶ್ರೀ 
ಉತ್ತರ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಖಾಂತರ ಕಲಾ ಕಾಲೇಜ್ ಕಾಂಪೌಂಡ್ 

ವರೆಗೆ. 

ಬಿಐಇಟಿ ಪಾಲಿಟೆಕ್ನಿಕ್ ಕಾಲೇಜ್ ಮತ್ತು ಬೈಪಾಸ್ ರಸ್ತೆ ಸೇರುವ ಜಾಗದಿಂದ | 
ದಕ್ಷಿಣ 

ಬೈಪಾಸ್ ಮುಖಾಂತರ ವಿನಾಯಕ ನಗರ 40 ಅಡಿ ಅಗಲ ರಸ್ತೆಯವರೆಗೆ, 
ವಾರ್ಡ ಆಂಜನೇಯ 

ಎಂ ಸಿ ಕಾಲೋನಿ ಬಿ ಬ್ಲಾಕ್ 1ನೇ ಮುಖ್ಯ ರಸ್ತೆ ಮತ್ತು ಕಲಾ ಕಾಲೇಜ್ 
ನಂ : 40 ಬಡಾವಣೆ 

ಸೇರುವ ಜಾಗದಿಂದ ವಿದ್ಯಾನಗರ ಗಾಂಧಿವೃತ್ತದವರೆಗೆ ಮತ್ತು ಶ್ರೀ ತರಳಬಾಳು 
ಪೂರ್ವ 

ಜಗದ್ಗುರು ವಿದ್ಯಾಸಂಸ್ಥೆಯ ತೋಟದಿಂದ ವಿನಾಯಕ ನಗರದ ಚರಂಡಿ ಮತ್ತು 
40ಅಡಿ ರಸ್ತೆಯ ಮುಖಾಂತರ ಬೈಪಾಸ್‌ವರೆಗೆ, 

ಬಿಐಇಟಿ ಕಾಲೇಜ್ ರಸ್ತೆಯಲ್ಲಿರುವ ಅಂಜನಾದ್ರಿ ಸ್ಟೋರ್ ನಿಂದ ಬಿಐಇಟಿ | 
ಪಶ್ಚಿಮ 

ಕಾಲೇಜ್ ಮುಖಾಂತರ ಬೈಪಾಸ್ ರಸ್ತೆಯವರೆಗೆ. 

ಎನ್ ಹೆಚ್ - 4 ಬೈಪಾಸ್ ಅಂಡರ್ ಬ್ರಿಡ್ಜ್ ಹೈಟೆಕ್ ಹಾಸ್ಪಿಟಲ್‌ನಿಂದ ಎನ್ | 

ಉತ್ತರ 
ಬನಶಂಕರಿ 

ಹೆಚ್ - 4 ಬೈಪಾಸ್ ಮುಖಾಂತರ ಶಾಮನೂರುವರೆಗೆ , 
ಬಡಾವಣೆ & ಬುದ್ಧ 

ಜೆ ಹೆಚ್ ಪಾಟೆಲ್‌ನಗರದಿಂದ ಭದ್ರಚಾನಲ್ ಮುಖ್ಯ ನಾಲ ಮುಖಾಂತರ | 
ವಾರ್ಡ 
ಬಸವ ನಗರ & 

ದಕ್ಷಿಣ 

| ಅಂಬೇಡ್ಕರ್ ನಗರ ರಾಮನಗರ , ಬಸವ ಬುದ್ದನಗರದವರೆ. 
ನಂ : 41 ಇಂಡಸ್ಟ್ರಿಯಲ್ 

ಹೈಟೆಕ್ ಹಾಸ್ಪಿಟಲ್‌ನಿಂದ ಎನ್ ಹೆಚ್ 4 ರಸ್ತೆಯಿಂದ ಪಾಮೇನಹಳ್ಳಿ ಮುಖ್ಯ 

ಪೂರ್ವ 
ಏರಿಯಾ. 

ರಸ್ತೆ ಮುಖಾಂತರ ಭದ್ರಾ ಮೇನ್ ಕೆನಾಲ್‌ವರೆಗೆ. 
ಪಶ್ಚಿಮ | ಶಾಮನೂರ್‌ನಿಂದ ಜೆ ಹೆಚ್ ಪಾಟೆಲ್ ನಗರದವರೆಗೆ. 

ಶಾಮನೂರು ರಸ್ತೆಯಲ್ಲಿರುವ ಲಕ್ಷ್ಮಿ ಪ್ಲೋರ್ ಮಿಲ್ ಜಾಗದಿಂದ ಶಾಮನೂರು 
ಉತ್ತರ 

ರಸ್ತೆಯ ಮೂಲಕ ಸುಕ್ಷೇಮ ಆಸ್ಪತ್ರೆಯ ಪಶ್ಚಿಮ ರಸ್ತೆಯವರೆಗೆ. 

ಎನ್ ಹೆಚ್ - 4 ಬೈ ಪಾಸ್ ರಸ್ತೆಯಿಂದ ಶಾಮನೂರು ರಸ್ತೆ ಶಾಮನೂರು 

ದಕ್ಷಿಣ ರಸ್ತೆಯಿಂದ ಬೈಪಾಸ್ ಮೂಲಕ ಬಾಪೂಜಿ ಪಾಲಿಟೆಕ್ನಿಕ್ ಕಾಲೇಜ್ 
ವಾರ್ಡ | ಸಿದ್ದವೀರಪ್ಪ 

ರಸ್ತೆಯವರೆಗೆ, 
ನಂ : 42 ಬಡಾವಣೆ 

ಶಾಮನೂರು ರಸ್ತೆಯಲ್ಲಿರುವ ಸುಕ್ಷೇಮ ಆಸ್ಪತ್ರೆಯ ಪಶ್ಚಿಮ ಭಾಗದ ರಸ್ತೆಯಿಂದ | 
ಪೂರ್ವ ಬಾಪೂಜಿ ಹೈಸ್ಕೂಲ್ ಮುಖಾಂತರ ಮತ್ತು ಬಾಪೂಜಿ ಪಾಲಿಟೆಕ್ನಿಕ್ ಕಾಲೇಜ್ 

ಮುಖಾಂತರ ಎನ್ ಹೆಚ್ -4 ಬೈ ಪಾಸ್ ರಸ್ತೆ ಕೂಡುವ ಜಾಗದವರೆಗೆ. 

ಎನ್ ಹೆಚ್ - 4 ಬೈಪಾಸ್ ರಸ್ತೆಯಿಂದ ಶಾಮನೂರು ರಸ್ತೆ ಮುಖಾಂತರ ಲಕ್ಷ್ಮಿ 
ಪಶ್ಚಿಮ | ಪ್ಲೋರ್ ಮಿಲ್ ರಸ್ತೆಯವರೆಗೆ 


41 


15 


43 


| ವಾರ್ಡ್ | 
ಸಂ | ನಂ | ವಾರ್ಡ್ ಹೆಸರು | ದಿಕುಗಳು 

ವಾರ್ಡಿನ ವ್ಯಾಪ್ತಿ 
ಶಾಮನೂರು ಅಂಡರ್ ಬಿಡ್ಸ್‌ನಿಂದ ಎನ್ ಹೆಚ್ 4 ರಸ್ತೆ ಮುಖಾಂತರ 
ಉತ್ತರ 

ಪಶ್ಚಮ ಮುಖವಾಗಿ ಕುಂದುವಾಡ ಗ್ರಾಮದ ಸರ್ವೇ ನಂ 84ರ ವರೆಗೆ, 

ನಾಗನೂರು ಮುಖ್ಯ ರಸ್ತೆಯಿಂದ ಜೆ ಹೆಚ್ ಪಟೇಲ್ ಬಡಾವಣೆ 

ದಕ್ಷಿಣ ಮುಖಾಂತರ ಮಹಾ ನಗರಪಾಲಿಕೆ ಸರಹದ್ದು ಕುಂದುವಾಡ ಗ್ರಾಮದ 
ವಾರ್ಡ ಶಾಮನೂರು & 

ಸರ್ವೇ ನಂ 84ರ ವರೆಗೆ. 
ನಂ :43 ಹೊಸ ಕುಂದುವಾಡ ಶಾಮನೂರು ಅಂಡರ್ ಬಿಡ್ ( ಎನ್ ಹೆಚ್ 4 ರಸ್ತೆ ) ನಾಗನೂರು| 

ಪೂರ್ವ ಮುಖಾಂತರ ದಕ್ಷಿಣಭಿಮುಖವಾಗಿ ಜೆ ಹೆಚ್ ಪಾಟೀಲ್ ಬಡಾವಣೆ 

ಸರಹದ್ದು ವರೆಗೆ, 

ಎನ್ ಹೆಚ್ ಬೈಪಾಸ್ ಅಂಡರ್ ಬ್ರಿಡ್ಜ್ ಶಾಮನೂರುನಿಂದ ಬೈಪಾಸ್ | 
ಪಶ್ಚಿಮ 

ಮುಖಾಂತರ ಹೊಸ ಕುಂದುವಾಡದವರೆಗೆ, 

ಪಿ , ಬಿ ರಸ್ತೆಯಿಂದ ಮಹಾನಗರಪಾಲಿಕೆ ಸರಹದ್ದು ಸೇರುವ ಜಾಗದಿಂದ | 
ಉತ್ತರ 

ಪಿ. ಬಿ ರಸ್ತೆ ಮುಖಾಂತರ ರಿಂಗ್ ರಸ್ತೆಯವರೆಗೆ, 
ರಿಂಗ್ ರಸ್ತೆ - ಇಂಡೋರ್ ಸ್ಟೇಡಿಯಂ ವೃತ್ತದಿಂದ ಕುಂದುವಾಡ ಕೆರೆ | 
ಪೂರ್ವಭಾಗದ ಗೇಟ್ ವರೆಗೆ, ದಕ್ಷಿಣ ಮುಖವಾಗಿ ಶಾಮನೂರು 

ರುದ್ರಭೂಮಿ ಗಡಿ ಮುಖಾಂತರ ಎನ್.ಹೆಚ್,ಎ .ಐ ರಾಷ್ಟ್ರೀಯ 
ದಕ್ಷಿಣ 

ಹೆದ್ದಾರಿವರೆಗೆ ಹಾಗೂ ಎನ್.ಹೆಚ್,ಎ ,ಐ ಪಶ್ಚಿಮ ಮುಖವಾಗಿ ರಾಷ್ಟ್ರೀಯ 
ಎಸ್ . ಎಸ್ .ಬಡಾವಣೆ 
ಬಿ ಬ್ಲಾಕ್ ಹಳೇ 

ಹೆದ್ದಾರಿ ಮೂಲಕ ಮಹಾ ನಗರಪಾಲಿಕೆ ಸರಹದ್ದು ಆರ್ ಎಸ್ ಸಂ 117 
ವಾರ್ಡ 

ರವರೆಗೆ. 
ಕುಂದುವಾಡ. 
ನಂ : 44 

ಪಿ . ಬಿ ರಸ್ತೆಯಿಂದ ರಿಂಗ್ ರಸ್ತೆ ಮೂಲಕ ಎಸ್ ಎಸ್ ಬಡಾವಣೆ " ಬಿ " 
ವಿನಯಾಕ ನಗರ & 
ಶಾಂತಿನಗರ 

ಬ್ಲಾಕ್ ದಕ್ಷಿಣ ಮುಖವಾಗಿ ಇಂಡೋರ್ ಸ್ಟೇಡಿಯಂ ರಸ್ತೆಯ ಮುಖಾಂತರ 
ಪೂರ್ವ ಕುಂದುವಾಡ ಕೆರೆ ಪೂರ್ವ ಭಾಗದ ಗೇಟ್ ವರೆಗೆ ಕುಂದುವಾಡ ಕೆರೆ 

ಪೂರ್ವ ಭಾಗದಿಂದ ಶಾಮನೂರು ರುದ್ರ ಭೂಮಿಯ ಮುಖಾಂತರ 
ಎನ್ .ಹೆಚ್,ಎ .ಐ ರಾಷ್ಟ್ರೀಯ ಹೆದ್ದಾರಿಯವರೆಗೆ, 

ಪಿಬಿ ರಸ್ತೆಯಿಂದ ಮತ್ತು ಮಹಾನಗರಪಾಲಿಕೆ ಸರಹದ್ದು ಜಾಗದಿಂದ 
ಪಶ್ಚಿಮ ಮಹಾನಗರಪಾಲಿಕೆ ಗಡಿ ಮೂಲಕ ಎನ್. ಹೆಚ್ ,ಎಐ ಬೈಪಾಸ್‌ವರೆಗೆ 

( ಕುಂದುವಾಡ ಗ್ರಾಮದ ಆರ್ ಎಸ್ ನಂ 117ರವರೆಗೆ ) 

ಕರೂರು ಗ್ರಾಮದ ರಿ . ಸ.37 ,38ರ ಪೂರ್ವಭಾಗದಿಂದ 
ಉತ್ತರ ಮಹಾನಗರಪಾಲಿಕೆಯ ಸರಹದ್ದಿನ ಮುಖಾಂತರ ದೊಡ್ಡ ಬೂದಿಹಾಳ್ 

ಮತ್ತು ಯರಗುಂಟೆ ಗಡಿಯವರೆಗೆ 
ಎಸ್ ಜೆ ಎಮ್ 

ಕರೂರು ಗ್ರಾಮದ ರಿ. ಸ93ರಿಂದ ರೈಲ್ವೆ ಹಳಿಯ ಮುಖಾಂತರ ರಿಂಗ್ | 
ವಾರ್ಡ 
ನಗರ, ಯರಗುಂಟೆ, 

ರಸ್ತೆಯವರೆಗೆ. 
ನಂ : 45 
ಕರೂರು. 

ದೊಡ್ಡ ಬೂದಿಹಾಳ್ ರಿ. ಸ.114 ಮತ್ತು ಗ್ರಾಮದ ಗಡಿಯ ಮುಖಾಂತರ | 
ಪೂರ್ವ 

ರಿಂಗ್ ರಸ್ತೆ ಮೂಲಕ ರೈಲ್ವೆ ಹಳಿವರೆಗೆ 
ಕರೂರು ಗ್ರಾಮ ರಿ.ಸ.37 ಮತ್ತು 38ರ ಮುಖಾಂತರ ಮಹಾನಗರಪಾಲಿಕೆ 
| ಸರಹದ್ದಿನ ಮುಖಾಂತರ ರಿ. ಸ. 93ರವರೆಗೆ ರೈಲ್ವೆ ಹಳಿಯವರೆಗೆ 


ದಕ್ಷಿಣ 


ಪಶ್ಚಿಮ 


ಸರಹ 


ಕೆ . ಎಲ್ . ಬಾಗಲವಾಡೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, ( ಪಿ7) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


ನಂ . ೩೯೩ 
No . 393 


ಬೆಂಗಳೂರು, ಶುಕ್ರವಾರ, ಏಪ್ರಿಲ್ ೨೧, ೨೦ 

೧ ೧ , ಶಕ ವರ್ಷ ೧೯೩೯ ) 
Bengaluru , Friday , April 21 , 2017 (Vyshaka 1, Shaka Varsha 1939 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 18 ಎಂಎಲ್ಆರ್ 2017 , ಬೆಂಗಳೂರು, ದಿನಾಂಕ : 21 - 04 - 2017 


ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ ನಅಇ 59 ಎಂಎಲ್ಆರ್ 2006 ದಿನಾಂಕ:18. 08.2006 ಮತ್ತು ಆದೇಶ 
ಸಂಖ್ಯೆ: ನಅಇ 4 ಎಂಎಲ್ಆರ್ 2014 ದಿನಾಂಕ :15.02.2014 ಹಾಗೂ ಸುತ್ತೋಲೆ ಸಂಖ್ಯೆ:ನಅಇ 119 ಎಂಎಲ್ಆರ್ 2016 
ದಿನಂಕ: 03.11.2016ರಲ್ಲಿ ತಿಳಿಸಿರುವಂತೆ , ಸರ್ಕಾರವು ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಮುನ್ಸಿಪಲ್ 
ಕಾರ್ಪೋರೇಷನ್ ಕಾಯ್ದೆ 1976ರ ಕಲಂ 7(2 )( ಎ) ಮತ್ತು 21 ರನ್ವಯ 2011ರ ಜನಗಣತಿಯ ಆಧಾರದ ಮೇರೆಗೆ 
ವಿಜಯಪುರ ಮಹಾನಗರಪಾಲಿಕೆಗೆ ಸಂಬಂಧಿಸಿದಂತೆ ವಾರ್ಡುವಾರು ಕ್ಷೇತ್ರ ಪುನರ್ ವಿಂಗಡಣೆ ನಿಗಧಿಪಡಿಸಿ, ಕರಡನ್ನು 


ಪ್ರಕಟಿಸಲಾಗಿದೆ. 


1. ವಿಜಯಪುರ ಮಹಾನಗರಪಾಲಿಕೆಯ ವಾರ್ಡುಗಳ ಸಂಖ್ಯೆ: 35 (ಮೂವತ್ತೈದು) 
2. ಪ್ರತಿ ವಾರ್ಡುಗಳ ವ್ಯಾಪ್ತಿಯ ಚೆಕ್‌ಬಂದಿ ವಿವರಗಳನ್ನು ಅನುಬಂಧದ ಕಲಂ 3 ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 


ಈ ಅಧಿಸೂಚನೆಯ ಮೂಲಕ ವಿಜಯಪುರ ಮಹಾನಗರಪಾಲಿಕೆಯ ಕರಡು ವಾರ್ಡ್ವಾರು ಪುನರ್‌ವಿಂಗಡಣಾ 
ಮಾಹಿತಿಯನ್ನು ಸಾರ್ವಜನಿಕರ ಅವಗಾಹನೆಗಾಗಿ ಪ್ರಕಟಿಸಲಾಗಿದೆ. ಈ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಿದ ದಿನಾಂಕದಿಂದ 15 ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. ಈ ಕರಡು ಅಧಿಸೂಚನೆಗೆ 
ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆಯನ್ನು ಸಲ್ಲಿಸಲು ಇಚ್ಛಿಸುವ ವ್ಯಕ್ತಿಗಳು ಅದನ್ನು ಲಿಖಿತದಲ್ಲಿ ಕಾರಣ ಸಹಿತವಾಗಿ 
ದಾಖಲೆಗಳೊಂದಿಗೆ ನಿಗದಿತ ದಿನಾಂಕಕ್ಕೆ ಮೊದಲು ವಿಜಯಪುರ ಜಿಲ್ಲಾಧಿಕಾರಿ ರವರಿಗೆ ಸಲ್ಲಿಸಬೇಕೆಂದು ಈ ಮೂಲಕ 


ಸೂಚಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ಎಲ್ , ಬಾಗಲವಾಡೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಅನುಬಂಧ 


ವಿಜಯಪುರ ಮಹಾನಗರಪಾಲಿಕೆ 


ಜಿಲ್ಲೆ:ವಿಜಯಪುರ | 
| ಕ | ವಾರ್ಡ 

ನಂಬರ್ 


ವಾರ್ಡ ವ್ಯಾಪ್ತಿ 


| | | ವಾರ್ಡ ನಂ :1 ಪೂರ್ವ- ಗ್ಯಾಂಗಚಾವಡಿ ರಸ್ತೆ ಹಾಗೂ ರಿ. ಸ.ಸಂಖ್ಯೆ: 869 ರಿಂದ ರಿ. ಸ.ಸಂಖ್ಯೆ:849 ಬಿ ವರೆಗೆ 

ಪಶ್ಚಿಮ - ಸೈನಿಕ ಶಾಲೆ ರಿ. ಸ.ಸಂಖ್ಯೆ: 859 ರಿಂದ ರಿ. ಸ.ಸಂಖ್ಯೆ:809 ವರೆಗೆ 
ಉತ್ತರ - ವಿಜಯಪುರ ನಗರದ ರಿ. ಸ.ಸಂಖ್ಯೆ: 849ಬ ರಿಂದ ರಿ . ಸ.ಸಂಖ್ಯೆ: 809 ವರೆಗೆ 

ದಕ್ಷಿಣ- ವಿಜಯಪುರ ನಗರದ ರಿ. ಸ.ಸಂಖ್ಯೆ :869 ರಿಂದ ರಿ. ಸ.ಸಂಖ್ಯೆ:859 ವರೆಗೆ 
2 | ವಾರ್ಡ ನಂ : 2 ಪೂರ್ವ- ವಿಜಯಪುರ ನಗರದ ರಿ.ಸ.ಸಂಖ್ಯೆ:840ಎ ರಿಂದ ರಿ. ಸ.ಸಂಖ್ಯೆ:744 ಹಾಯ್ದು | 

ರಿ. ಸ.ಸಂಖ್ಯೆ: 754 ವರೆಗೆ. 
ಪಶ್ಚಿಮ - ವಿಜಯಪುರ ನಗರದ ರಿ.ಸ.ಸಂಖ್ಯೆ :888 ರಿಂದ ರಿ.ಸ.ಸಂಖ್ಯೆ:781 ವರೆಗೆ. 
ಉತ್ತರ - ವಿಜಯಪುರ ನಗರದ ರಿ.ಸ.ಸಂಖ್ಯೆ: 781 ರಿಂದ ರಿ. ಸ.ಸಂಖ್ಯೆ :811 ವರೆಗೆ 

ದಕ್ಷಿಣ- ವಿಜಯಪುರ ನಗರದ ರಿ.ಸ.ಸಂಖ್ಯೆ:754 ರಿಂದ ರಿ. ಸ.ಸಂಖ್ಯೆ:888 ವರೆಗೆ 
| 3 | ವಾರ್ಡ ನಂ : 3 ಪೂರ್ವ- ವಿಜಯಪುರ ನಗರದ ವಾಟರ ಟ್ಯಾಂಕ ದಿಂದ ದರ್ಗಾ ಕ್ರಾಸ್ ವರೆಗೆ 

ಪಶ್ಚಿಮ - ಶಕ್ತಿ ನಗರ ದಿಂದ ಪೊಲೀಸ್ ಇಲಾಖೆ ಚೈತನ್ಯ ಹಾಲ ಹಾಯ್ದು ಕೆ. ಜಿ.ಎಸ್ ನಂ :10| 
ವರೆಗೆ. 
| ಉತ್ತರ - ದರ್ಗಾ ಕ್ರಾಸ್ ದಿಂದ ಶಕ್ತಿ ನಗರ ವರೆಗೆ. 

ದಕ್ಷಿಣ -ಕೆ. ಜಿ.ಎಸ್ ನಂ :10 ರಿಂದ ವಾಟರ ಟ್ಯಾಂಕ ವರೆಗೆ. 
4 ವಾರ್ಡ ನಂ :4 ಪೂರ್ವ- ದರ್ಗಾ ಕ್ರಾಸ್‌ದಿಂದ ಭೂತನಾಳ ರಿ.ಸ.ಸಂಖ್ಯೆ:22 ವರೆಗೆ 

ಪಶ್ಚಿಮ - ದರ್ಗಾ ಕ್ರಾಸ್‌ದಿಂದ ರಿ. ಸ.ಸಂಖ್ಯೆ:847 ರಿಂದ ರಿ.ಸ.ಸಂಖ್ಯೆ:821 ಹಾಯ್ದು ಭೂತನಾಳ 
ರಿ. ಸ . ಸಂಖ್ಯೆ : 224 ವರೆಗೆ. 
ಉತ್ತರ - ಭೂತನಾಳ ರಿ. ಸ.ಸಂಖ್ಯೆ :22 ರಿಂದ ರಿ. ಸ.ಸಂಖ್ಯೆ:224 ವರೆಗೆ. 

ದಕ್ಷಿಣ - ದರ್ಗಾ ಕ್ರಾಸ್‌ದಿಂದ ಮ . ಬಾ ರಿ. ಸ.ಸಂಖ್ಯೆ :821 ವರೆಗೆ, 
5 | ವಾರ್ಡ ನಂ :5 ಪೂರ್ವ- ಬಿ.ಎಲ್. ಡಿ. ಇ ಆಸ್ಪತ್ರೆ ಹಿಂದಿನ ಗೇಟ ದಿಂದ ಭೂತನಾಳ ರಿ.ಸ.ಸಂಖ್ಯೆ :61 ವರೆಗೆ. 

ಪಶ್ಚಿಮ -ವಿಜಯ ಕಾಲೇಜದಿಂದ ರಿ. ಸ.ಸಂಖ್ಯೆ: 60 ಕೆ.ಎಚ್. ಬಿ ಕಾಲನಿ ಹಾಯ್ದೆ ಭೂತನಾಳ 
ರಿ.ಸ.ಸಂಖ್ಯೆ:57 ವರೆಗೆ. 
ಉತ್ತರ - ಭೂತನಾಳ ರಿ. ಸ.ಸಂಖ್ಯೆ :61 ರಿಂದ ರಿ.ಸ.ಸಂಖ್ಯೆ: 61 ರಿಂದ ರಿ. ಸ.ಸಂಖ್ಯೆ: 57 ವರೆಗೆ. 
ದಕ್ಷಿಣ - ಬಿ.ಎಲ್. ಡಿ. ಇ ಆಸ್ಪತ್ರೆ ಹಿಂದಿನ ಗೇಟ ನಿಂದ ಸೋಲಾಪೂರ ರಸ್ತೆ ವಿಜಯ ಕಾಲೇಜ 

ಮುಖ್ಯ ಗೇಟ ವರೆಗೆ, 
| 6 | ವಾರ್ಡ ನಂ :6 ಪೂರ್ವ- ವಿಜಯಪುರ ನಗರದ ಮುಲುಖ ಮೈದಾನ ತೊಪದಿಂದ ಬಿ.ಎಲ್. ಡಿ. ಇ ಆಸ್ಪತ್ರೆ 

ಹಿಂದಿನ ಗೇಟ ವರೆಗೆ. 
ಪಶ್ಚಿಮ - ಶಿವಾಜಿ ಸರ್ಕಲ್‌ದಿಂದ ವಿಜಯ ಕಾಲೇಜ್ ರಸ್ತೆ ವರೆಗೆ, 
ಉತ್ತರ - ಆಶ್ರಮ ರಸ್ತೆದಿಂದ ಬಿ.ಎಲ್. ಡಿ. ಇ ಆಸ್ಪತ್ರೆ ಹಿಂದಿನ ಗೇಟ ನಿಂದ ಸೋಲಾಪೂರ ರಸ್ತೆ | 
ವಿಜಯ ಕಾಲೇಜ ಮುಖ್ಯ ಗೇಟ ವರೆಗೆ, 

ದಕ್ಷಿಣ -ಎಮ್ ಜಿ ರಸ್ತೆ ಶಿವಾಜಿ ಸರ್ಕಲ್ 
| 7 | ವಾರ್ಡ ನಂ :7 ಪೂರ್ವ- ಗಾಂಧಿ ವೃತ್ತದಿಂದ ಚೋಟಾ ಆಸಾರ ಮಸಜಿದ ವರೆಗೆ. 

ಪಶ್ಚಿಮ - ವಾಟರ್ ಟ್ಯಾಂಕ ಪೊಲೀಸ್ ಹೆಡ್ ಕ್ವಾಟರ್ಸ ವರೆಗೆ 
ಉತ್ತರ - ಚೋಟಾ ಆಸಾರ ಮಸಜಿದದಿಂದ ಉಪ್ಲಿ ಬುರ್ಜ ಹಾಯ್ದ ಪೊಲೀಸ್ ಪರಿಡ 
ಮೈಧಾನ ವರೆಗೆ. 
ದಕ್ಷಿಣ - ಗಾಂಧಿ ಚೌಕದಿಂದ ಎಮ್. ಜಿ ರಸ್ತೆ ಮಾರ್ಗವಾಗಿ ವಾಟರ್ ಟ್ಯಾಂಕ ವರೆಗೆ. 


(વા 


ವಾರ್ಡ ವ್ಯಾಪ್ತಿ 


ವಾರ್ಡ 
ನಂಬರ್ 


ಸಂ | | 


8 | ವಾರ್ಡ ನಂ :8 | ಪೂರ್ವ- ಉಪ್ಪಿಬುರ್ಜ ಆಜಾದ ರಸ್ತೆ ಕ್ರಾಸ್‌ದಿಂದ ಶಾಪೂರ ಅಗಸಿ ಮಾರ್ಗವಾಗಿ ಖೇಡ | 

ಕಾಲೇಜ ಹಾಯ್ಕ ಪಾಟೀಲ್ ಹೊಂಡಾ ಅಂಗಡಿ ವರೆಗೆ. 
ಪಶ್ಚಿಮ -ಶಾಪೂರ ಅಗಸಿದಿಂದಕೋಟೆಗೊಡೆ ಹತ್ತಿರ ಇರುವ ರಿ. ಸ.ಸಂಖ್ಯೆ:880 ರ ವರೆಗೆ . 
ಉತ್ತರ - ಆಶ್ರಮ ರಸ್ತೆ ಕೋಟೆಗೊಡೆ ಕ್ರಾಸ್‌ದಿಂದ ರಿ. ಸ.ಸಂಖ್ಯೆ:880 ರ ವರೆಗೆ , 

ದಕ್ಷಿಣ- ಉಪ್ಲಿಬುರ್ಜ ಆಜಾದ ರಸ್ತೆ ಕ್ರಾಸ್‌ದಿಂದ ಶಾಪೂರ ಅಗಸಿ ವರೆಗೆ. 
| 9 ವಾರ್ಡ ನಂ:9 ಪೂರ್ವ- ಎಸ್ ಎಸ್ ರಸ್ತೆ ಶರಾಪ ಬಜಾರ ಮುಲೆಯಿಂದ ಖೇಡ ಕಾಲೇಜ ಕ್ರಾಸ್ ವರೆಗೆ, 

ಪಶ್ಚಿಮ -ರಿ.ಸ.ಸಂಖ್ಯೆ: 880 ಮಠಪತಿ ಗಲ್ಲಿ ಶಾಪೂರ ಅಗಸಿ ಮಾರ್ಗವಾಗಿ ಆಜಾದ ರಸ್ತೆ ಹಾಯ್ದೆ | 
ಮೊಗ್ಲಿ ಅಂಗಡಿ ವರೆಗೆ. 
ಉತ್ತರ- ಖೇಡ ಕಾಲೇಜ ಕ್ರಾಸೌದಿಂದ ಮಠಪತಿ ಗಲ್ಲಿ ಮಾರ್ಗವಾಗಿ ಶಾಪೂರ ಅಗಸಿ ವರೆಗೆ. 

ದಕ್ಷಿಣ- ಎಸ್ ಎಸ್ ರಸ್ತೆ ಶರಾಪ ಬಜಾರ ಮುಲೆಯಿಂದ ಮೊಗ್ಲಿ ಅಂಗಡಿ ವರೆಗೆ. 
| 10 | ವಾರ್ಡ ನಂ :10 ಪೂರ್ವ- ಶಾಸ್ತಿ ಮಾರ್ಕೆಟ ಜೈನ ಮಂದಿರ ಮಾರ್ಗವಾಗಿ ಎಸ್‌.ಎಸ್‌ ರಸ್ತೆ ಗಂಜ ಮಾರ್ಗವಾಗಿ | 

ಸುಗಂಧಿ ಓಣಿಯಿಂದ ನಾಗೂರ ಕಾಲೇಜಕೋಟೆಗೊಡೆ ವರೆಗೆ, 
ಪಶ್ಚಿಮ - ಆಶ್ರಮ ರಸ್ತೆ ಕೋಟೆಗೊಡೆ ಕ್ರಾಸ್‌ದಿಂದ ಎಸ್. ಎಸ್.ಹೈಸ್ಕೂಲ ಮಾರ್ಗವಾಗಿ ಮೊಗ್ಗಿ 
ಅಂಗಡಿಯಿಂದ ಗಾಂಧಿಚೌಕ ವರೆಗೆ. 
ಉತ್ತರ - ನಾಗೂರ ಕಾಲೇಜದಿಂದ ಆಶ್ರಮ ರಸ್ತೆ ಕೋಟೆಗೊಡೆ ಕ್ರಾಸ್ ವರೆಗೆ. 

ದಕ್ಷಿಣ- ಶಾಸ್ತಿ ಮಾರ್ಕೆಟದಿಂದ ಗಾಂಧಿ ಚೌಕ ವರೆಗೆ. 
11 | ವಾರ್ಡ ನಂ :11 ಪೂರ್ವ- ನಾಲಬಂದ ಚೌಕದಿಂದ ಎ. ಪಿ.ಎಮ್. ಸಿ ಎದುರಿಗಿರುವ ಗೊಂದಳಿ ಓಣಿ ವರೆಗೆ. 

ಪಶ್ಚಿಮ - ಮೊಗ್ಲಿ ಅಂಗಡಿಯಿಂದ ಎಸ್‌.ಎಸ್‌ ರಸ್ತೆ ಮಾರ್ಗವಾಗಿ ಮದ್ದಿನಖಣಿ ಮಾರ್ಗವಾಗಿ 
ಮಿನಿಮಾದರ ಓಣಿ ವರೆಗೆ. 
ಉತ್ತರ - ಎ . ಪಿ.ಎಮ್. ಸಿ ಮುಖ್ಯಾದ್ವಾರದಿಂದ ಮಿನಿಮಾದರ ಓಣಿ ವರೆಗೆ, 

ದಕ್ಷಿಣ- ಜೈನ ಮಂದಿರ ಹತ್ತಿರ ಲೋಣಿ ಅಂಗಡಿಯಿಂದ ಮೊಗ್ಲಿ ಅಂಗಡಿ ವರೆಗೆ. 
| 12 ವಾರ್ಡ ನಂ :12 ಪೂರ್ವ- ಎಕ್ಜ ಕಚೇರಿ ಕೋಟೆಗೋಡೆಯಲ್ಲಿರುವ ರಿ.ಸ.ಸಂಖ್ಯೆ :159 ರಿಂದ ಭೂತನಾಳ | 

ರಿ. ಸ.ಸಂಖ್ಯೆ:67 ವರೆಗೆ, 
ಪಶ್ಚಿಮ - ಖೇಡ ಶಾಲೆ ದಿಂದ ಭೂತನಾಳ ರಿ.ಸ.ಸಂಖ್ಯೆ:161ರ ವರೆಗೆ 
ಉತ್ತರ - ಭೂತಜಾಳ ಗ್ರಾಮದ ರಿ. ಸ.ಸಂಖ್ಯೆ:161 ರಿಂದ 167 ರ ವರೆಗೆ. 

ದಕ್ಷಿಣ- ಅಬಕಾರಿ ಕಚೇರಿಕೋಟೆಗೊಡೆಯಿಂದ ಖೇಡ ಶಾಲೆ ವರೆಗೆ. 
13 | ವಾರ್ಡ ನಂ :13 ಪೂರ್ವ- ಎಮ್. ಜಿ ರಸ್ತೆ ಬಡಿಕಮಾನ ಕ್ರಾಸ್‌ದಿಂದ ಸ್ಟೇಶನ್ ಹಿಂದಿನ ರಸ್ತೆ ವರೆಗೆ. 

ಪಶ್ಚಿಮ - ನೆಹರು ಮಾರ್ಕೆಟ ಕ್ರಾಸ್ ದಿಂದ ಎ. ಪಿ .ಎಮ್.ಸಿ ಹತ್ತಿರ ದಿಂದ ಇಂಡಿ ನಾಖಾ 
ವರೆಗೆ. 
ಉತ್ತರ - ಸ್ಟೇಶನ್ ಬ್ಯಾಕ ರಸ್ತೆ ಕಟಗಿ ಅಡ್ಡೆ ಯಿಂದ ಎ.ಪಿ.ಎಮ್. ಸಿ ಹಂತ್ತಿರ ದಿಂದ ಇಂಡಿ 
ನಾಖಾ ವರೆಗೆ, 

ದಕ್ಷಿಣ - ಎಮ್. ಜಿ ರಸ್ತೆ ಬಡಿಕಮಾನ ಕ್ರಾಸ್‌ದಿಂದ ನೆಹರು ಮಾರ್ಕೆಟ ವರೆಗೆ. 
14 ವಾರ್ಡ ನಂ :14 ಪೂರ್ವ- ಎಮ್. ಜಿ ರಸ್ತೆ ಹಾಸಿಂಪೀರ ದರ್ಗ ಕ್ರಾಸ್‌ದಿಂದ ಸ್ಟೇಶನ್ ಬ್ಯಾಕ ರಸ್ತೆ ಶಿಕಾರಖಾನೆ 

ಜಾನವರ ಆಸ್ಪತ್ರೆಗೆ ಹಾಯ್ದ ಅಬಕಾರಿಕಚೇರಿ ಕೋಟಿಗ್ವಾಡಿ ವರೆಗೆ. 
ಪಶ್ಚಿಮ - ಎ . ಪಿ.ಎಮ್. ಸಿ ಎದುರಿನ ಜಾತಗಾರಗಲ್ಲಿ ಹಾಯ್ದ ಇಂಡಿ ನಾಖಾ ಹಾಯ್ದ ಪೊಲೀಸ 
ಗೇಟ ಹಾಯ್ದಿ ಸ್ಟೇಶನ್ ಬ್ಯಾಕ ರಸ್ತೆಯಿಂದ ಅಟೋನಗರ ಮಾರ್ಗವಾಗಿ ಎಮ್ ಜಿ ರಸ್ತೆ 
ಬಡಿಕಮಾನ ಕ್ರಾಸ್ ವರೆಗೆ, 


ಕ 


*) 


2 


ವಾರ್ಡ 

ವಾರ್ಡ ವ್ಯಾಪ್ತಿ 
ನಂಬರ್ 

ಉತ್ತರ - ಅಬಕಾರಿ ಕಚೇರಿ ಕೋಟೆಗೊಡೆಯಿಂದ ಇಂಡಿ ಗೇಟ ಬೊಂಬಳ ಅಗಸಿಯಿಂದ 
ಜಾತಗಾರ ಓಣಿ ವರೆಗೆ. 
ದಕ್ಷಿಣ- ಎಮ್ ಜಿ ರಸ್ತೆ ಹಾಸಿಂಪೀರ ದರ್ಗಾ ಕ್ರಾಸ್ ದಿಂದ ಎಮ್ ಜಿ ರಸ್ತೆ ಬಡಿಕಮಾನ ಕ್ರಾಸ್ 

ವರೆಗೆ . 
| 15 | ವಾರ್ಡ ನಂ :15 ಪೂರ್ವ- ಗೋಲಗುಮ್ಮಟ ಕೊಂಚಿಕೊರವರ ಓಣಿಯಿಂದ ಪವಾಡಬಸವೇಶ್ವರ ದೇವಸ್ಥಾನದ 

ವರೆಗೆ. 
ಪಶ್ಚಿಮ -ಎಮ್ ಜಿ ರಸ್ತೆ ಬಡಿಕಮಾನ ರಸ್ತೆಯಿಂದ ಮುನಸಿಪಾಲಿಟಿ ಆಸ್ಪತ್ರೆ ವರೆಗೆ. 
ಉತ್ತರ -ಗೋಲಗುಮ್ಮಟ ಕೊಂಚಕೊರವರ ಓಣಿಯಿಂದ ಎಮ್ ಜಿ ರಸ್ತೆ ಮಾರ್ಗವಾಗಿ ಎಮ್ 
ಜಿ ರಸ್ತೆಯಲ್ಲಿರುವ ಬಡಿಕಮಾನ ಕ್ರಾಸ್ ವರೆಗೆ. 
ದಕ್ಷಿಣ- ಪವಾಡಬಸವೇಶ್ವರ ದೇವಸ್ಥಾನದಿಂದ ಸಾಂಗ್ಲಿಕರ ಚಾಳ ಮಾರ್ಗವಾಗಿ ಮುನ್ಸಿಪಲ್ 
ದವಾಖಾನೆ ವರೆಗೆ. 


| 16 ವಾರ್ಡ ನಂ :16 ಪೂರ್ವ- ಐನಾಪೂರ ಗ್ರಾಮದ ರಿ. ಸ.ಸಂಖ್ಯೆ:119 ರಿಂದ ರಿ.ಸ.ಸಂಖ್ಯೆ :212 ರ ವರೆಗೆ. 

ಪಶ್ಚಿಮ -ಗೋಲಗುಮ್ಮಜ ಕಂಪ್ಯಾಂಡ ಹಾಸಿಂಪೀರ ದರ್ಗಾ ಶಿಕಾರ ಖಾನಾ ಇಂಡಸ್ಟ್ರಿಯಲ್ 
ಮಾರ್ಗವಾಗಿ ಕೆ. ಐ. ಡಿ. ಬಿ ಗಡಿ ಹಾಗೂ ರಿ. ಸ.ಸಂಖ್ಯೆ:1051ಎ ವರೆಗೆ. 
ಉತ್ತರ- ಐನಾಪೂರ ಗ್ರಾಮದ ರಿ.ಸ.ಸಂಖ್ಯೆ:12 ರಿಂದ ಇಂಡಯಲ್ ಮಾರ್ಗವಾಗಿ ಕೆ.ಐ. ಡಿ. ಬಿ 
ಗಡಿ ಹಾಗೂ ರಿ. ಸ.ಸಂಖ್ಯೆ:1051ಎ / ವರೆಗೆ, 
ದಕ್ಷಿಣ - ಐನಾಪೂರ ಗ್ರಾಮದ ರಿ.ಸ.೦ಖ್ಯೆ:112 ರಿಂದ ಗೋಲಗುಮ್ಮಟ ಎದುರಿಗಿರುವ ಬೆಂಡಿಗೇರಿ 
ಓಣಿ ಸೇರಿ ಹಾಸಿಂಪೀರ ದರ್ಗಾ ಮಾರ್ಗವಾಗಿ ಶಿಕಾರ ಖಾನಾ ಮಾರ್ಗವಾಗಿ ಅಬಕಾರಿ 

ಕಚೇರಿ ಕೋಟಿಗೊಡೆ ವರೆಗೆ, 
| 17 | ವಾರ್ಡ ನಂ :17 ಪೂರ್ವ- ರಂಬಾಪೂರ ಗ್ರಾಮದ ರಿ.ಸ.ಸಂಖ್ಯೆ:14 ರಿಂದ ರಿ.ಸ.ಸಂಖ್ಯೆ:12 ಹಾಗೂ 53 ರ | 

ಮಾರ್ಗವಾಗಿ ರಿ. ಸ.ಸಂಖ್ಯೆ: 232 ರ ವರೆಗೆ. 
ಪಶ್ಚಿಮ - ಸ್ಟೇಶನ್ ಬ್ರಿಜ್‌ದಿಂದ ರಿ.ಸ.ಸಂಖ್ಯೆ:246 ರ ವರೆಗೆ. 
ಉತ್ತರ - ರಿ.ಸ.ಸಂಖ್ಯೆ:232 ರಿಂದ ರಿ. ಸ.ಸಂಖ್ಯೆ:245 ಅಲ್ಲಾಪೂರ ಓಣಿ ವರೆಗೆ. 
ದಕ್ಷಿಣ - ರಂಬಾಪೂರ ಗ್ರಾಮದ ರಿ. ಸ.ಸಂಖ್ಯೆ:14 ರಿಂದ ವಿಜಯಪುರ ನಗರದ ಕಸ್ತೂರಿ 

ಕಾಲೋನಿ ವರೆಗೆ, 
18 | ವಾರ್ಡ ನಂ :18 ಪೂರ್ವ- ಜೆ.ಎಮ್ ರಸ್ತೆ ದವಲತಕೋಟಿ ಕ್ರಾಸ್ ದಿಂದ ಎಮ್ ಜಿ ರಸ್ತೆ ನವರತ್ನ ಹೊಟೇಲ 

ವರೆಗೆ. 
ಪಶ್ಚಿಮ - ಜುಮ್ಮಾಮಸಿದಿ ರಸ್ತೆ ಬಡಿಕಮಾನ ಕ್ರಾಸ್‌ದಿಂದ ಎಮ್. ಜಿ ರಸ್ತೆಯಲ್ಲಿರುವ ಬಡಿಕಮಾನ 
ಕ್ರಾಸ ವರೆಗೆ. 
ಉತ್ತರ - ಜೆ.ಎಮ್ ರಸ್ತೆ ದವಲತಕೋಟಿ ಕ್ರಾಸ್‌ದಿಂದ ಎಮ್. ಜಿ ರಸ್ತೆ ನವರತ್ನ ಹೊಟೇಲ 
ಸಾಂಗ್ಲಿಕರ ಚಾಳ ಮಾರ್ಗವಾಗಿ ಮುನ್ಸಿಪಲ್ ದವಾಖಾನೆ ವರೆಗೆ. 

ದಕ್ಷಿಣ- ಜೆ.ಎಮ್ ರಸ್ತೆ ದವಲತಕೋಟಿಕ್ರಾಸ್‌ದಿಂದ ಜೆ.ಎಮ್ ರಸ್ತೆ ಬಡಿಕಮಾನ ಕ್ರಾಸ್ ವರೆಗೆ. 
19 | ವಾರ್ಡ ನಂ :19 ಪೂರ್ವ- ಅಲ್ಲಾಪೂರ ಅಗಸಿಯಿಂದಕೋಟೆಗೊಡೆ ಒಳಗಡೆ ಕಸ್ತೂರಿ ಕಾಲೋನಿ ಕ್ರಾಸ್ ವರೆಗೆ, 

ಪಶ್ಚಿಮ -ಕೋಟೆಗೊಡೆ ಕಸ್ತೂರಿ ಕಾಲೋನಿ ಕ್ರಾಸ್‌ದಿಂದ ಗಚ್ಚಿನಮಹಲ ಮಾರ್ಗವಾಗಿ ಜೆ.ಎಮ್ 
ರಸ್ತೆ ನಗದಿಕರ ಮನೆ ವರೆಗೆ. 
ಉತ್ತರ - ಅಲ್ಲಾಪೂರ ಅಗಸಿಯಿಂದ ಜೆ.ಎಮ್ ರಸ್ತೆ ನಗದಿಕರ ಮನೆ ವರೆಗೆ . 
ದಕ್ಷಿಣ - ರಿ.ಸ.ಸಂಖ್ಯೆ:243 ಕೋಟೆಗೊಡೆ ಕಸ್ತೂರಿ ಕಾಲೋನಿ ವರೆಗೆ. 


8(વા 


ವಾರ್ಡ ವ್ಯಾಪ್ತಿ 


ವಾರ್ಡ 
ನಂಬರ್ 


20 ವಾರ್ಡ ನಂ :20 ಪೂರ್ವ- ಕೋಟೆಗೊಡೆ ಕಸ್ತೂರಿ ಕಾಲೋನಿಯಿಂದ ಜೆ.ಎಮ್ ರಸ್ತೆ ನಗದಿಕರ ಮನೆ ವರೆಗೆ. 

ಪಶ್ಚಿಮ - ರೋಡಗೆ ಮಡ್ಡಿ ಖಬರಸ್ತಾನ ಕ್ರಾಸ್‌ದಿಂದ ಅರ್ಕಟ ದರ್ಗಾ ಮಾರ್ಗವಾಗಿ ಜೆ.ಎಮ್ 
ರಸ್ತೆ ಖಾದ್ರಿಯವರ ಮನೆ ವರೆಗೆ. 
ಉತ್ತರ- ಜೆ.ಎಮ್ ರಸ್ತೆ ನಗದಿಕರ ಮನೆಯಿಂದ ಝಂಡಾಕಟ್ಟಾ ಮಾರ್ಗವಾಗಿ ಜೆ.ಎಮ್ ರಸ್ತೆ 
ಖಾದ್ರಿಯವರ ಮನೆ ವರೆಗೆ. 
ದಕ್ಷಿಣ-ಕೋಟೆಗೊಡೆ ಕಸ್ತೂರಿ ಕಾಲೋನಿ ಕ್ರಾಸ್ ದಿಂದ ಕೆ.ಎಚ್. ಬಿ ಕಾಲೋನಿ ಮಾರ್ಗವಾಗಿ 

ರೋಡಿಗಾಮಡ್ಡಿ ಖಬರಸ್ತಾನ ವರೆಗೆ, 
| 21 | ವಾರ್ಡ ನಂ :21 ಪೂರ್ವ- ಕಸಬಾ ಗ್ರಾಮದ ರಿ.ಸ.ಸಂಖ್ಯೆ: 25 ಎನ್.ಎಚ್ ಬೈಪಾಸದಿಂದ ರಿ.ಸ.ಸಂಖ್ಯೆ:12 ರ 

ವರೆಗೆ. 
ಪಶ್ಚಿಮ -ಕೋಟೆಗೊಡೆ ಮನಗೂಳಿ ಅಗಸಿ ಇಂದ ಬಿ.ಡಿ.ಎ ಆಫೀಸ್ ಮಾರ್ಗವಾಗಿ ಐನಾಪೂರ 
ಮನೆಯಿಂದ ರಿ. ಸ.ಸಂಖ್ಯೆ:662 ವರೆಗೆ. 
ಉತ್ತರ - ರಿ.ಸ.ಸಂಖ್ಯೆ: 12 ರಿಂದ ಕಸ್ತೂರಿ ಕಾಲೋನಿ ಮಾರ್ಗವಾಗಿ ಕೋಟೆಗೊಡೆ ಮನಗೂಳಿ 
ಅಗಸಿ ವರೆಗೆ, 

ದಕ್ಷಿಣ - ರಿ.ಸ.ಸಂಖ್ಯೆ :21 ರಿಂದ ರಿ.ಸ.ಸಂಖ್ಯೆ :25 ರ ಮಾರ್ಗವಾಗಿ ರಿ.ಸ.ಸಂಖ್ಯೆ :662 ರ ವರೆಗೆ . 
22 | ವಾರ್ಡ ನಂ : 22 ಪೂರ್ವ- ಇಬ್ರಾಹಿಂಪೂರ ಎನ್.ಎಚ್ -13 ರಲ್ಲಿರುವ ಬೆಂಗಳೂರು ಬೈಪಾಸ್‌ದಿಂದ 

ಇಬ್ರಾಹಿಂಪೂರ ರೈಲ್ವೆಗೇಟ ಮಾರ್ಗವಾಗಿ ಮನಗೂಳಿ ಅಗಸಿ ವರೆಗೆ. 
ಪಶ್ಚಿಮ - ಬಾಗಲಕೋಟ ರಸ್ತೆ ಕೋಟೆಗೊಡೆ ಕ್ರಾಸ್ ಎಮ್. ಐ ಕಚೇರಿಯಿಂದ ಕಾಂಗ್ರೆಸ್ 
ಆಫೀಸ್ ಮಾರ್ಗವಾಗಿ ಬಾಗಲಕೋಟರಸ್ತೆಯಲ್ಲಿರುವ ಎನ್ .ಎಚ್ -218 ವರೆಗೆ, 
ಉತ್ತರ -ಕೋಟೆಗೊಡೆ ಮನಗೂಳಿ ಅಗಸಿಯಿಂದ ಬಾಗಲಕೋಟ ರಸ್ತೆ ಕೋಟೆಗೊಡೆ 
ಪಾಲಿಟೆಕ್ನಿಕ ಹಾಸ್ಟೇಲ ವರೆಗೆ . 
ದಕ್ಷಿಣ- ಬಾಗಲಕೋಟರಸ್ತೆ ಎನ್.ಎಚ್ -218 ಬೈಪಾಸದಿಂದ ಬೆಂಗಳೂರು ರಸ್ತೆ ಎನ್.ಎಚ್ 

13 ಬೈಪಾಸ್ ವರೆಗೆ, 
23 ವಾರ್ಡ ನಂ :23 | ಪೂರ್ವ- ಕೋಟೆಗೊಡೆ ಬಸರಿ ಬಾವಡಿಯಿಂದ ನಾಲಬಂದ ಮನೆಯ ಮಾರ್ಗವಾಗಿ ಮರಾಠಿ 

ವಿದ್ಯಾಲಯ ಶಾಲೆ ಹಾಯ್ದೆ ಅಸ್ಪಪೇಲ್ ಬಂಗ್ಲೆ ಕ್ರಾಸ್ ವರೆಗೆ. 
ಪಶ್ಚಿಮ - ಬಾಗಲಕೋಟ ರಸ್ತೆ ಕೋಟೆಗೊಡೆ ಹತ್ತಿರ ಇರುವ ಶಾಂತಿನಿಕೇತನ ಕಾಲೋನಿಯಿಂದ 
ಬಾಗಲಕೋಟ ಕ್ರಾಸ್ ಮಾರ್ಗವಾಗಿ ಲಲಿತಮಹಲ ಹೊಟೇಲ ವರೆಗೆ. 
ಉತ್ತರ - ಅಸ್ಪಪೇಲ ಬಂಗ್ಲೆಯಿಂದ ಲಲಿತಮಹಲ ಹೊಟೇಲ ವರೆಗೆ. 
ದಕ್ಷಿಣ- ಕೋಟೆಗೊಡೆ ಬಸರಿ ಬಾವಡಿಯಿಂದ ಬಾಗಲಕೋಟ ರಸ್ತೆ ಕೋಟೆಗೊಡೆ ಹತ್ತಿರ 

ಇರುವ ಶಾಂತಿನಿಕೇತನ ಕಾಲೋನಿ ವರೆಗೆ. 
24 ವಾರ್ಡ ನಂ :24 ಪೂರ್ವ- ರೋಡಗೆ ಮಡ್ಡಿ ಖಬರಸ್ತಾನ ಕ್ರಾಸ್‌ದಿಂದ ಅರ್ಕಟ ದರ್ಗಾ ಮಾರ್ಗವಾಗಿ ಜೆ.ಎಮ್ 

ರಸ್ತೆ ಖಾದ್ರಿಯವರ ಮನೆ ವರೆಗೆ. 
ಪಶ್ಚಿಮ - ಜೆ.ಎಮ್ ರಸ್ತೆ ಬಡಿಕಮಾನ ಕ್ರಾಸ್ ದಿಂದ ನಾಗರಬಾವಡಿ ಕಾಲೋನಿ ಮಾರ್ಗವಾಗಿ 
ಬಸರಿ ಬಾವಡಿ ವರೆಗೆ. 
ಉತ್ತರ - ಜೆ.ಎಮ್ ರಸ್ತೆ ಖಾದ್ರಿಯವರ ಮನೆಯಿಂದ ಜೆ.ಎಮ್ ರಸ್ತೆ ಬಡಿಕಮಾನ ಕ್ರಾಸ್ ವರೆಗೆ. 
ದಕ್ಷಿಣ -ಕೋಟೆಗೊಡೆರೋಡಗೆ ಮಡ್ಡಿ ಖಬರಸ್ತಾನ ಕ್ರಾಸ್‌ದಿಂದ ಅಮನ ಕಾಲೋನಿ 
ಮಾರ್ಗವಾಗಿ ಬಸರಿ ಬಾವಡಿ ಕೋಟೆಗೊಡೆ ವರೆಗೆ. 


a(વિ. 


ವಾರ್ಡ ವ್ಯಾಪ್ತಿ 


ವಾರ್ಡ 
ನಂಬರ್ 


25 ವಾರ್ಡ ನಂ : 25 | ಪೂರ್ವ- ತೆಕಡೆಗಲ್ಲಿಯಿಂದ ಬಡಿಕಮಾನ ಮಾರ್ಗವಾಗಿ ಸ್ಟೇಶನ್ ರಸ್ತೆ ಬಡಿಕಮಾನ ಕ್ರಾಸ್ 

ವರೆಗೆ. 
ಪಶ್ಚಿಮ -ಸ್ಟೇಶನ್ ರಸ್ತೆ ಸ್ಟೇಡಿಯಂ ಕ್ರಾಸ್‌ದಿಂದ ಬಿ . ಡಿ. ಒ ಮಾರ್ಗವಾಗಿ ಸಿಮ್ಲಾ ಹೊಟೇಲ 
ಹಾಯ್ಲಿ ಮರಾಠಿ ವಿದ್ಯಾಲಯ ಶಾಲೆವರೆಗೆ. 
ಉತ್ತರ - ಸ್ಟೇಶನ್ ರಸ್ತೆ ಬಡಿಕಮಾನ ಕ್ರಾಸ್‌ದಿಂದ ಸ್ಟೇಡಿಯಂ ಕ್ರಾಸ್ ವರೆಗೆ. 

ದಕ್ಷಿಣ-ಬಡಿಕಮಾನ ಕ್ರಾಸ್‌ದಿಂದ ನಾಲಬಂದ ಮನೆ ಮಾರ್ಗವಾಗಿ ತೆಕಡೆಗಲ್ಲಿ ವರೆಗೆ, 
| 26 | ವಾರ್ಡ ನಂ : 26 ಪೂರ್ವ- ಜೆ.ಎಮ್ ರಸ್ತೆ ಜೆಂಡಾಕಟ್ಟಾ ಕ್ರಾಸದಿಂದ ಸೆಟಲ್ಮೆಂಟ ರಸ್ತೆ ರಿಮಾಂಡರೂಂ ವರೆಗೆ, 

ಪಶ್ಚಿಮ - ಜೆ.ಎಮ್ ರಸ್ತೆ ಬಡಿಕಮಾನ ಕ್ರಾಸ ಮುನ್ಸಿಮಲ್ ಆಸ್ಪತ್ರೆ ವರೆಗೆ. 
ಉತ್ತರ - ಸೆಟಲ್ಮೆಂಟ ರಸ್ತೆ ರಿಮಾಂಡರೂಂದಿಂದ ಬಡಿಕಮಾನ ರಸ್ತೆ ಮುನ್ಸಿಮಲ್ ಆಸ್ಪತ್ರೆ 
ವರೆಗೆ. 

ದಕ್ಷಿಣ- ಜೆ.ಎಮ್ ರಸ್ತೆ ಜೆಂಡಾಕಟ್ಟಾ ಕ್ರಾಸದಿಂದ ಬಡಿಕಮಾನ ಕ್ರಾಸ ವರೆಗೆ. 
27 ವಾರ್ಡ ನಂ : 27 ಪೂರ್ವ- ಜೆ.ಎಮ್ ರಸ್ತೆ ಸಿಮ್ಲಾ ಹೊಟೇಲದಿಂದ ಆಸಾರ ಮಹಾಲ ರೋಶನದರವಾಜಾ 

ಮಾರ್ಗವಾಗಿ ಫಸಾರಿ ಕಮಾನ ಮಾರ್ಗವಾಗಿ ಸ್ಟೇಶನ್ ರಸ್ತೆ ಸ್ಟೇಡಿಯಮ್ ಕ್ರಾಸ್ ವರೆಗೆ. 
ಪಶ್ಚಿಮ - ಲಲಿತ ಮಹಲ ಹೊಟೇಲದಿಂದ ಟಿಪ್ಪುಸೋಲ್ತಾನ ಮಾರ್ಗವಾಗಿ ಗಾಂಧಿಚೌಕ ವರೆಗೆ. 
ಉತ್ತರ -ಸ್ಟೇಶನ್ ರಸ್ತೆ ಸ್ಟೇಡಿಯಮ್ ಕ್ರಾಸ್ ಗಾಂಧಿಚೌಕ ಪೊಲೀಸ್ ಸ್ಟೇಶನ್ ವರೆಗೆ, 

ದಕ್ಷಿಣ- ಜೆ.ಎಮ್ ರಸ್ತೆ ಸಿಮ್ಲಾಹೊಟೇಲ ದಿಂದ ಲಲಿತಮಹಲ ಹೊಟೇಲ ವರೆಗೆ, 
28 ವಾರ್ಡ ನಂ : 28 ( ಪೂರ್ವ- ಪಿ . ಡಿ . ಜೆ ಶಾಲೆಯಿಂದ ಬಾಗಲಕೊಟ ಕ್ರಾಸ್ ಮಾರ್ಗವಾಗಿ ಚರ್ಚ ವರೆಗೆ. 

ಪಶ್ಚಿಮ - ಆಲಮ್‌ಗಿರಿ ಮಸಜಿದದಿಂದ ಕರಡಿ ಕಾಲೋನಿ ಮಾರ್ಗವಾಗಿ ಅಲಿಕಾಜಾವರೆಗೆ. 
ಉತ್ತರ - ಬಸ್ಟಾಂಡ ಚರ್ಚದಿಂದ ನವಬಾಗ ರಸ್ತೆ ಮಾರ್ಗವಾಗಿ ಆಲಮ್ಗೀರ ರಸ್ತೆ ವರೆಗೆ. 

ದಕ್ಷಿಣ - ಪಿ. ಡಿ. ಜೆ ಶಾಲೆಯಿಂದ ಖಾಧಿಗ್ರಾಮೋದ್ಯೋಗ ಮಾರ್ಗವಾಗಿ ಅಲಿಕಾರೋಜ ವರೆಗೆ. 
29 ವಾರ್ಡ ನಂ : 29 ಪೂರ್ವ- ಬಾಗಲಕೋಟ ರಸ್ತೆ ಕೋಟೆಗೊಡೆ ಕ್ರಾಸ್ ದಿಂದ ಕಾಂಗ್ರೆಸ್ ಆಫೀಸ್ ಮಾರ್ಗವಾಗಿ 

ಎನ್.ಎಚ್- 218 ಬೈಪಾಸ್ ಹಾಯ್ದ ಸಾಯಿಪಾರ್ಕ ರಿ.ಸ.ಸಂಖ್ಯೆ: 1034 ಮಾರ್ಗವಾಗಿ 
ರಿ. ಸ.ಸಂಖ್ಯೆ: 854 ರ ವರೆಗೆ, 
ಪಶ್ಚಿಮ -ಕೋಟೆಗೊಡೆ ಹತ್ತಿರ ಇರುವ ರಿ. ಸ.ಸಂಖ್ಯೆ:401 ಹಾಗೂ 399 ರಿಂದ ಜಮಖಂಡಿ ರಸ್ತೆ 
ರಿ.ಸ.ಸಂಖ್ಯೆ:358 ರ ವರೆಗೆ. 
ಉತ್ತರ - ಬಾಗಲಕೋಟ ರಸ್ತೆ ಕೋಟೆಗೊಡೆ ಕ್ರಾಸ್ ದಿಂದ ಜಮಖಂಡಿ ಬೈಪಾಸ್ 
ರಿ.ಸ.ಸಂಖ್ಯೆ:401 ಹಾಗೂ 399 ಬುದ್ದೂರ ಪೇಟ್ರೋಲ ಬಂಕ ವರೆಗೆ. 

ದಕ್ಷಿಣ- ರಿ. ಸ.ಸಂಖ್ಯೆ:327 ರಿಂದ ಜಮಖಂಡಿ ರಸ್ತೆಯಲ್ಲಿರುವ ರಿ.ಸ.ಸಂಖ್ಯೆ :358 ರ ವರೆಗೆ, 
30 ವಾರ್ಡ ನಂ :30 | ಪೂರ್ವ- ಪಿ. ಡಿ. ಜೆ ಶಾಲೆಯಿಂದ ಬಾಗಲಕೋಟ ರಸ್ತೆ ಪಾಲಿಟೆಕ್ನಿಕ ಹಾಸ್ಟೇಲ ವರೆಗೆ, 

ಪಶ್ಚಿಮ - ಅಬ್ದುಲ್ ಹಮೀದ ದರ್ಗಾ ಕೋಟೆಗೊಡೆಯಿಂದ ರಿ.ಸ.ಸಂಖ್ಯೆ:349 ಮಾರ್ಗದಿಂದ 
ನವಬಾಗ ರಿ. ಸ.ಸಂಖ್ಯೆ:355 ರ ವರೆಗೆ . 
ಉತ್ತರ - ಪಿ. ಡಿ. ಜೆ ಶಾಲೆಯಿಂದ ಅಲಿಕಾರೋಜಾ ಮಾರ್ಗವಾಗಿ ನವಬಾಗ ರಸ್ತೆಯಲ್ಲಿರುವ 
ಆಲಮ್‌ಗೀರ ಮಜಿದ ವರೆಗೆ. 
ದಕ್ಷಿಣ- ಪಾಲಿಟೆಕ್ನಿಕ ಹಾಸ್ಟೇಲ ಕೋಟೆಗೊಡೆಯಿಮದ ಅಬ್ದುಲ್ ಹಮೀದ ದರ್ಗಾ ಕೋಟೆಗೊಡೆ 
ವರೆಗೆ. 


b) 


ವಾರ್ಡ ವ್ಯಾಪ್ತಿ 


ವಾರ್ಡ 
ನಂಬರ್ 


ಇ 


31 ವಾರ್ಡ ನಂ :31 ಪೂರ್ವ- ಬಸ್ಟಾಂಡ ದಿಂದ ಟಿಪ್ಪುಸೂಾನ ಚೌಕ ಮಾರ್ಗವಾಗಿ ಗೌರನಮೇಂಟ ಹೈಸ್ಕೂಲ 

ಮುಖ್ಯಾದ್ವಾರದ ವರೆಗೆ, 
ಪಶ್ಚಿಮ -ಕೋಟೆಗೊಡೆ ರಿ.ಸ.ಸಂಖ್ಯೆ:350 ರಿಂದ ಗೊಡಬೋಳೆ ಮಾಲಾ ದಿಂದ ಕಾಳಿಕಾದೇವಿ 
ದೇವಸ್ಥಾನ ಕ್ರಾಸ್ ವರೆಗೆ, 
ಉತ್ತರ - ಗೌರನಮೆಂಟ ಮುಖ್ಯದ್ವಾರದಿಂದ ಮೀನಾಕ್ಷಿ ಚೌಕ ಕ್ರಾಸದಿಂದ ಮೀರದೆಗಲ್ಲಿ 
ಮಾರ್ಗವಾಗಿ ಕಾಳಿಕಾದೇವಿ ದೇವಸ್ಥಾನ ಕ್ರಾಸ್ ವರೆಗೆ. 
ದಕ್ಷಿಣ- ಬಸ್ಪಾಂಡ ಚರ್ಚದಿಂದ ನವಬಾಗ ರಸ್ತೆ ಮಾರ್ಗವಾಗಿ ರಿ.ಸ.ಸಂಖ್ಯೆ :352 ಹಾಯ್ದೆ 

ರಿ.ಸ.ಸಂಖ್ಯೆ:350 ರ ವರೆಗೆ. 
[ 32 ವಾರ್ಡ ನಂ :32 ಪೂರ್ವ- ಗೌರನಮೆಂಟ ಶಾಲೆಯಿಂದ ಗಾಂಧಿಚೌಕ ವರೆಗೆ, 

ಪಶ್ಚಿಮ - ಇಬ್ರಾಹಿಂರೋಜಾ ದ್ವಾರದಿಂದ ಗೋಧಾವರಿ ಹೊಟೇಲ ವರೆಗೆ. 
ಉತ್ತರ - ಗಾಂಧಿಚೌಕದಿಂದ ಗೋಧಾವರಿ ಹೊಟೇಲ ವರೆಗೆ, 
ದಕ್ಷಿಣ - ಗೌರನಮೆಂಟ ಶಾಲೆ ದ್ವಾರಯಿಂದ ಜೋರಾಪೂರ ಪೇಠ ಮಾರ್ಗವಾಗಿ 

ಇಬ್ರಾಹಿಂಪೂರರೋಜಾ ಮುಖ್ಯದ್ವಾರದ ವರೆಗೆ. 
33 ವಾರ್ಡ ನಂ :33 ಪೂರ್ವ- ಕೆ. ಜಿ.ಎಸ್ ನಂ :10 ಶಾಲೆಯಿಂದ ಕೆ.ಎಸ್. ಆರ್. ಟಿ.ಸಿ ಡಿಪೋ ಕಂಪೌಂಡ ವರೆಗೆ. 

ಪಶ್ಚಿಮ -ಎಮ್. ಜಿ ರಸ್ತೆ ಸೈನಿಕ ಶಾಲೆ ಕಂಪೌಂಡದಿಂದ ರಿ. ಸ.ಸಂಖ್ಯೆ :859 ರ ವರೆಗೆ. 
ಉತ್ತರ - ಕೆ.ಎಸ್. ಆರ್. ಟಿ.ಸಿ ಡಿಪೊ ಕಂಪೌಂಡದಿಂದ ರಿ.ಸ.ಸಂಖ್ಯೆ:863 ಹಾಯ್ದ ಸೈನಿಕ ಶಾಲೆ 
ಕಂಪೌಂಡ ವರೆಗೆ. 

ದಕ್ಷಿಣ-ಎಮ್. ಜಿ ರಸ್ತೆ ಕನ್ನಡ ಶಾಲೆ ರಸ್ತೆಯಿಂದ ಸೈನಿಕ ಶಾಲೆ ಕಂಪೌಂಡ ವರೆಗೆ. 
34 ವಾರ್ಡ ನಂ :34 ಪೂರ್ವ- ಬಬಲೇಶ್ವರ ನಾಖಾಯಿಂದ ಕೋಟೆಗೊಡೆ ಹತ್ತಿರ ಇರುವ ರಿ.ಸ.ಸಂಖ್ಯೆ:388 ರ ವರೆಗೆ. | 

ಪಶ್ಚಿಮ - ಸಿವಿಲ್ ಆಸ್ಪತ್ರೆಯಿಂದ ಯೂ .ಕೆ.ಪಿ ಪೂನರ್ ವಸತಿಯಿಂದ ರಿ. ಸ.ಸಂಖ್ಯೆ :650 ರ 
ವರೆಗೆ. 
ಉತ್ತರ - ಬಬಲೇಶ್ವರ ನಾಖಾಯಿಂದ ಸಿವಿಲ್ ಆಸ್ಪತ್ರೆ ವರೆಗೆ. 
ದಕ್ಷಿಣ - ಕೋಟೆಗೊಡೆ ರಿ.ಸ.ಸಂಖ್ಯೆ:388 ರಿಂದ ಯೂ .ಕೆ.ಪಿ ಪೂನರ್ ವಸತಿಯಿಂದ 

ರಿ. ಸ.ಸಂಖ್ಯೆ : 650 ರ ವರೆಗೆ . 
35 ವಾರ್ಡ ನಂ :35 ಪೂರ್ವ- ಮ . ಬಾ ಗ್ರಾಮದ ರಿ.ಸ.ಸಂಖ್ಯೆ: 398 ಜಮಖಂಡಿ ರಸ್ತೆ ಸ್ಮಶಾನದಿಂದ ಕೋಟೆಗೊಡೆ 

ಮುಖಾಂತರ ಶೆಟ್ಟಿ ಚೌಕ ವರೆಗೆ, 
ಪಶ್ಚಿಮ - ಸರಕಾರಿ ಆಸ್ಪತ್ರೆಯಿಂದ ರಿ. ಸ.ಸಂಖ್ಯೆ:650 ರ ವರೆಗೆ 
ಉತ್ತರ- ಶೆಟ್ಟಿ ಚೌಕದಿಂದ ಸರಕಾರಿ ಆಸ್ಪತ್ರೆ ವರೆಗೆ. 
ದಕ್ಷಿಣ - ಜಮಖಂಡಿ ರಸ್ತೆ ಸ್ಮಶಾನದಿಂದ ಕೋಟೆಗೊಡೆ ಹಿಂದ ಮ . ಬಾ ಗ್ರಾಮದ 
ರಿ. ಸ.ಸಂಖ್ಯೆ:650 ರ ವರೆಗೆ. 


ಕೆ. ಎಲ್ , ಬಾಗಲವಾಡೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಏಪ್ರಿಲ್ ೨೪, ೨೦೧೭ (ವೈಶಾಖ ೪, ಶಕ ವರ್ಷ ೧೯೩೯) 
Bengaluru , Monday , April 24 , 2017 (Vyshaka 4 , Shaka Varsha 1939 ) 

ನಗರಾಭಿವೃದ್ಧಿ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ : ನಅಇ 80 ಎಂಎಲ್ಆರ್ 2015, ಬೆಂಗಳೂರು, ದಿನಾಂಕ: 24 /04 /2017 


ನಂ . ೩೯ 
No. 397 


ಬೀದರ್ ಜಿಲ್ಲೆಯ ಹುಮಾಬಾದ್ ತಾಲ್ಲೂಕಿನ ಹಳ್ಳಿಖೇಡ ಗ್ರಾಮ ಪಂಚಾಯಿತಿಯನ್ನು ಪುರಸಭೆಯನ್ನಾಗಿ 
ಮೇಲ್ದರ್ಜೆಗೇರಿಸಿ ಹೊರಡಿಸಲಾಗಿರುವ ಅಧಿಸೂಚನೆ ಸಂಖ್ಯೆ: ನಅಇ 80 ಎಂಎಲ್ಆರ್ 2015 ದಿನಾಂಕ:23.02 .2017 ಕ್ಕೆ 
ಈ ಕೆಳಕಂಡ ಅನುಸೂಚಿ ಎ ಮತ್ತು ಅನುಸೂಚಿ ಬಿ ಯನ್ನು ಸೇರ್ಪಡೆ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 


ಅನುಸೂಚಿ- ಎ 


ಹಳ್ಳಿಖೇಡ ( ಬಿ) ಗ್ರಾಮ 


ಅನುಸೂಚಿ- ಬಿ 
ಪೂರ್ವದ ನೈರುತ್ವದ ಮೂಲೆಯಿಂದ ಸಂಗೊಳಗಿ ಗ್ರಾಮಕ್ಕೆ ಹೋಗುವ ರಸ್ತೆಯಿಂದ ಸರ್ವೆ ನಂ . 346 ರಿಂದ 
ಪ್ರಾರಂಭಗೊಂಡು ದಕ್ಷಿಣ ಕಡೆಗೆ ಹೊರಟು ಸರ್ವೆ ನಂ . 347 , 348 ಹಾಗೂ ಗ್ರಾಮಕ್ಕೆ ಹೊಂದಿಕೊಂಡಂತೆ ಸರ್ವೆ ನಂ . 
350, 393, 394 ಹಾಗೂ 395 ದಕ್ಷಿಣದ ಶಂಕರಗಂಜವಾಡಿಗೆ ಹೋಗುವ ರಸ್ತೆಗೆ ಬಂದು ನಿಲ್ಲುತ್ತದೆ. ಸದರಿ ರಸ್ತೆಯ 
ಪಶ್ಚಿಮದ ಕಡೆಗೆ ಹೊರಟು ಸರ್ವೆ ನಂ . 434, 435 436, 437, 441 , 448 , 439 ಹಳ್ಳಿಖೇಡ- ಬಿ ಗ್ರಾಮದ ದಕ್ಷಿಣಕ್ಕೆ 
ಹೊಂದಿಕೊಂಡಂತಿದ್ದು, ಅಲ್ಲೂರು ರಸ್ತೆಗೆ ಬಂದು ನಿಲ್ಲುತ್ತದೆ. ರಸ್ತೆಯ ಎಡ ಭಾಗದ ಸರ್ವೆ ನಂ . 471 ರಿಂದ 
ಪ್ರಾರಂಭಗೊಂಡು, ಸರ್ವೆ ನಂ . 473 , 475 ಮತ್ತು ಸರ್ವೆ ನಂ . 589 ಬೀದರ್ ಗುಲ್ಬರ್ಗಾ ರಾಜ್ಯ ಹೆದ್ದಾರಿಗೆ ಸಂಪರ್ಕಿಸುವ 
ರಸ್ತೆಗೆ ಬಂದು ನಿಲ್ಲುತ್ತದೆ. ಈ ರಸ್ತೆಯ ಪಶ್ಚಿಮ ದಿಕ್ಕಿನಿಂದ ಉತ್ತರದ ಕಡೆಗೆ ಹೊರಟು ಸರ್ವೆ ನಂ . 588, 587, 585 , 584 , 
583, 582 ಊರಿಗೆ ಹೊಂದಿಕೊಂಡಂತಿದ್ದು, ಸೀಮೆ ನಾಗಣ್ಣಾ ದೇವಸ್ಥಾನದ ರಸ್ತೆಗೆ ಬಂದು ನಿಲ್ಲುತ್ತದೆ. ಉತ್ತರ ದಿಕ್ಕಿನ ಈ 
ರಸ್ತೆಯ ಸರ್ವೆ ನಂ . 20 ರಿಂದ ವಾಯುವ್ಯ ದಿಕ್ಕಿನಿಂದ ಪೂರ್ವಾಭಿಮುಖವಾಗಿ ಹೊರಟು ಸರ್ವೆ ನಂ . 19 , 14 , 11 , 1, 
180, 182 , 184 ಹಿಲಾಲಪುರ ರಸ್ತೆಗೆ ಬಂದು ನಿಲ್ಲುತ್ತದೆ. ಸದರಿ ರಸ್ತೆಯಿಂದ ಪೂರ್ವಾಭಿಮುಖವಾಗಿ ಹೊರಟು ಗ್ರಾಮಕ್ಕೆ 
ಹೊಂದಿಕೊಂಡಂತಿರುವ ಸರ್ವೆ ನಂ . 323 , 323, 321 , 320 ಮತ್ತು ಭೂ ಪರಿವರ್ತಿತ 319 ಕ್ಕೆ ಬಂದು ಪೂರ್ವ ದಿಕ್ಕಿನ 
ಸಂಗೊಳಗಿ ರಸ್ತೆಗೆ ಹೊಂದಿಕೊಂಡಂತೆ ಇದ್ದು ಹಳ್ಳಿಖೇಡ ( ಬಿ) ಗ್ರಾಮದ ಗಡಿಯು ಮುಕ್ತಾಯವಾಗುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ಎಲ್ . ಬಾಗಲವಾಡೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


URBAN DEVELOPMENT SECRETARIAT 


ADDENDUM 
No . UDD 80 MLR 2015 , Bengaluru , Dated : 24 -04 -2017 


The following Schedule ‘A ’ and Schedule B is addended into Upgradation of Hallikheda 
Grama Panchayat into Town Municipal Council vide Notification No.UDD 80 MLR 2017 
dated : 23.02 .2017 . 


ma 


Schedule - A 
Hallikhed (B ) village 


Schedule - B 
In the East, from the south west corner, there is a road to Sangolli village , from their starting from 
the survey no. 346 , towards south goes along the survey numbers 347 and 348 . and continuing from 
there , agriculture lands survey numbers 350 ,393,394 , 395 ended to south with the road to 
Shankaraganjwadi village . From the said road towards west there is agriculture lands survey 
number 434 ,435 , 436 , 437 , 441, 448 ,439 attached to the village and ended at a road to the village 
Allur. From the left of the village starting from survey No.471 the boundary moves along the survey 
numbers 473 , 475 and 589 reaches to Bidar -Gulbarga road . From this road towards north , exist 
survey numbers 588 , 587 , 585 , 584 , 583, 582 attaching to the village and there is a road to the 
Seeme Naganna temple . In the North starting from survey No. 20 , towards east it moves along the 
survey numbers 19 , 14 , 11 ,1 , 180 ,182 , 184 and ends at Hilalpur road . Attaching to this village there 
are survey numbers 323, 322, 321, 320 , 319 and ended in east with the survey number 19 . 


su 


By Order and in the name of the Governor of Karnataka , 


K . L . Bagalawade 
Under Secretary to Government, 
Urban Development Department. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
3odsado, BIHO, users 0 , 9002 (23/3 00 , JG JE OF25 ) 


20 - IV 
Part - IV 


No. 280 
No . 341 


Bengaluru , Saturday , April 1 , 2017 (Chaitra 11 , Shaka Varsha 1939) 


PERSONNEL AND ADMINISTRATIVE REFORMS SECRETARIAT (ELECTIONS) 

NOTIFICATION 
No . DPAR 05 CHUSAVI 2017 , BENGALURU , DATED : 01 -04 -2017 


The accompanying direction No. 576 / 3 / VVPAT / 2017 / SDR /Vol-II, dated : 31-03 - 2017 of the 
Election Commission of India is published for general information . 


By Order and in the name of the Governor of Karnataka , 


S . N . Ramakrishna 
Assistant Chief Electoral Officer and 
Ex - Officio Under Secretary to Govt ., 

D . P . A . R . (Elections). 


ELECTION COMMISSIN OF INDIA 
Nirvachan Sadan , Ashoka Road , New Delhi-110 001 

Dated : 31st March , 2017 

3 Chaitra , 1938 ( Saka) 


DIRECTION 


No. 576 / 3 /VVPAT / 2017 / SDR - Vol. II:- Whereas , Section 61A of the Representation of the 
People Act, 1951, provides that the giving and recording of votes by Voting Machines in such 
manner as may be prescribed, may be adopted in such constituency or Constituencies as the 
Election Commission of India may , having regard to the circumstances of each case , specify ; and 


2 . Whereas, as per the proviso to rule 49A of the Conduct of Elections Rules , 1961, a printer with 
a drop box of such design , as may be approved by the Election Commission of India , may also be 
attached to voting machine for printing a paper trail of the vote , in such constituency or 
constituencies or parts thereof as the Election Commission of India may direct; and 


3 . Whereas , the Election Commission of India has, vide its notification No . 
576 / 3 / EVM / 2017 / SDR -Vol. II dated : 22nd March , 2017 , already specified under the said section 
61A of the Representation of the People Act, 1951, 113 - Dhemaji(ST ) Assembly Constituency in 


Assam , 36 -Bhoranj(SC ) Assembly Constituency in Himachal Pradesh , 09 -Ater Assembly 
Constituency & 89 -Bandhavgarh (ST) Assembly Constituency in Madhya Pradesh , 216 - Kanthi 
Dakshin Assembly Constituency in West Bengal, 79- Dholpur Assembly Constituency in 
Rajasthan , 214 -Nanjangud(SC ) Assembly Constituency & 224 -Gundlupet Assembly 
Constituency in Karnataka, 11-Dr. Radhakrishnan Nagar Assembly Constituency in Tamil 
Nadu , 04 -Litipara (ST) Assembly Constituency in Jharkhand , 28 - Upper Burtuk Assembly 
Constituency in Sikkim and 27 -Rajouri Garden Assembly Constituency in NCT of Delhi as the 
constituencies in which the votes shall be given and recorded by means of voting machines at the 
poll to be taken for the current bye -election ; 


4 . Now , therefore , the Election Commission of India , in exercise of its powers under the said 
proviso to rule 49A of the Conduct ofElection Rules , 1961, hereby 


(i) Specifies 113- Dhemaji(ST) Assembly Constituency in Assam , 36 - Bhoranj(SC ) Assembly 
Constituency in Himachal Pradesh , 09 -Ater Assembly Constituency & 89 -Bandhavgarh (ST ) 
Assembly Constituency in Madhya Pradesh , 216 - Kanthi Dakshin Assembly Constituency in 
West Bengal, 79 -Dholpur Assembly Constituency in Rajasthan , 214 -Nanjangud ( SC ) Assembly 
Constituency & 224 - Gundlupet Assembly Constituency in Karnataka, 11-Dr. Radhakrishnan 
Nagar Assembly Constituency in Tamil Nadu , 04 -Litipara (ST) Assembly Constituency in 
Jharkhand , 28 -Upper Burtuk Assembly Constituency in Sikkim and 27 -Rajouri Garden 
Assembly Constituency in NCT of Delhi as the constituencies in which a printer with a drop box 
shall be attached to voting machines to be used for the giving and recording of votes at the current 
bye - elections to the Legislative Assemblies from the said constituencies; 


(ii) approves the design of the printer with the drop box as developed by the Bharat Electronics , Ltd ., 
Bangalore and Electronics Corporation of India Ltd ., Hyderabad for the printer which shall be 
attached to the said voting machines to be used for the giving and recording of votes in the above 
said Assembly Constituencies. 


By order , 


( K . F . WILFRED ) 
PRINCIPAL SECRETARY 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಏಶೇಪ ರಾಜ್ಯ ಪತ್ರಿಕೆ 
20 - IV 

3odsado , ideaiad , Jees a , 9002 (ej na , uz JZE OF QF ) Do. 282 
Part - IV Bengaluru , Monday , April 3 , 2017 (Chaitra 13 , Shaka Varsha 1939) 

No . 343 
ELECTION COMMISSION OF INDIA 

Nirvachan Sadan , 

Ashoka Road , New Delhi- 110001, 
No. 576 / Exit / ECI/ LET / FUNC / JUD / SDR / VOL. II / 2017 / 

Dated : 24th March , 2017 

3 Phalguna, Saka 1938 


NOTIFICATION 


Whereas , the schedule for the Bye- Elections to the House of the People and to Legislative 
Assemblies in the states of Assam , Himachal Pradesh , Jammu & Kashmir , Jharkhand , Karnataka , 
Kerala , Madhya Pradesh , NCT of Delhi, Rajasthan , Sikkim , Tamil Nadu , West Bengal has been 
announced by the Commission vide Press Note No . ECI / PN / 24 / 2017 , dated 9th march , 2017 . 
2 . And whereas, as per the provisions of Section 126A of the R . P . Act, 1951, there shall be 
restrictions on conduct of any exit poll and publication and dissemination of result of such exit 
poll during such period as may be notified by the Election Commission in this regard ; 
3 . Now , therefore , in exercise of the powers under Sub - Section (1 ) of section 126A of the 
R . P . Act, 1951, the Election Commission , having regard to the provisions of Sub - Section (2 ) (b ) 
of the said Section , hereby notifies the period between 7 .00 A . M . on 09 .04 . 2017 (Sunday ) and 
6 .30 P .M . on 12 . 04 .2017 (Wednesday ), as the period during which conducting any exit poll and 
publishing or publicizing by means of the print or electronic media or dissemination in any other 
manner whatsoever, the result of any exit poll in connection with the said bye - elections 
announced vide the Commission s Press Note No . ECI/ PN / 24 / 2017 , dated 09th March , 2017 
from 2 -Srinagar PC , 3 -Anantnag PC in Jammu & Kashmir , 6 -Malappuram PC in Kerala , 113 
Dhemaji (ST) AC in Assam , 36 - Bhoranj (SC ) AC in Himachal Pradesh , 09 -Ater AC & 89 
Bandhavgarh (ST) AC in Madhya Pradesh , 216 - Kanthi Dakshin AC in West Bengal , 79 -Dholpur 
AC in Rajasthan , 214 -Nanjangud (SC ) AC & 224 -Gundlupet AC in Karnataka , 11 -Dr. 
Radhakrishnan Nagar AC in Tamil Nadu , 04 -Litipara (ST ) AC in Jharkhand , 28 -Upper Burtuk 
AC in Sikkim , 27 -Rajouri Garden AC in NCT of Delhi, shall be prohibited . 
4 . It is further clarified that under Section 126 (1 ) (b ) of the R .P . Act, 1951, displaying any 
election matter including results of any opinion poll or any other poll survey , in any electronic 
media , would be prohibited during the period of 48 hours ending with the hours fixed for conclusion 
of poll for the aforesaid bye -elections . 

By order , 


(K . F . WILFRED ) 
PRINCIPAL SECRETARY 


S . N . RAMAKRISHNA 
Assistant Chief Electoral Officer & 
Ex -Officio Under Secretary to Govt ., 

DPAR (Elections) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


AU ATV 
Part - IV 


ಅಧಿಕೃತವಾಗಿ ಪ್ರಕಟಿಸಲಾದುದು 

« + Au Ag Ad å ¥ A DE 
" AUAÆS A, IA 9 Ag AK ; Wil 15 , 2017 (26 425 , ERA A À 1939) 
Bengaluru , Saturday , April 15 , 2017 (Chaitra 25 , Shaka Varsha 1939 ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 30 CHUVISA 2017 , Bengaluru , Dated : 15th April, 2017 . 


£A . 373 
No . 373 


In pursuance of the provisions of Section 67 of the Representation of the People Act, 1951 (43 
of 1951) , the following declaration containing the name of the candidate elected in the Constituency 
referred to therein is published hereunder for general information : 


FORM 21D 

(See rule 64 ) 
(For use in election to fill a casual vacancy when seat is contested ) 


Declaration of the result of Election under section 66 of the Representation of the People 
Act, 1951. 


Bye -election to the Legislative Assembly of Karnataka State from 224 -Gundlupet Assembly 
Constituency . 


In pursuance of the provisions contained in section 66 of the Representation of the People 
Act, 1951, read with rule 64 of the Conduct of Elections Rules , 1961, I declare that: 


Smt M . C . MOHAN KUMARI URUF GEETHA , 
Halahalli Village , 
Begur Hobli , Gundlupet Taluk 


Sponsored by Indian National Congress has been duly elected to fill the vacancy caused in that 
house by the death of Sri. H . S . Mahadeva Prasad . 


Place : Gundlupet 
Date : 13 -04 - 2017 


NALINI ATUL 

Returning Officer , 
224 -Gundlupet Assembly Constituency 

& Assistant Commissioner , 

Kollegala Sub -Division 


By order and in the name of the Government of Karnataka 


S . N . RAMAKRISHNA 
Assistant Chief Electoral Officer & 
Ex -Officio Under Secretary to Govt., 

DPAR (Elections) 


R Áðj a AAz deA®AiA « PA A EZ AWAPA" AUAÆg A ( 7 ) ¥deU AA 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - IN 
Part - IV 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಏಪ್ರಿಲ್ ೧೫ , ೨೦೧೭ (ಚೈತ್ರ ೨೫ , ಶಕ ವರ್ಷ ೧೯೩೯ ) 
Bengaluru , Saturday , April 15 , 2017 (Chaitra 25 , Shaka Varsha 1939 ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 30 CHUVISA 2017 , Bengaluru , Dated : 15th April, 2017 . 


ನಂ . ೩೭೪ 
No. 374 


In pursuance of the provisions of Section 67 of the Representation of the People Act, 1951 (43 
of 1951), the following declaration containing the name of the candidate elected in the Constituency 
referred to therein is published hereunder for general information : 


FORM 21 D 

(See rule 64 ) 
(For use in Election to fill a casual vacancy when seat is contested ) 


Declaration of the result of Election under Section 66 of the Representation of the People 
Act, 1951 . 


Bye - election to the Legislative Assembly of Karnataka State from 214 -Nanjangud ( SC ) 
Assembly Constituency . 


In pursuance of the provisions contained in Section 66 of the Representation of the People 
Act , 1951 read with rule 64 of the Conduct of Elections Rules , 1961, I declare that 


Sri. KALALE N . KESHAVAMURTHY 
‘LakshmiNilaya Kalale Village and Post 
Kasaba Hobli 
Nanjangud Taluk 


Sponsored by Indian National Congress has been duly elected to fill the vacancy caused in that 
House by the resignation of Sri. V . Srinivasaprasad . 


Place : Nanjangud 
Date: 13 - 04 - 2017 


G . JAGADEESHA 

Returning Officer 
214 -Nanjangud (S . C ) Assembly Constituency 
and Commissioner ,Mysuru City Corporation 

Mysuru 


By order and in the name of the Government of Karnataka 


S . N . RAMAKRISHNA 
Assistant Chief Electoral Officer & 
Ex -Officio Under Secretary to Govt., 

DPAR (Elections) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- IVA 
Part - IVA 


ಬೆಂಗಳೂರು, ಸೋಮವಾರ, ಏಪ್ರಿಲ್ ೩ , ೨೦೧೭ (ಚೈತ್ರ ೧೩ , ಶಕ ವರ್ಷ ೧೯೩೯ ) 
Bengaluru , Monday , April 3 , 2017 (Chaitra 13 , Shaka Varsha 1939 ) 


ನಂ . ೩೪೪ 
No . 344 


EDUCATION SECRETARIAT 

NOTIFICATION 
No. ED 143 PTI 2016, Bengaluru , Dated: 01 . 04 . 2017 


wers 


In exercise of the powers confirm by sub -section (1) section 14 of the Karnataka Educational 
Institutions (Prohibition of Capitation Fee) act 1984 (Karnataka Act 37 of 1984 ) the Government of 
Karnataka hereby makes the following rules further to amend the Karnataka Selection of Candidates 
for admission to Diploma in Education (D .Ed) Course and Diploma in Physical Education ( D . P .Ed) 
Course Rules , 2007 , namely : 


1. Title and commencement.- ( 1) These rules may be called the Karnataka selection of 
Candidates for admission to Diploma in Edcation ( D .Ed ) Course and Diploma in Physical Edcuaiton 
(D .P . Ed) Course (Amendment)Rules , 2017 . 


( 2 ) They shall come into force from the date of their publication in the Official Gazette . 


2 . Amendment of rule 3 .- In the Karnataka selection of Candidates for admission to 
Diploma in Edcation (D .Ed) Course and Diploma in Physical Edcuaiton (D . P .Ed) Course Rules , 2007 
in rule 3 , in sub rule (1), in clause (2 )after the third proviso , the following shall inserted , namely ; 


“ Provided also that the candidates of Andra Pradesh who studied English as a third language 
in S . S . L . C .are eligible for admission to D .Ed Course provided they fulfil other conditions prescribed 
in these rules” . 


By Order and in the name of the Governor of Karnataka 


SHEKHARA 
Under Secretary to Government, 
Primary and Secondary Education (General) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 250 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- IVA ಬೆಂಗಳೂರು, ಗುರುವಾರ , ಏಪ್ರಿಲ್ ೬ , ೨೦೧೭ (ಚೈತ್ರ ೧೬ , ಶಕ ವರ್ಷ ೧೯೩೯ ) 

ನಂ . ೩೫೦ 
Part - IVA Bengaluru , Thursday , April 6 , 2017 (Chaitra 16 , Shaka Varsha 1939 ) 

No . 350 
ಸಂಸದೀಯ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 15 ಶಾಸನ 2017 , ಬೆಂಗಳೂರು, ದಿನಾಂಕ : 06.04. 2017 
ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) (ತಿದ್ದುಪಡಿ) ವಿಧೇಯಕ, 2017 ಕ್ಕೆ 
2017ರ ಏಪ್ರಿಲ್ ತಿಂಗಳ 03ನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 
2017ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 22 ಎಂಬುದಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 

2017ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 22 
(2017ರ ಏಪ್ರಿಲ್ ತಿಂಗಳ ಆರನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) 

(ತಿದ್ದುಪಡಿ) ಅಧಿನಿಯಮ 2017 
( 2017ರ ಏಪ್ರಿಲ್ ತಿಂಗಳ ಮೂರನೇ ದಿನಾಂಕದಂದು ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆಯಲಾಗಿದೆ) 


ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) ಅಧಿನಿಯಮ , 2006ನ್ನು ಮತ್ತಷ್ಟು 
ತಿದ್ದುಪಡಿ ಮಾಡಲು ಒಂದು ಅಧಿನಿಯಮ 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ 
ಮತ್ತು ಶುಲ್ಕ ನಿಗದಿ) ಅಧಿನಿಯಮ, 2006ನ್ನು (2006ರ ಕರ್ನಾಟಕ ಅಧಿನಿಯಮ 8) ಮತ್ತಷ್ಟು ತಿದ್ದುಪಡಿ ಮಾಡುವುದು 
ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ತೆಂಟನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ 
ಮುಂದಿನಂತೆ ಅಧಿನಿಯಮಿತವಾಗಲಿ, ಎಂದರೆ: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ 
ನಿಯಂತ್ರಣ ಮತ್ತು ಶುಲ್ಕ ನಿಗದಿ) ( ತಿದ್ದುಪಡಿ) ಅಧಿನಿಯಮ, 2017 ಎಂದು ಕರೆಯತಕ್ಕದ್ದು. 

( 2 ) 1 ಮತ್ತು 5 ನೇ ಪ್ರಕರಣಗಳು ಈ ಕೂಡಲೇ ಜಾರಿಗೆ ಬರತಕ್ಕದ್ದು ಮತ್ತು ಉಳಿದ ಉಪಬಂಧಗಳು ರಾಜ್ಯ 
ಸರ್ಕಾರವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಿಂದ ಜಾರಿಗೆ 
ಬರತಕ್ಕದ್ದು. 

2 . 2ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) 
ಅಧಿನಿಯಮ , 2006ರ ( 2006ರ ಕರ್ನಾಟಕ ಅಧಿನಿಯಮ 8) ( ಇಲ್ಲಿ ಇನ್ನುಮುಂದೆ ಮೂಲ ಅಧಿನಿಯಮವೆಂದು 
ಉಲ್ಲೇಖಿಸಲಾಗಿದೆ) 2ನೇ ಪ್ರಕರಣದಲ್ಲಿ, 


Y 


( ಎ) (ಎಫ್) ಖಂಡದ ತರುವಾಯ , ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು , ಎಂದರೆ: 

“ ಪರಂತು, ಯಾವುದೇ ಕೋರ್ಸಿಗೆ ಭಾರತ ಸರ್ಕಾರ ಅಥವಾ ಅದರ ಏಜೆನ್ಸಿಯು ಸಾಮಾನ್ಯ ಪ್ರವೇಶ 
ಪರೀಕ್ಷೆಯನ್ನು ನಡೆಸುವ ಸಂದರ್ಭದಲ್ಲಿ ಅಂಥ ಕೋರ್ಸಿಗೆ ಪ್ರವೇಶವನ್ನು ಕಲ್ಪಿಸುವುದಕ್ಕಾಗಿ ಅಂಥ ಪರೀಕ್ಷೆಯಲ್ಲಿ 
ನಿರ್ಧರಿಸಲಾದ ಮೆರಿಟ್ ಅನ್ನು ಪರಿಗಣಿಸತಕ್ಕದ್ದು.” 

( ಬಿ) ( ಜೆಜೆ) ಖಂಡದಲ್ಲಿ 
(3) “ ಅಲ್ಪಸಂಖ್ಯಾತೇತರ ಅಥವಾ ಅಲ್ಪಸಂಖ್ಯಾತ ಖಾಸಗಿ ಅನುದಾನಿತವಲ್ಲದ ವೃತ್ತಿ ಶಿಕ್ಷಣ ಸಂಸ್ಥೆಗಳ 

ಸಂಘಟನೆಯು ನಡೆಸುವ ” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು; ಮತ್ತು 
(ii) ಹಾಗೆ ತಿದ್ದುಪಡಿ ಮಾಡಲಾದ ( ಜೆಜೆ) ಖಂಡದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು , 
ಎಂದರೆ: 

“ ಪರಂತು, ಭಾರತ ಸರ್ಕಾರ ಅಥವಾ ಅದರ ಏಜೆನ್ಸಿಯು ಅಂಥ ಸಾಮಾನ್ಯ ಪ್ರವೇಶ 
ಪರೀಕ್ಷೆಯನ್ನು ನಡೆಸುವ ಸಂದರ್ಭದಲ್ಲಿ ನಿಯಮಿಸಬಹುದಾದ ಅಂಥ ಏಜೆನ್ಸಿಯು ಮತ್ತು ಅಂಥ 

ವಿಧಾನದಲ್ಲಿ ಕೇಂದ್ರಿಕೃತ ಕೌನ್ಸಿಲಿಂಗ್ ಅನ್ನು ನಡೆಸತಕ್ಕದ್ದು. ” 
(ಸಿ) ( ಎನ್ ) ಖಂಡದ ಕೊನೆಯಲ್ಲಿ ಮತ್ತು ಇದು ಭಾರತೀಯ ಮೂಲದ ವ್ಯಕ್ತಿಗಳು ಮತ್ತು ಭಾರತದ 
ಸಾಗರೋತ್ತರ ನಾಗರಿಕರು ಇವರನ್ನು ಒಳಗೊಳ್ಳುತ್ತದೆ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

( ಡಿ) ( ಕ್ಯೂ ) ಖಂಡದಲ್ಲಿ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜಿತವಾದ ” ಎಂಬ ಪದಗಳಿಗೆ “ ಒಂದು 
ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾದ ಹಾಗೂ ರಾಜ್ಯದ ಖಾಸಗಿ ವಿಶ್ವವಿದ್ಯಾಲಯಗಳನ್ನು ಒಳಗೊಂಡಂತೆ ” ಎಂಬ 
ಪದಗಳನ್ನು ಪ್ರತಿಯೋಜಿಸತಕ್ಕದ್ದು . 

( ಇ ) (ಎಸ್) ಖಂಡಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು , ಎಂದರೆ: 

“( ಎಸ್ ) "ಮೀಸಲಿಟ್ಟ ಸೀಟುಗಳು" ಎಂದರೆ, ಸರ್ಕಾರಿ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳ ಘಟಕ 
ಕಾಲೇಜುಗಳಲ್ಲಿ, ಖಾಸಗಿ ಅನುದಾನಿತ ಮತ್ತು ಅನುದಾನಿತವಲ್ಲದ ವೃತ್ತಿ ಶಿಕ್ಷಣ ಸಂಸ್ಥೆಗಳಲ್ಲಿ, ಖಾಸಗಿ ವಿಶ್ವವಿದ್ಯಾಯಲಗಳಲ್ಲಿ, 
ರಾಜ್ಯ ಸರ್ಕಾರವು ಅಧಿಸೂಚಿಸಬಹುದಾದಂತೆ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ 
ಹಿಂದುಳಿದ ವರ್ಗಗಳಿಗೆ ಸೇರಿದ ವ್ಯಕ್ತಿಗಳಿಗಾಗಿ ಅಥವಾ ಕರ್ನಾಟಕ ವಿದ್ಯಾರ್ಥಿಗಳಿಗಾಗಿ ಮೀಸಲಿಟ್ಟ ಸೀಟುಗಳು ; ” 

3. 3ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 3ನೇ ಪ್ರಕರಣದಲ್ಲಿ, 

( ಎ) (1) ನೇ ಉಪಪ್ರಕರಣದ ಪರಂತುಕದಲ್ಲಿ ವೃತ್ತಿ ಶಿಕ್ಷಣ ಸಂಸ್ಥೆಗಳು ” ಎಂಬ ಪದಗಳ ತರುವಾಯ ಮತ್ತು 
ಡೀಮ್ಸ್ ವಿಶ್ವವಿದ್ಯಾಲಯಗಳು ” ಎಂಬ ಪದಗಳನ್ನು ಮತ್ತು ವೃತ್ತಿ ಶಿಕ್ಷಣ ಸಂಸ್ಥೆಗಳ ” ಎಂಬ ಪದಗಳ ತರುವಾಯ ಮತ್ತು 
ಡೀಮ್ಸ್ ವಿಶ್ವವಿದ್ಯಾಲಯಗಳ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 
( ಬಿ) (2) ನೇ ಉಪಪ್ರಕರಣದಲ್ಲಿ 

( ) “ಸರ್ಕಾರಿ ಸೀಟುಗಳಿಗೆ ” ಎಂಬ ಪದಗಳಿಗೆ “ಎಲ್ಲ ಸೀಟುಗಳಿಗೆ ” ಎಂಬ ಪದಗಳನ್ನು 

- ಪ್ರತಿಯೋಜಿಸತಕ್ಕದ್ದು; ಮತ್ತು 
( i) ( 2) ನೇ ಉಪಪ್ರಕರಣದ ತರುವಾಯ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ: 

“ ಪರಂತು, ಭಾರತ ಸರ್ಕಾರ ಅಥವಾ ಅದರ ಯಾವುದೇ ಏಜೆನ್ಸಿಯು ಯಾವುದೇ ವೃತ್ತಿಪರ 
ಕೋರ್ಸುಗಳ ಸಂಬಂಧದಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ನಡೆಸಿದರೆ , ಆಗ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ 
ಅಭ್ಯರ್ಥಿಗಳು ಪಡೆದ ಅಂಕಗಳ ಆಧಾರದ ಮೇಲೆ ಎಲ್ಲಾ ಸರ್ಕಾರಿ ಸೀಟುಗಳಿಗಾಗಿ ಅಥವಾ ಖಾಸಗಿ 
ಅನುದಾನಿತವಲ್ಲದ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಸೀಟುಗಳಿಗಾಗಿ ಮತ್ತು ಡೀಮ್ಸ್ ವಿಶ್ವವಿದ್ಯಾಲಯಗಳ ವೃತ್ತಿಪರ 
ಕೋರ್ಸುಗಳಿಗಾಗಿ ರಾಜ್ಯ ಸರ್ಕಾರವು ಅಧಿಸೂಚಿಸಬಹುದಾದ ಅಂಥ ಏಜೆನ್ಸಿಯು ಕೇಂದ್ರಿಕೃತ ಕೌನ್ಸಿಲಿಂಗ್ ಅನ್ನು 
ನಡೆಸತಕ್ಕದ್ದು.” 
( ಸಿ) (6) ನೇ ಉಪಪ್ರಕರಣದಲ್ಲಿ, 

(6) “ ಸರ್ಕಾರಿ ” ಎಂಬ ಪದವನ್ನು ಬಿಟ್ಟುಬಿಡತಕ್ಕದ್ದು; ಮತ್ತು 
(ii) (6) ನೇ ಉಪಪ್ರಕರಣದ ತರುವಾಯ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ: 


ತ 


“ ಪರಂತು, ಭಾರತ ಸರ್ಕಾರ ಅಥವಾ ಅದರ ಯಾವುದೇ ಏಜೆನ್ಸಿಯು ಯಾವುದೇ ಕೋರ್ಸುಗಳಿಗೆ ಸಾಮಾನ್ಯ 
ಪ್ರವೇಶ ಪರೀಕ್ಷೆಯನ್ನು ನಡೆಸಿದರೆ, ಆಗ ರಾಜ್ಯ ಸಾಮಾನ್ಯ ಪ್ರವೇಶ ಪರೀಕ್ಷಾ ಸಮಿತಿಯು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು 
ನಡೆಸುವ ಅಗತ್ಯವಿರುವುದಿಲ್ಲ. ಆದರೆ ಸರ್ಕಾರಿ ಅಥವಾ ಖಾಸಗಿ ಅನುದಾನಿತವಲ್ಲದ ಮತ್ತು ಡೀಮ್ಸ್ ವಿಶ್ವವಿದ್ಯಾಲಯ 
ಸಂಸ್ಥೆಗಳ ಎಲ್ಲಾ ವೃತ್ತಿಪರ ಕೋರ್ಸುಗಳಿಗೆ ಪ್ರವೇಶವನ್ನು ನೀಡುವುದಕ್ಕಾಗಿ ಕೇಂದ್ರಿಕೃತ ಕೌನ್ಸಿಲಿಂಗ್ ಅನ್ನು 
ನಿಯಮಿಸಬಹುದಾದ ಅಂಥ ಏಜೆನ್ಸಿಯ ಮೂಲಕ ಮತ್ತು ಅಂಥ ವಿಧಾನದಲ್ಲಿ ನಡೆಸತಕ್ಕದ್ದು.” 

4, 4ನೇ ಪ್ರಕರಣದ ಪ್ರತಿಯೋಜನೆ.- ಮೂಲ ಅಧಿನಿಯಮದ 4ನೇ ಪ್ರಕರಣಕ್ಕೆ ಈ ಮುಂದಿನದನ್ನು 
ಪ್ರತಿಯೋಜಿಸತಕ್ಕದ್ದು, ಎಂದರೆ : 

“4, ಅನುದಾನಿತವಲ್ಲದ ವೃತ್ತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ವಿಧಾನ - ಯಾವುದೇ ವ್ಯಾಸಂಗಕ್ರಮದಲ್ಲಿ ವೃತ್ತಿಪರ 
ಶಿಕ್ಷಣವನ್ನು ನೀಡುವ ಅಲ್ಪಸಂಖ್ಯಾತ ಅಥವಾ ಅಲ್ಪಸಂಖ್ಯಾತವಲ್ಲದ ಅನುದಾನಿತವಲ್ಲದ ವೃತ್ತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲಾ 
ಸೀಟುಗಳಿಗೆ ರಾಜ್ಯ ಸಾಮಾನ್ಯ ಪ್ರವೇಶ ಪರೀಕ್ಷಾ ಸಮಿತಿಯು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ 
ಪ್ರವೇಶವನ್ನು ನೀಡತಕ್ಕದ್ದು: 

ಪರಂತು, ಭಾರತ ಸರ್ಕಾರ ಅಥವಾ ಅದರ ಏಜೆನ್ಸಿಯು ಯಾವುದೇ ವೃತ್ತಿಪರ ಕೋರ್ಸಿಗೆ ಸಾಮಾನ್ಯ ಪ್ರವೇಶ 
ಪರೀಕ್ಷೆಯನ್ನು ನಡೆಸಿದ ಸಂದರ್ಭದಲ್ಲಿ, ಆಗ ಅಂಥ ಕೋರ್ಸುಗಳ ಪ್ರವೇಶಕ್ಕಾಗಿ ಕೇಂದ್ರಿಕೃತ ಕೌನ್ಸಿಲಿಂಗ್ ಅನ್ನು 
ನಿಯಮಿಸಬಹುದಾದ ಅಂಥ ಏಜೆನ್ಸಿಯ ಮೂಲಕ ಮತ್ತು ಅಂಥ ವಿಧಾನದಲ್ಲಿ ನಡೆಸತಕ್ಕದ್ದು. ” 

5. 4ಎ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 4ಎ ಪ್ರಕರಣದ (1) ನೇ ಉಪಪ್ರಕರಣದಲ್ಲಿ , 
(1) ( ಡಿ) ಖಂಡದಲ್ಲಿ. 

( ಎ) (ii) ನೇ ಉಪಖಂಡದಲ್ಲಿ , “ಶೇಕಡಾ ಅರವತ್ತಕ್ಕಿಂತ ” ಎಂಬ ಪದಗಳಿಗೆ “ಶೇಕಡಾ ಐವತ್ತೈದಕ್ಕಿಂತ” ಎಂಬ 
ಪದಗಳನ್ನು ಪ್ರತಿಯೋಜಿಸತಕ್ಕದ್ದು; ಮತ್ತು 

( ಬಿ) (iii) ನೇ ಉಪಖಂಡದಲ್ಲಿ, “ಶೇಕಡಾ ಇಪ್ಪತ್ತಕ್ಕಿಂತ” ಎಂಬ ಪದಗಳಿಗೆ “ಶೇಕಡಾ ಇಪ್ಪತ್ತೈದಕ್ಕಿಂತ ” ಎಂಬ 
ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 
(ii) ಪರಂತುಕದ ತರುವಾಯ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ: 

“ಮತ್ತು ಪರಂತು, ಭಾರತ ಸರ್ಕಾರ ಅಥವಾ ಅದರ ಏಜೆನ್ಸಿಯು ಯಾವುದೇ ವೃತ್ತಿಪರ ಶಿಕ್ಷಣ ಕೋರ್ಸಿಗೆ 
ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿದ ಸಂದರ್ಭದಲ್ಲಿ, ಸೀಟುಗಳ ಹಂಚಿಕೆಗಾಗಿ ಕೇಂದ್ರಿಕೃತ ಕೌನ್ಸಿಲಿಂಗ್ ಅನ್ನು 
ನಿಯಮಿಸಬಹುದಾದ ಅಂಥ ಏಜೆನ್ಸಿಯು ನಡೆಸತಕ್ಕದ್ದು: 

ಅಲ್ಲದೆ ಪರಂತು, ಶೇಕಡಾ ಮೂವತ್ತಕ್ಕಿಂತ ಕಡಿಮೆಯಲ್ಲದಷ್ಟು ಸಂಸ್ಥೆಗಳ ಸೀಟುಗಳನ್ನು ಕರ್ನಾಟಕದ ವಿದ್ಯಾರ್ಥಿಗಳ 
ಮೂಲಕ ತುಂಬತಕ್ಕದ್ದು ಮತ್ತು ಕರ್ನಾಟಕ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಲಭ್ಯವಿರದಿದ್ದಲ್ಲಿ ಅಂಥ ಸೀಟುಗಳನ್ನು 
ಇತರರ ಮೂಲಕ ತುಂಬತಕ್ಕದ್ದು. ” 

6, 4ಬಿ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 4ಬಿ ಪ್ರಕರಣದಲ್ಲಿ, 
( ಎ) (2) ನೇ ಉಪಪ್ರಕರಣದ ತರುವಾಯ ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ: 

“ ಪರಂತು, ಯಾವುದೇ ವೃತ್ತಿ ಶಿಕ್ಷಣ ಕೋರ್ಸುಗಳಿಗಾಗಿ ಭಾರತ ಸರ್ಕಾರ ಅಥವಾ ಅದರ ಏಜೆನ್ಸಿಯು ಸಾಮಾನ್ಯ 
ಪ್ರವೇಶ ಪರೀಕ್ಷೆಯನ್ನು ನಡೆಸಿದ ಸಂದರ್ಭದಲ್ಲಿ , ಅಂಥ ವೃತ್ತಿ ಶಿಕ್ಷಣ ಕೋರ್ಸುಗಳಿಗಾಗಿ , ಡೀಮ್ಸ್ ವಿಶ್ವವಿದ್ಯಾಲಯಗಳು ಆ 
ಪರೀಕ್ಷೆಯಲ್ಲಿ ಗಳಿಸಿದ ಬ್ಯಾಂಕುಗಳ ಮೇಲೆ ಪ್ರವೇಶವನ್ನು ನೀಡತಕ್ಕದ್ದು ಆದರೆ ಅಂಥ ಡೀಮ್ಸ್ ವಿಶ್ವವಿದ್ಯಾಲಯ ಸಂಸ್ಥೆಗಳ 
ಪ್ರವೇಶಕ್ಕಾಗಿ ನಿಯಮಿಸಬಹುದಾದ ಅಂಥ ಏಜೆನ್ಸಿಯ ಮೂಲಕ ಮತ್ತು ಅಂಥ ವಿಧಾನದಲ್ಲಿ ಕೇಂದ್ರೀಕೃತ ಕೌನ್ಸಿಲಿಂಗ್ ಅನ್ನು 
ನಡೆಸತಕ್ಕದ್ದು.” 

( ಬಿ) (3) ನೇ ಉಪಪ್ರಕರಣದ ತರುವಾಯ , ಈ ಮುಂದಿನ ಪರಂತುಕವನ್ನು ಸೇರಿಸತಕ್ಕದ್ದು, ಎಂದರೆ: 

“ ಮತ್ತು ಪರಂತು, ಭಾರತ ಸರ್ಕಾರ ಅಥವಾ ಅದರ ಏಜೆನ್ಸಿಯು ವೃತ್ತಿ ಶಿಕ್ಷಣದ ಯಾವುದೇ ಸಾಮಾನ್ಯ ಪ್ರವೇಶ 
ಪರೀಕ್ಷೆಯನ್ನು ನಡೆಸಿದಾಗ, ಸೀಟುಗಳ ಹಂಚಿಕೆಗಾಗಿ ಕೇಂದ್ರೀಕೃತ ಕೌನ್ಸಿಲಿಂಗ್ ಅನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ 
ಪಡೆದ ಮೆರಿಟ್ ಆಧಾರದ ಮೇಲೆ ನಿಯಮಿಸಬಹುದಾದ ಅಂಥ ಏಜೆನ್ಸಿಯು ನಡೆಸತಕ್ಕದ್ದು. ಡೀಮ್ ವಿಶ್ವವಿದ್ಯಾಲಯಗಳ 


dCH 


ಸಂಘವನ್ನು ರಚಿಸಲು ಡೀಮ್ಸ್ ವಿಶ್ವವಿದ್ಯಾಲಯಗಳು ವಿಫಲವಾದ ಸಂದರ್ಭದಲ್ಲಿ, ನಿಯಮಿಸಬಹುದಾದ ಅಂಥ ಏಜೆನ್ಸಿಯ 
ಮೂಲಕ ಮತ್ತು ಅಂಥ ವಿಧಾನದಲ್ಲಿ ಕೌನ್ಸಿಲಿಂಗ್ ಅನ್ನು ನಡೆಸತಕ್ಕದ್ದು.” 

7, 5ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 5ನೇ ಪ್ರಕರಣದ (7) ನೇ ಉಪಪ್ರಕರಣದಲ್ಲಿ 
“ ಅನುಸರಿಸಬೇಕಾದ ಗುಣಮಟ್ಟವನ್ನು ಮತ್ತು ಕಾರ್ಯವಿಧಾನಗಳನ್ನು ಪ್ರವೇಶ ಮೇಲ್ವಿಚಾರಣಾ ಸಮಿತಿಯು 
ನಿರ್ದಿಷ್ಟಪಡಿಸತಕ್ಕದ್ದು ” ಎಂಬ ಪದಗಳಿಗೆ ಅನುಸರಿಸಬೇಕಾದ ಗುಣಮಟ್ಟಗಳನ್ನು ಮತ್ತು ಕಾರ್ಯವಿಧಾನವನ್ನು ರಾಜ್ಯ 
ಸರ್ಕಾರವು ನಿಯಮಿಸಬಹುದಾದಂತೆ ಪ್ರವೇಶ ಮೇಲ್ವಿಚಾರಣಾ ಸಮಿತಿಯು ಜಾರಿಗೊಳಿಸತಕ್ಕದ್ದು.” ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು . 

8. 9ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 9ನೇ ಪ್ರಕರಣದಲ್ಲಿ 
( ಎ) (i) ನೇ ಖಂಡದಲ್ಲಿ 

(1) ( ಬಿ) ಉಪಖಂಡದ ಕೊನೆಯಲ್ಲಿ “ ಮತ್ತು ಉಳಿದ ಶೇಕಡಾ ಐವತ್ತರಷ್ಟು ಸೀಟುಗಳನ್ನು ಕರ್ನಾಟಕದ 
ವಿದ್ಯಾರ್ಥಿಗಳ ಮೂಲಕ ತುಂಬತಕ್ಕದ್ದು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

(ii) ಮೊದಲನೇ ಪರಂತುಕದಲ್ಲಿ ರಾಜ್ಯದ ಸಾಮಾನ್ಯ ಪ್ರವೇಶ ಪರೀಕ್ಷಾ ಸಮಿತಿಯು ನಡೆಸಿದ ಸಾಮಾನ್ಯ ಪ್ರವೇಶ 
ಪರೀಕ್ಷೆಯ ” ಎಂಬ ಪದಗಳ ತರುವಾಯ ಅಥವಾ ಭಾರತ ಸರ್ಕಾರ ಅಥವಾ ಸಂದರ್ಭಾನುಸಾರವಾಗಿ ಅದರ ಏಜೆನ್ಸಿಯು 
ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು ; ಮತ್ತು 
(i) ಎರಡನೇ ಪರಂತುಕದಲ್ಲಿ “ ಖಾಸಗಿ ಅನುದಾನಿತವಲ್ಲದ ವೃತ್ತಿಶಿಕ್ಷಣ ಸಂಸ್ಥೆಗಳ ಸಂಘವು ನಡೆಸಿದ ” ಎಂಬ 

ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 
( ಬಿ) ( ii) ನೇ ಖಂಡದಲ್ಲಿ, 
(1) ( ಎ) ಉಪಖಂಡದಲ್ಲಿ “ ಖಾಸಗಿ ವೃತ್ತಿಶಿಕ್ಷಣ ಸಂಸ್ಥೆಗಳ ಸಂಘವು ನಡೆಸಿದ ” ಎಂಬ ಪದಗಳನ್ನು 

ಬಿಟ್ಟುಬಿಡತಕ್ಕದ್ದು. 
(i) ( ಬಿ) ಉಪಖಂಡದ ಕೊನೆಯಲ್ಲಿ ಮತ್ತು ಉಳಿದ ಶೇಕಡಾ ಐವತ್ತರಷ್ಟು ಸೀಟುಗಳನ್ನು ಕರ್ನಾಟಕದ 

ವಿದ್ಯಾರ್ಥಿಗಳ ಮೂಲಕ ತುಂಬತಕ್ಕದ್ದು” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 
(i) ಮೊದಲನೇ ಪರಂತುಕದಲ್ಲಿ “ರಾಜ್ಯ ಸಾಮಾನ್ಯ ಪ್ರವೇಶ ಪರೀಕ್ಷಾ ಸಮಿತಿಯು ನಡೆಸಿದ ಸಾಮಾನ್ಯ 

ಪ್ರವೇಶ ಪರೀಕ್ಷೆಯ ” ಎಂಬ ಪದಗಳ ತರುವಾಯ ಅಥವಾ ಭಾರತ ಸರ್ಕಾರ ಅಥವಾ 
ಸಂದರ್ಭಾನುಸಾರವಾಗಿ ಅದರ ಏಜೆನ್ಸಿಯು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ” ಎಂಬ 

ಪದಗಳನ್ನು ಸೇರಿಸತಕ್ಕದ್ದು; ಮತ್ತು 
(iv) ಎರಡನೇ ಪರಂತುಕದಲ್ಲಿ “ ಖಾಸಗಿ ಅನುದಾನಿತವಲ್ಲದ ವೃತ್ತಿಶಿಕ್ಷಣ ಸಂಸ್ಥೆಗಳ ಸಂಘವು ನಡೆಸಿದ ” ಎಂಬ 

ಪದಗಳನ್ನು ಬಿಟ್ಟುಬಿಡತಕ್ಕದ್ದು . 
( ಸಿ) (iv) ನೇ ಖಂಡದಲ್ಲಿ “ ಪ್ರವೇಶ ಮೇಲ್ವಿಚಾರಣಾ ಸಮಿತಿಯು ನಿರ್ದಿಷ್ಟಪಡಿಸಬಹುದಾದಂಥ” ಎಂಬ ಪದಗಳಿಗೆ 
“ನಿಯಮಿಸಬಹುದಾದ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


dy 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ದ್ವಾರಕನಾಥ್ ಬಾಬು 

ಸರ್ಕಾರದ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ, ಏಪ್ರಿಲ್ ೬ , ೨೦೧೭ (ಚೈತ್ರ ೧೬ , ಶಕ ವರ್ಷ ೧೯೩೯) 
Bengaluru , Thursday , April 6 , 2017 (Chaitra 16 , Shaka Varsha 1939 ) 


ಭಾಗ- IVA 
Part - IVA 


ನಂ . ೩೫೧ 
No. 351 


PARLIAMENTARY AFFAIRS SECRETARIAT 

NOTIFICATION 
NO . SAMVYASHAE 15 SHASANA 2017 , Bengaluru , dated : 06 .04 . 2017 


Ordered that the translation of ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) 
( ತಿದ್ದುಪಡಿ) ವಿಧೇಯಕ, 2017 ( 2017ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 22 ) in the English language , be published as 
authorised by the Governor of Karnataka under clause (3) of Article 348 of the constitution of India 
in the Karnataka Gazette for general information . 


The following translation of ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) (ತಿದ್ದುಪಡಿ) 
ವಿಧೇಯಕ, 2017 ( 2017ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 22 ) in the English language is published in the Official 
Gazette under the authority of the Governor of Karnataka under clause (3 ) of Article 348 of the 
Constitution of India . 


KARNATAKA ACT NO. 22 OF 2017, 
(First Published in the Karnataka Gazette Extra -ordinary on the Sixth day of April, 2017) 


THE KARNATAKA PROFESSIONAL EDUCATIONAL INSTITUTIONS (REGULATION OF 

ADMISSION AND DETERMINATION OF FEE ) (AMENDMENT) ACT , 2017 

(Received the assent of the Governor on the Third day of April , 2017 ) 


An Act further to amend the Karnataka Professional Educational Institutions (Regulation of 
Admission and Determination of Fee ) Act , 2006 . 


Whereas , it is expedient further to amend the Karnataka Professional Educational 
Institutions (Regulation of Admission and Determination of Fee ) Act, 2006 (Karnataka Act 8 of 2006 ) 
for the purposes hereinafter appearing; 


Be it enacted by the Karnataka State Legislature in the sixty -eighth year of the Republic of 
India , as follows: 


1 . Short title and commencement .- (1) This Act may be called the Karnataka Professional 
Educational Institutions (Regulation of Admission and Determination of Fee ) (Amendment) 
Act , 2017 . 


(2 ) Section 1 and 5 shall come into force at once and remaining provisions shall come into 
force on such date as the State Government may , by notification , in the officialGazette, appoint. 


2 . Amendment of section 2 .- In the Karnataka Professional Educational Institutions 
(Regulation of Admission and Determination of Fee ) Act, 2006 (Karnataka Act 8 of 2006 ) (hereinafter 
referred to as the principal Act), in section 2 , 


(a ) after clause (f), the following proviso shall be inserted , namely : 

" Provided that, in case Government of India or its agency conducts Common Entrance 
Test for any course the merit determined in such test shall be considered for making 
admission to such course ." 


(b ) in clause (ij), 


(i) the words " conducted by association of non - minority or minority Private unaided 
Professional Education Institutions", shall be omitted ; and 


(ii) after clause (jj), as so amended the following shall be inserted , namely : 

" Provided that in case the Government of India or its agency conducts such Common 
Entrance Test then Centralized Counseling shall be conducted by such agency and in such 
manner as may be prescribed ." 


(c ) in clause (n ), the words “ and includes persons of Indian origin and overseas citizen of 
India”, shall be inserted at the end . 


(d ) in clause (q ), for the words " affiliated to an university " the words " affiliated to an 
university and includes private universities of the State " shall be substituted . 


(e ) for clause ( s) , the following shall be substituted , namely : 


" (s) "Reserved seats" means the seats reserved in Government colleges , constituent colleges of 
Universities , private aided and unaided professional educational institutions, private universities in 
favour of persons belonging to the Scheduled Castes , the Scheduled Tribes and Other Backward 
Classes or Karnataka Students as may be notified by the State Government ;" 


3 . Amendment of section 3 .- In section 3 of the principal Act, 


(a ) in sub -section ( 1), in the proviso , after the words " Private Unaided Professional 
Educational Institutions ", occurring in two places the words " and Deemed University Institutions " 
shall be inserted ; 


(b ) in sub - section (2 ), 


(i) for the words "Government Seats" , the words " all seats" shall be substituted ; and 


( ii ) after sub - section (2 ), the following proviso shall be inserted , namely : 


" Provided that in respect of any Professional Courses where Government of 
India or any of its agency conducts Common Entrance Test then Centralized 
Counseling shall be conducted by such agency as may be notified by the State 
Government for admission to all Government seats or seats in private unaided 
Professional Educational Institutions and for Professional Courses in deemed 
University on the basis of merit secured by the candidates in the Common Entrance 
Test." 


(c) in sub - section (6 ), 


(i) the word " Government" shall be omitted ; and 


( ii ) after sub - section (6 ), the following proviso shall be inserted , namely . 


" Provided that where Government of India or any of its agency conducts 
Common Entrance Test to any Course then the State Common Entrance Test 
Committee need not conduct Common Entrance Test but Centralized Counseling for 
all admission to Professional Courses in Government or Private unaided and deemed 
University Institutions shall be conducted by such agency and in such manner as 
may be prescribed ." 


4 . Substitution of section 4 .- For section 4 of the principal Act, the following shall be 
substituted , namely : 


" 4 . Method of Admission in Unaided Professional Educational Institutions.- All 
seats in unaided professional educational institutions whether minority or non -minority 
imparting professional education in any discipline shall make admission through Common 
Entrance Test conducted by the State Common Entrance Test Committee : 


Provided that in case Government of India or its agency conducts Common Entrance 
Test for any Professional Course then for such Courses , Centralized Counseling for 
admission shall be conducted by such agency and in such manner as may be prescribed ." 


5 . Amendment of section 4A .- In section 4A of the Principal Act, in sub -section (1 ), 


(i) in clause ( D ), 


(a ) in sub - clause ( ii ) for the words " sixty percent" the words " fifty five percent" shall be 
substituted ; and 

(b ) in sub -clause (iii ) for the words " twenty percent" the words "twenty five percent" shall be 
substituted . 


(ii) after the proviso , the following proviso shall be inserted , namely : 


" Provided further that , in case the Government of India or its agency conducts common 
entrance test to any course of professional education the centralised counselling for allotment of 
seats shall be conducted by such agency as may be prescribed . 


Provided also that , not less than thirty percent of the institutional seats shall be filled by 
Karnataka Students and if sufficient number of Karnataka students are not available such seats 
may be filled by others." 


6 . Amendment of sections 4B .- In section 4B of the principal Act, 


(a ) after sub - section (2 ) the following proviso shall be inserted , namely : 


" Provided that, in case Government of India or its agency conducts Common Entrance Test 
for any of the Professional Educational Courses then for such Professional Educational 
Courses , the Deemed Universities shall make admission on the ranking secured in that Test 
but the Centralized Counselling shall be conducted by such agency and in such manner as 
may be prescribed for admission in such Deemed University Institutions." 


(b ) after sub -section (3 ), the following proviso shallbe inserted , namely: 

" Provided further that, in case the Government of India or its agency conducts common 
entrance test to any course of professional education the centralised counselling for allotment of 
seats shall be conducted by such agency as may be prescribed on the basis ofmerit drawn from 
common entrance test . In case deemed universities fail to constitute association of deemed 
Universities counselling shall be done by such agency and in such manner as may be 
prescribed ." 


7 . Amendment of section 5 .- In section 5 of the principal Act, in sub - section (7), for the 
words " shall specify the standard and procedure " the words " shall enforce the standards and 
procedures as may be prescribed by State Government" shall be substituted . 

8 . Amendment of section 9 .- In section 9 of the Principal Act, 


(a ) in clause ( ii ), 


(i) 


in sub - clause (b ), after the words "belonging to the Non - Resident Indian 
Quota " the words " and fifty percent of the remaining seats shall be filled by the 
Karnataka students " shall be inserted ; 


in the first proviso for the words " State Common Entrance Test Committee " 
the words " State Common Entrance Test Committee or Common Entrance 
Test conducted by the Government of India or its agency as the case may be" 
shall be substituted ; and 


(iii ) 


in the second proviso the words " conducted by Association of unaided Private 
Professional Educational Institutions " shall be omitted . 


(b ) in clause (iii), 


in sub - clause (a ), the words " of the association of Private Professional 
educational institutions" shall be omitted . 


in sub - clause (b ), after the words " belonging to the Non - Resident Indian 
Quota " the words " and fifty percent of the remaining seats shall be filled by the 
Karnataka students " shall be inserted ; 


in first proviso , the words " or the Government of India or its agency as the 
case may be " shall be inserted at the end; and 
in the second proviso , the words " conducted by the association of Unaided 
Private Professional Educational Institutions" shall be omitted . 


(iv) 


(c ) in clause ( iv ), for the words " specified by admission Overseeing Committee " , the words "as 
may be prescribed " shall be substituted . 

- The above translation of ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) (ತಿದ್ದುಪಡಿ) 
opbomb, 2017 (20178 BRIDE &37 eq205020 2035, 22) be published in the Official Gazette under clause (3 ) 
of Article 348 of the Constitution of India . 


Se 


VAJUBHAI VALA 
GOVERNOR OF KARNATAKA 


By Order and in the name of the Governor of Karnataka , 


K . DWARAKANATH BABU 

Secretary to Government 
Department of Parliamentary Affairs 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 600 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- IVA ಬೆಂಗಳೂರು, ಗುರುವಾರ , ಏಪ್ರಿಲ್ ೬ , ೨೦೧೭ (ಚೈತ್ರ ೧೬ , ಶಕ ವರ್ಷ ೧೯೩೯ ) 

ನಂ . ೩೫೨ 
Part - IVA Bengaluru , Thursday , April 6 , 2017 (Chaitra 16 , Shaka Varsha 1939 ) 

No . 352 
ಸಂಸದೀಯ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 06 ಶಾಸನ 2017, ಬೆಂಗಳೂರು, ದಿನಾಂಕ: 06.04.2017 
The Karnataka Education (Amendment) Bill, 2017 ಕ್ಕೆ 2017ರ ಏಪ್ರಿಲ್ ತಿಂಗಳ 03ನೇ ದಿನಾಂಕದಂದು 
ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2017ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 18 ಎಂಬುದಾಗಿ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO . 18 OF 2017 
(First Published in the Karnataka Gazette Extra -ordinary on the Sixth day of April, 2017 ) 


THE KARNATAKA EDUCATION (AMENDMENT) ACT, 2017 
(Received the assent of the Governor on the Third day of April, 2017 ) 


An Act further to amend the Karnataka Education Act, 1983 


Whereas it is expedient further to amend the Karnataka Education Act, 1983 (Karnataka 
Act 1 of 1995 ) for the purposes hereinafter appearing ; 

Be it enacted by the Karnataka State Legislature in the sixty eighth year of the Republic of 
India , as follows: 


1 . Short title and commencement.- ( 1 ) This Act may be called the Karnataka Education 
(Amendment) Act, 2017 . 


(2 ) It shall come into force at once . 

2 . Amendment of section 21.- In the Karnataka Education Act, 1983 (Karnataka Act 1 of 
1995 ) (hereafter referred to as the principal Act), in section 21, 


(i) clause (a ) shall be renumbered as clause (aa ) and before clause (aa) as so renumbered , the 
following clause shall be inserted , namely : 


“ (a ) " answer script” in relation to any examination means material or medium supplied or 
facilitated by the competent authority for the candidates to record their answers in the manner 
prescribed , and such material or medium either before or after recording of the answers by the 
candidates shall be property of the competent authority .” 


( ii ) for clause (b ), the following shall be substituted , namely : 


" (b ) “ examination ” means an examination for the time being specified in the Schedule II and 
such other examinations as may be notified by the State Government in the Official Gazette and 
includes practical examination , and includes question paper setting and printing, custody and 
transportation of question papers and answer scripts, invigilation , evaluation , tabulation , 
publication of results and all other matters connected therewith .” 


( iii ) for clause (d ), the following shall be substituted , namely : 


" (d ) "malpractice " in relation to any examination means any illegal or unauthorized act 
committed by a person individually or in collusion with any other person before , during or after 
examination hours by taking or giving or attempting to take or give any help from or to any person 
or from any material, written , recorded , typed , photographed or printed or transmitted from any 
person , in any form whatsoever in order to obtain undeserved marks or grades or to place one or 
more candidates at an unfair advantage or disadvantage . 


( e) “ Question paper" in relation to any examination means a set of questions related with 
specified topics of prescribed syllabus and intended to be used at any examination , and which shall 
be property of the competent authority .” 


3 . Amendment of section 23.- In section 23 of the principal Act, after clause (c), the 
following shall be inserted , namely : 


" (d ) who is entrusted with evaluation of answer scripts or supervision of the evaluation shall 
intentionally or knowingly carry out the evaluation or supervision in contravention of the scheme of 
evaluation specified by the competent authority . 


(e ) who is entrusted with custody and transportation of answer scripts shall intentionally or 
knowingly cause or facilitate damage or unauthorized access to or tampering of the answer scripts ." 


4 . Insertion of new section 24A . - After section 24 of the principal Act, the following shall be 
inserted , namely : 


“ 24A . Prohibition of leakage of question paper .- No person shall, during or after question 
paper setting, printing of question paper, custody and transportation of question papers either 
before or during examination cause leakage of question paper or indulge in malpractice by , 
(i) buying , selling or procuring or attempting to do so or otherwise dealing with any 

question paper intended for use at any examination ; or 


possessing or procuring or inducing any other person to deliver him or any other 
person any question paper or attempting to do so intended for use at any 
examination . 


Explanation .- For the purpose of this clause “ Leakage of a question paper ” includes any of the 
following process carried out or attempting to carry out without approval of the competent authority , 
namely : 


( a ) Printing; 
(b ) Photocopying; 
( c) Photographing ; 
(d ) Writing by hand or in brail form ; or 
(e) Communicating , sending or transmitting any text, video , audio or image through any 

communication device or computer network as defined in the Information Technology 
Act, 2000 (Central Act 21 of 2000 )." 


5 . Substitution of section 115 .- For section 115 of the principal Act, the following shall be 
substituted , namely : 

" 115 . Penalty for contravention of section 23.- Any person who contravenes the 
provisions of section 23 shall on conviction , be punished with imprisonment for a term which may 
extend to six months and with a fine which may extend to one lakh rupees . 


115A . Penalty for contravention of section 24A .- Any person who contravenes the 
provisions of section 24A shall on conviction , be punished with imprisonment for a term of 
minimum three years for first offence and minimum five years for second or subsequent offence and 
with a minimum fine of five lakhs rupees in either instance ." 


6 . Amendment of section 118 .- In section 118 of the principal Act, for the words " five 
thousand rupees but not less than one hundred rupees" , the words " ten thousand rupees " shall be 
substituted . 


7 . Insertion of new section 121A . - After section 121 of the principal Act, the following 
shall be inserted , namely : 

“ 121A . Power of the Board or Department or Authority .-Notwithstanding anything 
contained in this Act, Board or Department or Competent Authority conducting examination shall 
have the power to , 


Withhold , suspend or cancel the result of a candidate or debar a candidate from 
taking its examination for up to three years if it is satisfied that the candidate has 
engaged in leakage of question paper or mass copying after giving the candidate an 
opportunity of being heard ; 
recommend for suspension or withdrawal of recognition of an educational institution 
or an examination centre for upto three years , if it is satisfied that the educational 
institution or the examination centre is involved in leakage of question paper or mass 
copying after giving the concerned educational institution or the examination centre 
an opportunity ofbeing heard ." 


8 . Amendment of section 122 .- In section 122 of the principal Act , for the words " one 
thousand rupees", the words " ten thousand rupees" shall be substituted . 


By Order and in the name of the Governor of Karnataka , 


K . DWARAKANATH BABU 

Secretary to Government 
Department of Parliamentary Affairs . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 850 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರೆ 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಏಪ್ರಿಲ್ ೬ , ೨೦೧೭ (ಚೈತ್ರ ೧೬ , ಶಕ ವರ್ಷ ೧೯೩೯ ) 
Bengaluru , Thursday , April 6 , 2017 (Chaitra 16 , Shaka Varsha 1939 ) 

ಸಂಸದೀಯ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 5 ಶಾಸನ 2017 , ಬೆಂಗಳೂರು, ದಿನಾಂಕ : 06 .04.2017 


ನಂ . ೩೫೩ 
No . 353 


The Karnataka Medical Registration (Amendment) Bill, 2017ಕ್ಕೆ 2017ರ ಏಪ್ರಿಲ್ ತಿಂಗಳ 03ನೇ 
ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2017ರ ಕರ್ನಾಟಕ ಅಧಿನಿಯಮ 
ಸಂಖ್ಯೆ: 19 ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO . 19 OF 2017 
(First Published in the Karnataka Gazette Extra -ordinary on the 06th day of April , 2017) 


THE KARNATAKA MEDICAL REGISTRATION (AMENDMENT) ACT, 2017 

(Received the assent of Governor on the 03rd day of April , 2017 ) 


An Act further to amend the Karnataka Medical Registration Act, 1961 . 

Whereas, it is expedient further to amend the Karnataka Medical Registration Act , 1961 
(Karnataka Act 34 of 1961) for the purposes hereinafter appearing ; 

Be it enacted by the Karnataka State Legislature in the sixty -eighth year of the Republic of 
India as follows: 


1 . Short title and commencement. - ( 1) This Act may be called the Karnataka Medical 
Registration (Amendment) Act, 2017 . 


( 2) It shall come into force at once. 

2 . Amendment of section 3 .- In the Karnataka Medical Registration Act, 1961 (Karnataka 
Act 34 of 1961) (hereinafter referred to as the principal Act), in section 3 in sub - section (2 ), 


(i) for the word " fifteen " , the word " seventeen " shall be substituted ; 


( ii) for clause (a ), the following shall substituted , namely : 


" (a ) two members from each of the four Revenue Divisions of the State to be elected 
from amongst themselves by the Medical Practitioners who are registered under this Act;" 


(iii ) in clause (b ), after the words "four members" , the words " one from each of the Revenue 
Division " shall be inserted , and 


(iii) in clause (c), after the words " four members" the words " one from each of the Revenue 

Division " shall be inserted . 

3 . Substitution of section 19 .- For section 19 of the principal Act, the following shall be 
substituted , namely: 

" 19 . Renewal of Registration .- (1 ) Every Medical practitioner shall once in five years renew 
his registration by paying prescribed fees to the medical Council. For renewal of registration such 
applicant shall submit his application in such manner along with the evidence to the effect that he 
has participated or attended to a minimum of thirty credit hours of continued Medical Education 
Programme (one credit hour = four hours of continued Medical Education Programme) not less than 
six credit hours per year over a period preceding five years in any recognized Medical Conference or 
Seminar or Workshop or Continued Medical Education approved in this behalf by the Karnataka 
Medical Council . 

(2 ) The Medical Practitioner who fails to renew his registration under sub -section (1) shall 
cease to be a registered practitioner under sub - section (1 ) of section 13 , the Registrar shall remove 
the name of such practitioner from the Register maintained under section 12 : 


Provided that participation in such continued Medical Educational Programme shall not be 
necessary in respect of such class of Medical Practitioners as may be prescribed . 


Provided further that the name so removed may be re - entered in the register on payment of 
the renewal fee in such manner and subject to undergoing continued Medical Education Programme 
specified in sub - section ( 1). 

Explanation .- For the purpose of the section " CME" means a Continued Medical Education 
Programme or recognized medical conference or seminar or workshop as may be approved or 
conducted by the medical Council in the State headquarters or regional headquarters or district 
headquarters or teaching hospitals or medical colleges or any institution run by the Karnataka 
Medical Council.” 


By Order and in the name of the Governor of Karnataka , 


K . DWARAKANATH BABU 

Secretary to Government 
Department of Parliamentary Affairs . 


JoDEO JWDENDO 08 ,2 


2 


JOQ E38 , odelado . (87) 


3089: 850 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರೆ 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಏಪ್ರಿಲ್ ೬ , ೨೦೧೭ (ಚೈತ್ರ ೧೬ , ಶಕ ವರ್ಷ ೧೯೩೯ ) 
Bengaluru , Thursday , April 6 , 2017 (Chaitra 16 , Shaka Varsha 1939 ) 

ಸಂಸದೀಯ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 57 ಶಾಸನ 2016 , ಬೆಂಗಳೂರು, ದಿನಾಂಕ : 06. 04.2017 


ನಂ . ೩೫೪ 
No . 354 


The Karnataka Land Revenue ( Second Amendment) Bill , 2017ಕ್ಕೆ 2017ರ ಏಪ್ರಿಲ್ ತಿಂಗಳ 03ನೇ 
ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2017ರ ಕರ್ನಾಟಕ ಅಧಿನಿಯಮ 
ಸಂಖ್ಯೆ : 20 ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO . 20 OF 2017 
(First Published in the Karnataka Gazette Extra -ordinary on the 06th day of April , 2017 ) 


THE KARNATAKA LAND REVENUE (SECOND AMENDMENT) ACT , 2017 

(Received the assent of Governor on the 03rd day of April, 2017 ) 


An Act further to amend the Karnataka Land Revenue Act, 1964 . 

Whereas it is expedient further to amend the Karnataka Land Revenue Act , 1964 (Karnataka 
Act 12 of 1964 ) for the purposes hereinafter appearing; 

Be it enacted by the Karnataka State Legislature in the Sixty - Eighth year of the Republic of 
India , as follows: 

1 . Short title and commencement.- ( 1) This Act may be called the Karnataka Land 
Revenue (Second Amendment) Act, 2017 . 

( 2 ) It shall come into force at once . 

2 . Amendment of section 94CC .- In section 94CC of the Karnataka Land Revenue Act , 
1964 (Karnataka Act 12 of 1964 ), after clause (viii ), the following shall be inserted , namely : 

" Provided that, in the areas lying within such distance as specified in column( 3 ) of the table 
below from the limits of the Municipal Corporations, Municipalities and Town Panchayats specified 
in column (2 ) thereof, a dwelling house in a site or plot of land measuring 30x40 feet or actual built 
up area of the dwelling house whichever is less , may be granted subject to fulfillment of other 
conditions specified in this section . ” 


By Order and in the name of the Governor of Karnataka , 


K . DWARAKANATH BABU 

Secretary to Government 
Department of Parliamentary Affairs . 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 850 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ನಂ . ೩೫೫ 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಏಪ್ರಿಲ್ ೬ , ೨೦೧೭ (ಚೈತ್ರ ೧೬ , ಶಕ ವರ್ಷ ೧೯೩೯ ) 
Bengaluru , Thursday , April 6 , 2017 (Chaitra 16 , Shaka Varsha 1939 ) 

ಸಂಸದೀಯ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 5 ಶಾಸನ 2016, ಬೆಂಗಳೂರು, ದಿನಾಂಕ: 06.04 .2017 


No . 355 


The Karnataka Labour Welfare Fund (Amendment) Bill, 2017 ಕ್ಕೆ 2017ರ ಏಪ್ರಿಲ್ ತಿಂಗಳ ಮೂರನೇ 
ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2017ರ ಕರ್ನಾಟಕ ಅಧಿನಿಯಮ 
ಸಂಖ್ಯೆ : 21 ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO . 21 OF 2017 
( First Published in the Karnataka Gazette Extra -ordinary on the Sixth day of April, 2017 ) 


THE KARNATAKA LABOUR WELFARE FUND (AMENDMENT) ACT , 2017 

(Received the assent of the Governor on the third day of April, 2017 ) 


An Act further to amend the Karnataka Labour Welfare Fund Act , 1965 . 

Whereas , it is expedient further to amend the Karnataka Labour Welfare Fund Act, 1965 
(Karnataka Act 15 of 1965 ) for the purposes herein after appearing; 

Be it enacted by the Karnataka State Legislature in the sixty - eighth year of the Republic of 
India , as follows: 

1. Short title and commencement .- (1) This Act may be called the Karnataka Labour 
Welfare Fund (Amendment) Act, 2017 . 

(2 ) It shall come into force at once . 

2 . Amendment of section 7A .- In the Karnataka Labour Welfare Fund Act, 1965, in section 
7A , in sub -section (2 ), for the words " six rupees , twelve rupees and six rupees ", the words " twenty 
rupees, forty rupees and twenty rupees" shall be substituted . 


By Order and in the name of the Governor of Karnataka , 


K . DWARAKANATH BABU 

Secretary to Government 
Department of Parliamentary Affairs . 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7 ) ಪ್ರತಿಗಳು: 850 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
300gadi , BODIDO, J & es é , 90n2 (2313 ne , uz OF 28 ) 
Bengaluru , Thursday , April 6 , 2017 ( Chaitra 16 , Shaka Varsha 1939 ) 


2000 – IVA 
Part - IVA 


Do . 282 
No . 357 


FINANCE SECRETARIAT 

NOTIFICATION 
No . FD 01 PES 2017, Bengaluru , Dated : 06 .04 . 2017 


The draft of the following Rules further to amend the Karnataka Excise (Sale of Indian & 
Foreign Liquors ) Rules , 1968 , which the Government of Karnataka proposes to make in exercise of 
the powers conferred by Section 71 of the Karnataka Excise Act, 1965 (Karnataka Act 21 of 1966 ) is 
hereby published as required by sub -section (1) of the said section for the information of all persons 
likely to be affected thereby and notice is hereby given that the said draft will be taken into 
consideration after thirty days from the date of its publication in the official Gazette . 


Any objection or suggestion which may be received by the State Government from any person 
in respect of the said draft before the expiry of the period specified above will be considered by the 
State Government. The objections or suggestions may be addressed to the Additional Chief Secretary 
to Government, Finance Department, Vidhana Soudha , Bengaluru - 01. 


DRAFT RULES 


1 . Title and commencement :- (1 ) These rules may be called the Karnataka Excise (Sale of 
Indian & Foreign Liquors ) (Amendment) Rules , 2017 . 


(2 ) They shall come into force from the date of their final publication in the Official Gazette . 


2 . Amendment of Rule 3:- In the Karnataka Excise (Sale of Indian & Foreign Liquors) Rules , 
1968 (hereinafter referred to as the said rules), in rule 3 , in sub - rule (5 ), for the words “ sale of 
liquor”, the words “ sale , serve or sale and serving of liquor" shall be substituted . 


Form CL -5 and the entries relating thereto , the 


3. Substitution of Form CL -5 :- For 
following shall be substituted , namely : 


“ FORM CL - 5 
( see rule 3 (5 )) 


Occasional license for the sale , serve or sale and serving of Indian Liquor (other than arrack ) 
of Foreign Liquor or both . 


. . . . . . . . . 


. . . . . . . . . . . . 


Register No ........ 
Name of the license holder 
Address of License holder 
and Address of License 
Town ....... 
Locality ........... ...... Street ... ....... 
Door No ..................... 


. . . . . . . . . . . . . . . . 


. 


. 


. 


. 


. 


. 


. 


. 


. 


. 


. 


. 


. 


. 


I ........ .... . . . ....... the Deputy Commissioner of the . ............. .District in consideration of the 
payment of the prescribed License fee of Rs ........ do hereby authorize Sri ......... 

.. . ... .......son of 
Sri .. . .. . 

... ..........residing in ..... ...... .. ....... to sell , serve or sell and serve Indian Liquor (other than 
arrack ) or Foreign Liquor or both at premises No......... situated in .................. subject to the 
conditions prescribed below : 

CONDITIONS 


1 . The Licensee shall be bound by the provisions of the Karnataka Excise Act, 1965 and any 
general or specific rules prescribed or which may from time to timebe prescribed thereunder . 


2 . The privilege under this license extends to the sale , serve or sale and serving of Indian 
Liquor (other than arrack ) of Foreign liquors of the brands furnished by the Licensee . Any alterations 
and additions to the lists furnished should be approved by the Deputy Commissioner . No liquors 
below the strength of 250 under proof in case of Brandy , Whisky and Rum and 350 under proof in 
case of Gin and not more than eight percent of alcohol by volume in case of Beer shall ordinarily be 
included in the list . 


3. The holder of this license shall upon requisition by any officer not below the grade of Sub 
Inspector of Excise be bound to produce to such officer the original invoice showing the importation 
of all liquors for the sale , serve or sale and serving of which this license is granted for inspection and 
to all the samples of liquors in the premises to be tested . 


4 . The validity period of license .... ....... 


Date : 


Deputy Commissioner , 

... ... ..... District " 


By order and in the name of the Governor of Karnataka 


Venkatesh . G 
Under Secretary to Government, 

Finance Department (Excise ) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 300 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


೧ 


|| 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಏಪ್ರಿಲ್ ೧೦ , ೨೦೧೭ (ಚೈತ್ರ ೨೦, ಶಕ ವರ್ಷ ೧೯೩೯) 
Bengaluru , Monday , April 10 , 2017 (Chaitra 20 , Shaka Varsha 1939 ) 
- ಅರಣ್ಯ , ಜೀವಿಪರಿಸ್ಥಿತಿ ಮತ್ತು ಪರಿಸರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 182 ಇಎನ್‌ವಿ 2016, ಬೆಂಗಳೂರು, ದಿನಾಂಕ: 10.04.2017 


ನಂ . ೩೬೭ 
No. 367 


ಕ್ಯ 


- ಜೈವಿಕ ವೈವಿಧ್ಯ ಅಧಿನಿಯಮ, 2002 ರ (2003 ರ 18 ಕೇಂದ್ರೀಯ ಶಾಸನ) ಸೆಕ್ಷನ್ 63 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಜೈವಿಕವೈವಿಧ್ಯ ನಿಯಮಗಳು 2005 ಕ್ಕೆ ತಿದ್ದುಪಡಿ ತರಲು 
ಈ ಕೆಳಕಂಡ ನಿಯಮಗಳನ್ನು ರಚಿಸಿದೆ. ಅವುಗಳೆಂದರೆ, 

ನಿಯಮಗಳು 
1. ಹೆಸರು ಮತ್ತು ಪ್ರಾರಂಭ: 

(1) ಈ ನಿಯಮಗಳಲ್ಲಿ ಕರ್ನಾಟಕ ಜೈವಿಕ ವೈವಿಧ್ಯ ( ತಿದ್ದುಪಡಿ) ನಿಯಮಗಳು, 2017 ಎಂದು ಕರೆಯತಕ್ಕದ್ದು. 

(2) ಈ ನಿಯಮಗಳು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2. ನಿಯಮ 21 ಕ್ಕೆ ತಿದ್ದುಪಡಿ : 
ಕರ್ನಾಟಕ ಜೈವಿಕ ವೈವಿಧ್ಯ ನಿಯಮಗಳು, 2005 ರ ನಿಯಮ 21, 
(1) ಉಪನಿಯಮ (2) ಅನ್ನು ಈ ಕೆಳಗಿನಂತೆ ಓದಿಕೊಳ್ಳತಕ್ಕದ್ದು: (ಕನ್ನಡ ಆವೃತ್ತಿಯಲ್ಲಿ) 

"(1) ನೇ ಉಪನಿಯಮದಡಿ ರಚಿಸಲಾದಂತಹ ಜೈವಿಕ ವೈವಿಧ್ಯ ನಿರ್ವಹಣಾ ಸಮಿತಿಯು 
ಒಬ್ಬ ಅಧ್ಯಕ್ಷ ಮತ್ತು ಸ್ಥಳೀಯ ಸಂಸ್ಥೆಯಿಂದ ನಾಮನಿರ್ದೇಶಿತರಾದ 6 ಜನಕ್ಕಿಂತ ಹೆಚ್ಚಿಲ್ಲದಷ್ಟು 
ಸಂಖ್ಯೆಯ ಸದಸ್ಯರನ್ನು ಹೊಂದಿರತಕ್ಕದ್ದು, ಅವರಲ್ಲಿ 1/ 3ಕ್ಕಿಂತ ಕಡಿಮೆ ಇಲ್ಲದಷ್ಟು ಮಹಿಳೆಯರು 
ಇರತಕ್ಕದ್ದು ಮತ್ತು ಶೇ . 18 ಕ್ಕಿಂತ ಕಡಿಮೆ ಇಲ್ಲದಷ್ಟು ಸದಸ್ಯರು ಪರಿಶಿಷ್ಟ ಜಾತಿ /ಪರಿಶಿಷ್ಟ 

ಪಂಗಡಗಳಿಗೆ ಸೇರಿದವರಾಗಿತಕ್ಕದ್ದು. 
(ii) ಉಪನಿಯಮ (2) ರಲ್ಲಿ, ಉಪನಿಯಮ 2 ರ ನಂತರ ಈ ಕೆಳಗಿನಂತೆ ಸೇರಿಸತಕ್ಕದ್ದು, 
ಅವುಗಳೆಂದರೆ: 

“ಜೀವವೈವಿಧ್ಯ ನಿರ್ವಹಣಾ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡುವಾಗ ಸಹಭಾಗಿತ್ವದ 
ಅರಣ್ಯ ಸದಸ್ಯರುಗಳು, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣಾ ಸಮಿತಿಯ ಸದಸ್ಯರುಗಳು, 
ತೋಟಗಾರಿಕೆ/ ಪಾರಂಪಾರಿಕ ವೈದ್ಯರು/ ಸ್ಥಳೀಯ ಸಸ್ಯಶಾಸ್ತ್ರಜ್ಞರು / ಬುಡಕಟ್ಟು ಮುಖ್ಯಸ್ಥರುಗಳು, 
ಮುಂತಾದವರನ್ನು ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಪ್ರಾಮುಖ್ಯತೆ ನೀಡಿ ಸದಸ್ಯನಾಗಿ 
ನೇಮಕ ಮಾಡಲು ನಾಮನಿರ್ದೇಶನ ಮಾಡುವುದು.” 


( iii) ಉಪನಿಯಮ (4) ರ ಬದಲಾಗಿ ಈ ಕೆಳಗಿನಂತೆ ಸೇರಿಸತಕ್ಕದ್ದು, ಅವುಗಳೆಂದರೆ: 

“(4) ಜೈವಿಕ ವೈವಿಧ್ಯ ನಿರ್ವಹಣಾ ಸಮಿತಿಯ ಹಾಗೂ ಅಧ್ಯಕ್ಷರ ಅಧಿಕಾರವಧಿಯು 5 
ವರ್ಷಗಳಾಗಿರುತ್ತದೆ. ಸದರಿ ಅಧಿಕಾರಾವಧಿಯು ಸ್ಥಳೀಯ ಸಂಸ್ಥೆಗಳ ಅಧಿಕಾರಾವಧಿಯೊಂದಿಗೆ 
ಪರಿಸಮಾಪ್ತಿಯಾಗುತ್ತದೆ. 

- ಆದಾಗ್ಯೂ ಕರ್ನಾಟಕ ಜೈವಿಕ ವೈವಿಧ್ಯ ( ತಿದ್ದುಪಡಿ) ನಿಯಮಗಳು, 2017 ಜಾರಿಯಾಗಿ 
ಅದರಂತೆ ಹೊಸ ಜೀವವೈವಿಧ್ಯ ನಿರ್ವಹಣಾ ಸಮಿತಿಯು ರಚನೆಯಾಗುವವರೆಗೂ ಪ್ರಸ್ತುತ 
ಚಾಲ್ತಿಯಲ್ಲಿರುವ ಸಮಿತಿಯು ಅಧಿಕಾರದಲ್ಲಿ ಮುಂದುವರೆಯುತ್ತದೆ.” 


# 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಹೆಚ್ . ಸಿ. ರಾಜೇಂದ್ರ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ) 

( ಜೀವಿಪರಿಸ್ಥಿತಿ ಮತ್ತು ಪರಿಸರ ) 
ಅರಣ್ಯ , ಜೀವಿಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ. 


FOREST , ECOLOGY AND ENVIRONMENT SECRETARIAT 

NOTIFICATION 
No. FEB 182 ENV 2016 , Bengaluru , Dated : 10.04. 2017 


In exercise of the powers conferred by section 63 of the Biological Diversity Act, 2002 (Central 
Act 18 of 2003), the Government of Karnataka hereby makes the following rules further to amend 
the Karnataka Biological Diversity Rules , 2005 , namely: 

RULES 
1 . Title and commencement. 
( 1 ) These rules may be called the Karnataka Biological Diversity (Amendment) Rules , 2017 . 
(2 ) They shall come into force from the date of their publication in the official Gazette . 
2 . Amendment of Rule No .21.- In the Karnataka Biological Diversity Rules , 2005 , in rule 21: 
(i) in sub - rule (2 ), - after sub -rule (2 ) the following shall be inserted , namely : 

" provided that while making nominations to the Bio - diversity Management Committee 
the Local body shall give preference to the members of the participatory forest, members 
of natural resources management committee , members of horticulture / vaids / foot 

botanists / tribal heads , etc., based on the local conditions”. 
(ii) for sub -rule (4 ), the following shall be inserted , namely : 

" (4 ) the tenure of the chairperson and Bio -diversity Management Committee shall be 
five years which shall be co - terminus with the tenure of the local body : 

Provided that the existing committee on the date of commencement of the 
Karnataka Biological Diversity ( Amendment) Rules , 2017 shall be continue to operate 
until a new committee is constituted ” . 


By Order & in the name of the Governor of Karnataka , 


H . C . Rajendra Kumar 
Under Secretary to Government (I.) 

(Ecology and Environment) 
Forest , Ecology and Environment Department. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 300 


RNI No . KARBIL / 2001 / 47147 


ಕರ್ನಾಟಕ ರಾಜಪುತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
300sdado , iedad , users 02 , 9002 (23/3 92, JZ Ofar ) 


2000 – IVA 
Part - IVA 


Do . 2281 
No . 375 


Bengaluru , Monday , April 17 , 2017 (Chaitra 27 , Shaka Varsha 1939 ) 


HIGH COURT OF KARNATAKA , BENGALURU 

NOTIFICATION 


NO . HCE . 873 / 2013 DATED : 17TH APRIL 2017 


The High Court of Karnataka Service (Conditions of Service and Recruitment) 

( III Amendment) Rules , 2017 


In exercise of the powers conferred under Article 229 (1 ) and (2 ) of the Constitution of India 
read with rules 6 , 7 and 11 of the High Court of Karnataka Service (Conditions of Service and 
Recruitment) Rules , 1973 and all other powers enabling thereunto , Hon ble the Chief Justice , High 
Court of Karnataka with previous approval of His Excellency Governor of Karnataka (approval 
conveyed through Government Order bearing No. LAW 64 LCE 2016 dated 22 .03 . 2017) makes the 
following rules to amend the High Court of Karnataka Service (Conditions of Service and 
Recruitment) Rules , 1973 : 


Title and commencement:- ( 1 ) These Rules may be called as the High Court of Karnataka Service 
(Conditions of Service and Recruitment) (III Amendment) Rules, 2017 . 
(2 ) They shall come into force on the date of the publication in the Karnataka Gazette . 
Amendment to Schedule - I 

Under the heading Group- A , after Sl.No.4 H (Additional Registrar (Administration ) ) the 
following entries shall be inserted : 

4 I. Director, Karnataka Judicial Academy . 
4 J . Additional Director . 
4 K . Senior Faculty Member 
4 L . Deputy Director, Karnataka Judicial Academy 
4 M . Administrative Officer. 
4 N . Assistant Director . 


Under the heading Group - B , after Sl.No. 15 (Section Officer) the following entry shall be 
inserted : 

15 A . Hostel Administrative Officer. 

Under the heading Group - C , after Sl.No .26 (First Division Assistant) the following entry shall 
be inserted : 

26 A . Hostel Store Keeper. 
Under the heading Group - D , after Sl.No.65 (Cable Operator) the following entry shall be inserted : 

66 . Pantry Staff. 


Amendment to Schedule - II 

Under the heading Group - A , after Sl.No. 7 F (Additional Registrar (Administration ) ) the 
following entries shall be inserted : 


Permanent 


Temporary 


Scale of Pay 


Si. 

Designation 
No . 
7G | Director , Karnataka 

Judicial Academy 


Deputation Post 


7H | Additional Director 


Deputation Post 


7 


Senior Faculty 
Member 


Deputation Post 

OR 
By appointment of a 
retired District Judge . 


7J 


Deputation Post 


Deputy Director , 
Karnataka Judicial 
Academy 


Deputation Post 


7K | Administrative 

Officer 


7L 


Assistant Director 


Deputation Post 


Under the heading Group- B , in Column No . 3 against Sl. No 24 (Section Officer) the figure “ 80” 
for the figure “ 78” shall be substituted . 

Under the heading Group - B , the following entry shall be inserted after Sl. No 24 (Section 
Officer): 
Si. Designation Permanent | Temporary 

Scale of Pay 
No . 
24 A Hostel 

22800 -600 - 24600 -700 
Administrative 

28800 -800 - 33600 - 900 
Officer 

39000 - e - 1050 -43200 


Under the heading Group - C , in Column No. 3 against Sl. No 33 (Senior Assistants ) the figure 
"67" for the figure "62 " shall be substituted . 

Under the heading Group -C , in Column No. 3 against Sl. No 36 (Assistant Court Secretary ) 
the figure “ 78 " for the figure " 71 " shall be substituted . 

Under the heading Group - C , in Column No . 3 against Sl. No 41 (Assistant Librarian ) the 
figure “ 14 ” for the figure “ 13 ” shall be substituted . 

Under the heading Group - C , in Column No . 3 against Sl. No 39 (First Division Assistant) the 
figure " 223" for the figure “ 219 " shall be substituted . 

Under the heading Group - C , the following entry shall be inserted after Sl. No 39 (First 
Division Assistant ): 


Designation 


Permane 


Si. 
No . 
39 A 


Tempo 
rary 


Scale of Pay 


nt 


Hostel Store 
Keeper 


16000 -400 - 17200 -450 - 19000 
500 - 21000 -600 - 24600 -700 
28800 -800 -29600 


Under the heading Group - C , in Column No . 3 against Sl. No. 57 (Second Division Assistant) 
the figure “ 330 ” for the figure “ 326 ” shall be substituted . 

Under the heading Group - C , in Column No. 3 against Sl. No . 58 ( Typists) the figure “ 294 " for 
the figure “ 291” shall be substituted . 

Under the heading Group -C , in Column No . 3 against Sl. No. 51 (Library Assistants ) the 
figure " 11" for the figure “ 10 ” shall be substituted . 

Under the heading Group - C , in Column No . 3 against Sl. No. 62 (Drivers) the figure “ 79 " for 
the figure “ 73 ” shall be substituted . 

Under the heading Group - D , in Column No . 3 against Sl. No. 69 (Office Attendants ) the figure 
“ 70 ” for the figure " 62" shall be substituted . 

Under the heading Group -D , in Column No . 3 against Sl. No . 77 (Peons) the figure “ 348 ” for 
the figure “ 341" shall be substituted . 

Under the heading Group - D , the following entry shall be inserted after Sl. No. 77 A (Peons 
(Cooks)): 
Designation Permanent Temporary 

Scale of Pay 
No. 
77 B Pantry Staff 

9600 - 200 - 12000 - 250 
13000 - 300 - 14200 - 350 
14550 


Si. 


Under the heading Group -D , in Column No . 3 against Sl. No . 78 (Watchman ) the figure “ 54 ” 
for the figure “ 48 ” shall be substituted . 

Under the heading Group - D , in Column No . 3 against Sl. No. 81 (Gardener) the figure “ 5 ” for 
the figure “ 3” shall be substituted . 

Under the heading Group - D , in Column No. 3 against Sl. No . 79 (Sweepers ) the figure “ 52” 
for the figure " 49 " shall be substituted . 


Amendment to Schedule - III 


After Sl. No. 3 H (Additional Registrar (Administration )) the following entries shall be inserted : 


Sl . 


Designation 


Method of Recruitment 


NO . 


3 


2 
Karnataka 


I 


Director, 
Academy 


Additional Director 


Judicial By deputation of an officer in the cadre of 

District Judge (STS ) of Karnataka Judicial 
Service . 
By deputation of an officer in the cadre of 
District Judge of Karnataka Judicial 
Service . 
By deputation of an officer in the cadre of 
District Judge of Karnataka Judicial 
Service . 


3 K 


Senior Faculty Member 


OR 


By appointment of a retired District Judge . 


3 L 


Deputy Director , Karnataka 
Judicial Academy 


By deputation of an officer in the cadre of 
Senior Civil Judge of Karnataka Judicial 
Service . 
By deputation of an officer in the cadre of 
Senior Civil Judge of Karnataka Judicial 
Service . 


3 M 


Administrative Officer 


3 N 


Assistant Director 


By deputation of an officer in the cadre of 
Civil Judge of Karnataka Judicial Service . 


After Sl. No . 13 D (Telephone Supervisor) the following entry shall be inserted : 


SI 


Cadre 


Method of Recruitment 


NO 


3 


1 
13 E 


Hostel Administrative Officer 


By posting a Section Officer 


After Sl. No . 16 (Assistant Librarians ) the following entry shall be inserted : 


Cadre 


Method of Recruitment 


No . 

1 
16 A 


Hostel Store Keeper 


By posting a First Division Assistant 


After Sl. No . 35 A (Peons (Cooks)) the following entry shall be inserted : 


Sl. 


Cadre 


Method of Recruitment 


No . 

1 
35 B 


2 


3 


Pantry Staff 


By posting Peons (Cooks) 


BY ORDER OF HON BLE THE CHIEF JUSTICE , 


Sd / 
ASHOK G . NIJAGANNAVAR 

REGISTRAR GENERAL 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 200 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಏಪ್ರಿಲ್ ೧೮, ೨೦೧೭ (ಚೈತ್ರ ೨೮, ಶಕ ವರ್ಷ ೧೯೩೯) 
Bengaluru , Tuesday , April 18 , 2017 ( Chaitra 28 , Shaka Varsha 1939 ) 
- ಸಂಸದೀಯ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 22 ಶಾಸನ 2017, ಬೆಂಗಳೂರು, ದಿನಾಂಕ: 18. 04.2017 


ನಂ . ೩೮೪ 
No . 384 


ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ( ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) (ತಿದ್ದುಪಡಿ ) ವಿಧೇಯಕ, 2017ಕ್ಕೆ 2017ರ 
ಏಪ್ರಿಲ್ ತಿಂಗಳ 15ನೇ ದಿನಾಂಕದಂದು ರಾಜ್ಯಪಾಲರ ಒಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2017ರ 
ಕರ್ನಾಟಕ ಅಧಿನಿಯಮ ಸಂಖ್ಯೆ : 23 ಎಂಬುದಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


2017ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 23 | 
(2017ರ ಏಪ್ರಿಲ್ ತಿಂಗಳ ಹದಿನೆಂಟನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 


ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ (ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ) ( ತಿದ್ದುಪಡಿ) ಅಧಿನಿಯಮ , 2017 
(2017ರ ಏಪ್ರಿಲ್ ತಿಂಗಳ ಹದಿನೈದನೇ ದಿನಾಂಕದಂದು ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆಯಲಾಗಿದೆ) 


ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ( ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) ಅಧಿನಿಯಮ , 2007ನ್ನು ಮತ್ತಷ್ಟು 
ತಿದ್ದುಪಡಿ ಮಾಡಲು ಒಂದು ಅಧಿನಿಯಮ. 

ಇಲ್ಲಿ ಇನ್ನುಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ( ಶಿಕ್ಷಕರ ವರ್ಗಾವಣೆ 
ನಿಯಂತ್ರಣ) ಅಧಿನಿಯಮ , 2007ನ್ನು (2007ರ ಕರ್ನಾಟಕ ಅಧಿನಿಯಮ 29 ) ಮತ್ತಷ್ಟು ತಿದ್ದುಪಡಿ ಮಾಡುವುದು 
ಯುಕ್ತವಾಗಿರುವುದರಿಂದ; 

ಇದು, ಭಾರತ ಗಣರಾಜ್ಯದ ಅರವತ್ತೆಂಟನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ 
ಮುಂದಿನಂತೆ ಅಧಿನಿಯಮಿತವಾಗಲಿ , ಎಂದರೆ : 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ (ಶಿಕ್ಷಕರ 
ವರ್ಗಾವಣೆ ನಿಯಂತ್ರಣ) ( ತಿದ್ದುಪಡಿ) ಅಧಿನಿಯಮ , 2017 ಎಂದು ಕರೆಯತಕ್ಕದ್ದು. 

(2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 

2. 2ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ( ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ) 
ಅಧಿನಿಯಮ, 2007ರ ( 2007ರ ಕರ್ನಾಟಕ ಅಧಿನಿಯಮ 29) ( ಇಲ್ಲಿ ಇನ್ನುಮುಂದೆ ಮೂಲ ಅಧಿನಿಯಮವೆಂದು 
ಉಲ್ಲೇಖಿಸಲಾಗಿದೆ), 2ನೇ ಪ್ರಕರಣದಲ್ಲಿ, 

(1) ( ಸಿ) ಖಂಡದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ: 


“( 51) “ ಗರಿಷ್ಠ ಅವಧಿ” ಎಂದರೆ , ಒಂದು ವಲಯದಲ್ಲಿ ಬೇರೆಬೇರೆ ವೃಂದಗಳಲ್ಲಿ ಒಟ್ಟಾರೆ ಸಲ್ಲಿಸಿರುವ ಹತ್ತು 
ವರ್ಷಗಳ ನಿರಂತರ ಸೇವೆ; 

“( ಸಿ2 ) “ ಕನಿಷ್ಠ ಅವಧಿ ” ಎಂದರೆ , ಒಂದು ವಲಯದಲ್ಲಿ ಬೇರೆಬೇರೆ ವೃಂದಗಳಲ್ಲಿ ಒಟ್ಟಾರೆ ಸಲ್ಲಿಸಿರುವ ಐದು 
ವರ್ಷಗಳ ನಿರಂತರ ಸೇವೆ; 

(ii) ( ಜೆ) ಖಂಡಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 

( ಜೆ ) "ಜೇಷ್ಠತಾ ಘಟಕ" ಎಂದರೆ, ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿನ ಹುದ್ದೆಗಳಿಗಾಗಿ ಶೈಕ್ಷಣಿಕ ಜಿಲ್ಲೆ, ಸರ್ಕಾರಿ 
ಪ್ರೌಢ ಶಾಲೆಗಳಲ್ಲಿನ ಹುದ್ದೆಗಳಿಗಾಗಿ ಕಂದಾಯ ವಿಭಾಗ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಹುದ್ದೆಗಳಿಗಾಗಿ 


ರಾಜ್ಯ ” 


3, 3ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 3ನೇ ಪ್ರಕರಣದಲ್ಲಿನ (3) ನೇ ಉಪಪ್ರಕರಣವನ್ನು 
ಬಿಟ್ಟುಬಿಡತಕ್ಕದ್ದು . 

4, 3ಎ ಮತ್ತು 3ಬಿ ಹೊಸ ಪ್ರಕರಣಗಳ ಸೇರ್ಪಡೆ.- ಮೂಲ ಅಧಿನಿಯಮದ 3ನೇ ಪ್ರಕರಣದ ತರುವಾಯ ಈ 
ಮುಂದಿನದನ್ನು ಸೇರಿಸತಕ್ಕದ್ದು , ಎಂದರೆ: 

"3ಎ , ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಶಿಕ್ಷಕರ ಕಡ್ಡಾಯ ವರ್ಗಾವಣೆ - (1) ಎ ವಲಯದಲ್ಲಿ ಗರಿಷ್ಠ 
ಸೇವಾವಧಿಯನ್ನು ಪೂರ್ಣಗೊಳಿಸಿದ ಮತ್ತು ಎರಡು ವರ್ಷಗಳಿಗಿಂತ ಹೆಚ್ಚು ಸೇವೆ ಉಳಿದಿರುವ ಶಿಕ್ಷಕನನ್ನು ಸಾರ್ವಜನಿಕ 
ಹಿತಾಸಕ್ತಿಯಲ್ಲಿ ಸಿ ವಲಯದ ಹುದ್ದೆಗೆ ಕಡ್ಡಾಯವಾಗಿ ವರ್ಗಾವಣೆ ಮಾಡತಕ್ಕದ್ದು: 

ಪರಂತು, ಮಾನ್ಯತೆ ಪಡೆದ ಶಿಕ್ಷಕರ ಅಥವಾ ನೌಕರರ ಸಂಘದ ಪದಾಧಿಕಾರಿಯಾಗಿರುವ ಶಿಕ್ಷಕನಿಗೆ ಅಥವಾ 
ಅವಿವಾಹಿತ ಮಹಿಳಾ ಶಿಕ್ಷಕಿಗೆ ಅಥವಾ ವಿಧವೆಯಾಗಿರುವ ಮಹಿಳಾ ಶಿಕ್ಷಕಿಗೆ ಅಥವಾ ಶೇಕಡಾ ನಲವತ್ತಕ್ಕಿಂತ ಹೆಚ್ಚಿನ 
ಅಂಗವೈಕಲ್ಯವನ್ನು ಹೊಂದಿರುವ ಶಿಕ್ಷಕರಿಗೆ ಈ ಉಪಪ್ರಕರಣದ ಉಪಬಂಧದಿಂದ ವಿನಾಯಿತಿಯನ್ನು ನೀಡತಕ್ಕದ್ದು. 

(2) ಎ ವಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಕರ್ನಾಟಕ ಸಿವಿಲ್ ಸೇವೆಗಳ ವರ್ಗೀಕರಣ , ನಿಯಂತ್ರಣ 
ಮತ್ತು ಮೇಲ್ಮನವಿ) ನಿಯಮಗಳು, 1957ರ ಅಡಿಯಲ್ಲಿ ಕಠಿಣ ದಂಡನೆಯನ್ನು ಅನುಭವಿಸುತ್ತಿರುವ ಅಥವಾ ಕಾನೂನಿನ 
ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಆಪಾದನೆಗಳನ್ನು ಎದುರಿಸುತ್ತಿರುವ ಶಿಕ್ಷಕನನ್ನು , ಆತನು ಕನಿಷ್ಠ ಸೇವಾವಧಿಯನ್ನು 
ಪೂರ್ಣಗೊಳಿಸದಿದ್ದರೂ ಸಹ ಸಿ ವಲಯಕ್ಕೆ ವರ್ಗಾವಣೆ ಮಾಡತಕ್ಕದ್ದು . 

(3) (1) ನೇ ಅಥವಾ (2) ನೇ ಉಪಪ್ರಕರಣದ ಅಡಿಯಲ್ಲಿ ಅಂಥ ಕಡ್ಡಾಯ ವರ್ಗಾವಣೆಗೆ ಖಾಲಿ ಹುದ್ದೆಗಳು 
ಲಭ್ಯವಿರದಿದ್ದಲ್ಲಿ, 3ನೇ ಪ್ರಕರಣದ ( 1) ನೇ ಉಪಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಸಿ ವಲಯದಲ್ಲಿ ಕನಿಷ್ಠ 
ಸೇವಾವಧಿಯನ್ನು ಪೂರ್ಣಗೊಳಿಸಿದ ಅಲ್ಲಿ ಇರುವ ಶಿಕ್ಷಕರಿಗೆ ವರ್ಗಾವಣೆಯ ಆಯ್ಕೆಯನ್ನು ನೀಡುವ ಮೂಲಕ ಖಾಲಿ 
ಹುದ್ದೆಗಳನ್ನು ಸೃಜಿಸಬಹುದು. 

_ 3ಬಿ , ಶಿಕ್ಷಕರ ಸರದಿ.- (1) ಬಿ ವಲಯ ಅಥವಾ ಸಿ ವಲಯದಲ್ಲಿ ಕನಿಷ್ಠ ಅವಧಿಯ ಸೇವೆಯನ್ನು ಸಲ್ಲಿಸಿರುವ 
ಶಿಕ್ಷಕನಿಗೆ, ಖಾಲಿ ಹುದ್ದೆಗಳ ಲಭ್ಯತೆಗೆ ಒಳಪಟ್ಟು ಅನುಕ್ರಮವಾಗಿ ಎ ವಲಯಕ್ಕೆ ಅಥವಾ ಬಿ ವಲಯಕ್ಕೆ 
ವರ್ಗಾವಣೆಯನ್ನು ಕೋರುವ ಆಯ್ಕೆಯನ್ನು ನೀಡತಕ್ಕದ್ದು. 

(2) ಎ ವಲಯದಲ್ಲಿ ಭರ್ತಿ ಮಾಡದೆ ಉಳಿದಿರುವ ಖಾಲಿ ಹುದ್ದೆಯನ್ನು, ಆಯ್ಕೆಯನ್ನು ಚಲಾಯಿಸುವ 
ಮೂಲಕ ಬಿ ವಲಯದಲ್ಲಿನ ಶಿಕ್ಷಕನ ವರ್ಗಾವಣೆಯಿಂದ ತುಂಬತಕ್ಕದ್ದು ಮತ್ತು ಆನಂತರವೂ ಯಾವುದೇ ಖಾಲಿ 
ಹುದ್ದೆಯನ್ನು ಭರ್ತಿ ಮಾಡಲಾಗದಿದ್ದಲ್ಲಿ, ಸಿ ವಲಯದಲ್ಲಿನ ಅರ್ಹ ಶಿಕ್ಷಕರ ವರ್ಗಾವಣೆಯ ಮೂಲಕ ಭರ್ತಿ 
ಮಾಡಬಹುದು. 

(3) ಬಿ ವಲಯದಲ್ಲಿ ಭರ್ತಿ ಮಾಡದೆ ಉಳಿದಿರುವ ಖಾಲಿ ಹುದ್ದೆಯನ್ನು, ಆಯ್ಕೆಯನ್ನು ಚಲಾಯಿಸುವ 
ಮೂಲಕ ಸಿ ವಲಯದಲ್ಲಿನ ಶಿಕ್ಷಕನ ವರ್ಗಾವಣೆಯಿಂದ ಭರ್ತಿ ಮಾಡತಕ್ಕದ್ದು ಮತ್ತು ಆನಂತರವೂ ಬಿ ವಲಯದಲ್ಲಿ 
ಯಾವುದೇ ಖಾಲಿ ಹುದ್ದೆಯನ್ನು ಭರ್ತಿ ಮಾಡಲಾಗದಿದ್ದಲ್ಲಿ, 3ಎ ಪ್ರಕರಣದ (1) ನೇ ಉಪಪ್ರಕರಣದ ಅಡಿಯಲ್ಲಿ 
ಕಡ್ಡಾಯವಾಗಿ ವರ್ಗಾಯಿಸಬೇಕಾದ ಎ ವಲಯದಲ್ಲಿನ ಶಿಕ್ಷಕನ ವರ್ಗಾವಣೆಯ ಮೂಲಕ ಭರ್ತಿ ಮಾಡಬಹುದು.” 

5. 4ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 4ನೇ ಪ್ರಕರಣದಲ್ಲಿ ಈ ಮುಂದಿನ ಪರಂತುಕವನ್ನು 
ಸೇರಿಸತಕ್ಕದ್ದು, ಎಂದರೆ : 


“ ಪರಂತು, ಈ ಅಧಿನಿಯಮದ ಅಡಿಯಲ್ಲಿ ಒಂದು ವರ್ಷದಲ್ಲಿ ಯಾವುದೇ ವೃಂದದಲ್ಲಿ ಮತ್ತು ಯಾವುದೇ 
ಜೇಷ್ಠತಾ ಘಟಕದಲ್ಲಿ ವರ್ಗಾವಣೆಗಳ ಒಟ್ಟು ಸಂಖ್ಯೆಯು ಶೇಕಡಾ ಹದಿನೈದರಷ್ಟನ್ನು ಅಥವಾ ನಿಯಮಿಸಬಹುದಾದ 
ಯಾವುದೇ ಕೆಳಗಿನ ಮಿತಿಯನ್ನು ಮೀರತಕ್ಕದ್ದಲ್ಲ.” 

6. 5ನೇ ಪ್ರಕರಣದ ಪ್ರತಿಯೋಜನೆ - ಮೂಲ ಅಧಿನಿಯಮದ 5ನೇ ಪ್ರಕರಣಕ್ಕೆ ಈ ಮುಂದಿನದನ್ನು 
ಪ್ರತಿಯೋಜಿಸತಕ್ಕದ್ದು , ಎಂದರೆ: 

*5. ನಿರ್ದಿಷ್ಟ ಹುದ್ದೆಗಳಿಗೆ ಶಿಕ್ಷಕರ ವರ್ಗಾವಣೆ - (1) ಕೇಂದ್ರ ಪ್ರಾಯೋಜಿತ ಸ್ತ್ರೀಮುಗಳ ಅಡಿಯಲ್ಲಿ ಸೃಜನೆಯಾದ 
ಹುದ್ದೆಗಳಿಗೆ ಮತ್ತು ರಾಜ್ಯ ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಹುದ್ದೆಗಳಿಗೆ ಸಂಬಂಧಿಸಿದ ಖಾಲಿ 
ಸ್ಥಳಗಳನ್ನು , ಇತರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದಕ್ಕೆ ಮೊದಲು ಸಂಬಂಧಪಟ್ಟ ವಲಯದಲ್ಲಿ ಮೊದಲು ಭರ್ತಿ 
ಮಾಡತಕ್ಕದ್ದು. 

(2) ಸಹಾಯಕ ನಿರ್ದೇಶಕ ( ಮಧ್ಯಾಹ್ನದ ಊಟ), ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ, 
ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ , ಶಿಕ್ಷಣ ಸಮನ್ವಯಾಧಿಕಾರಿ ಮತ್ತು ವಿಷಯ ತಪಾಸಕ ಹುದ್ದೆಗಳನ್ನು , ಅಂಥ 
ಹುದ್ದೆಗಳಿಗಾಗಿ ನಿಯಮಿಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಶಿಕ್ಷಕರ ಸ್ಥಳ ನಿಯುಕ್ತಿಯ ಮೂಲಕ ಮಾತ್ರವೇ ಭರ್ತಿ 
ಮಾಡತಕ್ಕದ್ದು : 

ಪರಂತು, (2) ನೇ ಉಪಪ್ರಕರಣದಲ್ಲಿ ಒಳಗೊಂಡಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಯ ಕನಿಷ್ಠ ಮತ್ತು ಗರಿಷ್ಠ 
ಅವಧಿಗಳು ಅನುಕ್ರಮವಾಗಿ ಮೂರು ವರ್ಷಗಳು ಮತ್ತು ಐದು ವರ್ಷಗಳಾಗಿರತಕ್ಕದ್ದು. 
7. 6ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 6ನೇ ಪ್ರಕರಣದಲ್ಲಿ, 

(6) (1) ನೇ ಉಪಪ್ರಕರಣದಲ್ಲಿನ ಎರಡನೇ ಪರಂತುಕವನ್ನು ಬಿಟ್ಟುಬಿಡತಕ್ಕದ್ದು; ಮತ್ತು 
(ii)(2) ನೇ ಉಪಪ್ರಕರಣದಲ್ಲಿ, 

- ( ಎ) (1) ನೇ ಖಂಡಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 
“(1) ಶಿಕ್ಷಕರ ಜೇಷ್ಠತಾ ಘಟಕದ ಹೊರಗಿನ ಸರ್ಕಾರಿ ಅಥವಾ ಸಾರ್ವಜನಿಕ ವಲಯ ಉದ್ದಿಮೆಯ 
ಹುದ್ದೆಯಲ್ಲಿರುವ ನೌಕರರನ್ನು ಶಿಕ್ಷಕನು ಮದುವೆಯಾದ ಸಂದರ್ಭದಲ್ಲಿ, ಅವನ ಸೇವಾವಧಿಯ ಹೊರತಾಗಿಯೂ 
ವರ್ಗಾಯಿಸಬಹುದು; 

( ಬಿ) (5) ನೇ ಖಂಡದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ: 
- “(6) ಯಾವುದೇ ವಲಯದಲ್ಲಿ ಕನಿಷ್ಠ ಸೇವಾವಧಿಯನ್ನು ಪೂರ್ಣಗೊಳಿಸಿದ ಶಿಕ್ಷಕನು ಹೆಚ್ಚಿನ ಶಿಕ್ಷಕರನ್ನು 
ಹೊಂದಿಲ್ಲದ ಮತ್ತೊಂದು ಜೇಷ್ಠತಾ ಘಟಕದಲ್ಲಿನ ಅರ್ಹ ವಲಯಕ್ಕೆ ವರ್ಗಾವಣೆಯನ್ನು ಕೋರಿದಲ್ಲಿ, ಆತನನ್ನು ಅಲ್ಲಿಗೆ 
ವರ್ಗಾಯಿಸಬಹುದು. ” 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ದ್ವಾರಕನಾಥ್ ಬಾಬು 
ಸರ್ಕಾರದ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಏಪ್ರಿಲ್ ೧೮, ೨೦೧೭ ( ಚೈತ್ರ ೨೮, ಶಕ ವರ್ಷ ೧೯೩೯ ) 
Bengaluru , Tuesday , April 18 , 2017 (Chaitra 28 , Shaka Varsha 1939 ) 
PARLIAMENTARY AFFAIRS SECRETARIAT 

NOTIFICATION 
NO . SAMVYASHAE 22 SHASANA 2017 , Bengaluru , dated : 18 . 04 .2017 


ನಂ . ೩. ೮೫ 
No . 385 


Ordered that the translation of ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ( ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) 
(ತಿದ್ದುಪಡಿ) ಅಧಿನಿಯಮ , 2017 ( 2017ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 23) in the English language, be 
published as authorised by the Governor of Karnataka under clause ( 3) of Article 348 of the 
constitution of India in the Karnataka Gazette for general information . 


The following translation of ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ( ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) ( ತಿದ್ದುಪಡಿ) 
ಅಧಿನಿಯಮ, 2017 (2017ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 23) in the English language is published in the 
Official Gazette under the authority of the Governor of Karnataka under clause ( 3 ) of Article 348 of 
the Constitution of India . 


KARNATAKA ACT NO . 23 OF 2017 
(First Published in the Karnataka Gazette Extra -ordinary on the Eighteenth day of April, 2017 ) 


THE KARNATAKA STATE CIVIL SERVICES (REGULATION OF TRANSFER OF TEACHERS ) 

( AMENDMENT) ACT , 2017 
(Received the assent of the Governor on the Fifteenth day of April , 2017 ) 


An Act further to amend the Karnataka State Civil Services (Regulation of Transfer of 
Teachers) Act, 2007 . 

Whereas it is expedient further to amend the Karnataka State Civil Services (Regulation of 
Transfer of Teachers) Act, 2007 (Karnataka Act 29 of 2007 ) for the purposes hereinafter appearing . 

Be it enacted by the Karnataka State Legislature in the sixty -eighth year of the Republic of 
India , as follows: 

1. Short title and commencement.- ( 1) This Act may be called the Karnataka State Civil 
Services (Regulation of transfer of teachers ) (Amendment) Act, 2017 . 

(2 ) It shall come into force at once . 

2 . Amendment of section 2 .- In the Karnataka State Civil Services (Regulation of transfer of 
teachers ) Act , 2007 (Karnataka Act 29 of 2007 ) (hereinafter referred to as the principal Act), in 
section 2 , 


(i) after clause (c), the following shall be inserted , namely: 

" (c1 ) "maximum period" means a continuous service of ten years in a Zone in different cadres 
put together ; 

" (c2) "minimum period ” means a continuous service of five years in a Zone in different cadres 
put together;" 

( ii ) for clause (j), the following shall be substituted , namely : 

" C ) "unit of seniority " means an educational district for posts in Government primary schools , 
a revenue division for posts in Government high schools and the state for posts in Government pre 
university colleges ;" 

3 . Substitution of section 3 .- In section 3 of the principal Act, the sub -section ( 3) shall be 
omitted . 

4 . Insertion of new sections 3A and 3B .- After section 3 of the principal Act, the following 
shall be inserted , namely : 

" 3A . Compulsory transfer of a teacher in public interest.- ( 1) A teacher who has 
completed maximum period of service in Zone A and has more than two years of remaining service 
shall be transferred compulsorily to a post in Zone C in public interest. 

Provided that a teacher who is a office bearer of a recognized teacher s or employee s 
association or an unmarried female teacher or a widow female teacher or a teacher having more 
than forty percent physical disability shall be given exemption from provision of this sub - section . 

(2 ) A teacher serving in Zone A and undergoing a major penalty under the Karnataka Civil 
Service (Classification , Control and Appeal) Rules , 1957 or facing criminal charges in Court of Law 
shall be transferred to Zone C even if he has not completed minimum period of service . 

( 3) If no vacancies are available for such compulsory transfer under sub - section ( 1) or (2 ), the 
vacancies may be created by offering transfer option to existing teachers who have completed 
minimum period of service in Zone C as provided in sub - section (2 ) of section 3 . 

3B . Rotation of teachers .- ( 1) A teacher who has served minimum period of service in Zone 
B or Zone C shall be offered an option to seek transfer to Zone A or Zone B respectively subject 
to availability of vacancies . 

(2 ) A vacancy remaining unfilled in Zone A shall be filled by transfer of teacher in Zone B on 
exercise of option and any vacancy still not filled may be filled by transfer of eligible teachers in 
Zone C . 

(3 ) A vacancy remaining unfilled in Zone B shall be filled by transfer of a teacher in Zone C 
on exercise of option and any vacancy still not filled in Zone B may be filled by transfer of teacher in 
Zone A who are to be transferred compulsorily under sub -section ( 1) of section 3A ." 

5 . Amendment of section 4 .- In section 4 of the principal Act, the following proviso shall be 
inserted , namely : 

" Provided that, the total number of transfers in a year in any cadre and in any unit of 
seniority under this Act shall not exceed fifteen percent or any lower limit as may be prescribed ". 

6 . Substitution of section 5 .- For section 5 of the principal Act, the following shall be 
substituted , namely : 

" 5 . Transfer of Teachers to specified posts .- ( 1) The vacancies related to posts created 
under Centrally sponsored schemes and such other posts as may be specified by the State 
Government shall be filled first in the respective zone before filling up other vacancies . 

(2 ) The posts of Assistant Director (Mid -Day Meal), Block Resource Person , Cluster Resource 
Person , Assistant Project Coordinator , Education Coordinator and Subject Inspector shall be filled 
only by posting of teachers who have passed the examination prescribed for such posts : 

Provided that, the minimum and maximum periods of posting to the posts included in sub 
section (2 ) shall be three years and five years respectively ." 


7 . Amendment of section 6 .- In section 6 of the principal Act, 
(i) in sub -section ( 1), the second proviso shall be omitted ; and 
( ii ) in sub - section (2 ), 


(a ) for clause ( 1), the following shall be substituted , namely : 

" (1) In case of a teacher married to a Government or PSU employee posted 
outside the unit of seniority of the teacher irrespective of the period of service ;" 
(b ) after clause (5 ), following shall be inserted , namely : 

" (6 ) Where a teacher has completed minimum period of service in any Zone 
and is seeking transfer to an eligible Zone in another unit of seniority which does not 
has surplus teachers ." 


The above translation of todF : 37 OD Sges Beste (3770 JEE Jos obra ) (30# @ ) wagodowo , 2017 
(20178 FDF837 wagosto 2033 23) be published in the Official Gazette under clause (3 ) of Article 348 of 
the Constitution of India . 


VAJUBHAI VALA 
GOVERNOR OF KARNATAKA 


By Order and in the name of the Governor of Karnataka , 


K . DWARAKANATH BABU 

Secretary to Government 
Department of Parliamentary Affairs 


MSDE O JWDEDOO ,J3J 


3 


, 23008 


. (87) 23080: 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಏಪ್ರಿಲ್ ೧೮, ೨೦೧೭ (ಚೈತ್ರ ೨೮, ಶಕ ವರ್ಷ ೧೯೩೯) 
Bengaluru , Tuesday , April 18 , 2017 ( Chaitra 28 , Shaka Varsha 1939 ) 

- ಸಂಸದೀಯ ವ್ಯವಹಾರಗಳ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 42 ಶಾಸನ 2016 , ಬೆಂಗಳೂರು, ದಿನಾಂಕ : 18.04. 2017 


ನಂ . ೩೮೬ 
No . 386 


ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ (ತಿದ್ದುಪಡಿ) ವಿಧೇಯಕ, 2017ಕ್ಕೆ 2017ರ ಏಪ್ರಿಲ್ ತಿಂಗಳ 15ನೇ 
ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2017ರ ಕರ್ನಾಟಕ ಅಧಿನಿಯಮ 
ಸಂಖ್ಯೆ: 24 ಎಂಬುದಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


2017ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 24 
(2017ರ ಏಪ್ರಿಲ್ ತಿಂಗಳ ಹದಿನೆಂಟನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 


ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ (ತಿದ್ದುಪಡಿ ) ಅಧಿನಿಯಮ, 2017 
(2017ರ ಏಪ್ರಿಲ್ ತಿಂಗಳ ಹದಿನೈದನೇ ದಿನಾಂಕದಂದು ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆಯಲಾಗಿದೆ) 


ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅಧಿನಿಯಮ , 2009ನ್ನು ತಿದ್ದುಪಡಿ ಮಾಡಲು ಒಂದು ಅಧಿನಿಯಮ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅಧಿನಿಯಮ , 
2009ನ್ನು (2010ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 13) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ತೆಂಟನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ 
ಮುಂದಿನಂತೆ ಅಧಿನಿಯಮಿತವಾಗಲಿ, ಎಂದರೆ: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ:-(1) ಈ ಅಧಿನಿಯಮವನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ 
(ತಿದ್ದುಪಡಿ) ಅಧಿನಿಯಮ , 2017 ಎಂದು ಕರೆಯತಕ್ಕದ್ದು. 

(2) ಇದು, ಈ ಕೂಡಲೆ ಜಾರಿಗೆ ಬರತಕ್ಕದ್ದು . 

2. 12ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅಧಿನಿಯಮ, 2009ರ (2010ರ 
ಕರ್ನಾಟಕ ಅಧಿನಿಯಮ ಸಂಖ್ಯೆ 13) ( ಇಲ್ಲಿ ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) 12ನೇ 
ಪ್ರಕರಣದ (3) ನೇ ಉಪಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 


“(3) ಕುಲಪತಿಯವರು ನಾಲ್ಕು ವರ್ಷಗಳ ಅವಧಿಯವರೆಗೆ ಪದಧಾರಣ ಮಾಡತಕ್ಕದ್ದು ಮತ್ತು ಮರು 
ನೇಮಕಗೊಳ್ಳಲು ಅರ್ಹರಾಗಿರತಕ್ಕದ್ದಲ್ಲ: 

ಪರಂತು, 

ಎ ) ಅರವತ್ತೇಳು ವರ್ಷ ವಯಸ್ಸಾದ ಯಾವೊಬ್ಬ ವ್ಯಕ್ತಿಯು ಕುಲಪತಿಯಾಗಿ ನೇಮಕವಾಗತಕ್ಕದ್ದಲ್ಲ ಅಥವಾ 
ಪದಧಾರಣ ಮಾಡತಕ್ಕದ್ದಲ್ಲ. 

( ಬಿ) ಕುಲಪತಿಯವರು, ಕುಲಾಧಿಪತಿಯವರಿಗೆ, ಸ್ವತ : ಸಹಿ ಮಾಡಿದ ಪತ್ರ ಬರೆದು ಮತ್ತು ಎರಡು ತಿಂಗಳ 
ನೋಟೀಸನ್ನು ನೀಡಿದ ತರುವಾಯ ತಮ್ಮ ಪದಕ್ಕೆ ರಾಜೀನಾಮೆ ನೀಡಬಹುದು. 

ಮತ್ತು ಪರಂತು, ಕುಲಪತಿಯಾಗಿ ನೇಮಕಗೊಂಡ ವ್ಯಕ್ತಿಯು, ತನ್ನ ಸೇವಾವಧಿಯಲ್ಲಿ ಅರವತ್ತೇಳು ವರ್ಷಗಳು 
ಪೂರ್ಣಗೊಳಿಸಿದರೆ ಪದದಿಂದ ನಿವೃತ್ತರಾಗತಕ್ಕದ್ದು.” 

3. 57ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 57ನೇ ಪ್ರಕರಣದ (3) ನೇ ಉಪಪ್ರಕರಣದಲ್ಲಿ ರಾಜ್ಯ 
ಲೆಕ್ಕಪತ್ರಗಳ ಇಲಾಖೆಯ ನಿಯಂತ್ರಕರು ” ಎಂಬ ಪದಗಳಿಗೆ “ಪ್ರಧಾನ ನಿರ್ದೇಶಕರು, ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ 
ಮತ್ತು ಲೆಕ್ಕಪತ್ರಗಳ ಇಲಾಖೆ ಇವರು ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ದ್ವಾರಕನಾಥ್ ಬಾಬು 
ಸರ್ಕಾರದ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಏಪ್ರಿಲ್ ೧೮, ೨೦೧೭ (ಚೈತ್ರ ೨೮, ಶಕ ವರ್ಷ ೧೯೩೯) 
Bengaluru , Tuesday , April 18 , 2017 (Chaitra 28 , Shaka Varsha 1939 ) 
PARLIAMENTARY AFFAIRS SECRETARIAT 

NOTIFICATION 
NO . SAMVYASHAE 42 SHASANA 2016 , Bengaluru , dated : 18 . 04 .2017 


ನಂ . ೩. ೮೭ 
No. 387 


Ordered that the translation of ಕ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ( ತಿದ್ದುಪಡಿ) ಅಧಿನಿಯಮ , 2017 
(2017ರ ಕರ್ನಾಟಕ ಅಧಿನಿಯಮ 

in the English language , be published as authorised by the 
Governor of Karnataka under clause ( 3) of Article 348 of the constitution of India in the Karnataka 
Gazette for general information . 


- The following translation of ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ (ತಿದ್ದುಪಡಿ) ಅಧಿನಿಯಮ , 2017 ( 2017ರ 
ಕರ್ನಾಟಕ ಅಧಿನಿಯಮ ಸಂಖ್ಯೆ 24) in the English language is published in the Official Gazette under the 
authority of the Governor of Karnataka under clause (3) of Article 348 of the Constitution of India . 


KARNATAKA ACT NO . 24 OF 2017 
(First Published in the Karnataka Gazette Extra -ordinary on the Eighteenth day of April , 2017 ) 


THE KARNATAKA SAMSKRITA VISHWAVIDYALAYA (AMENDMENT) ACT, 2017 

(Received the assent of the Governor on the Fifteenth day of April , 2017 ) 


An Act to amend the Karnataka Samskrita Vishwavidyalaya Act, 2009. 


Whereas it is expedient to amend the Karnataka Samskrita Vishwavidyalaya Act , 2009 
(Karnataka Act No. 13 of 2010 ) for the purposes hereinafter appearing ; 


Be it enacted by the Karnataka State Legislature in the sixty - eighth year of the Republic of 
India , as follows: 


1 . Short title and commencement.- ( 1 ) This Act may be called the Karnataka Samskrita 
Vishwavidyalaya (Amendment) Act, 2017 . 


(2 ) It shall come into force at once . 


2 . Amendment of section 12 .- In the Karnataka Samskrita Vishwavidyalaya Act, 2009 
(Karnataka Act No. 13 of 2010 ) (hereinafter referred to as the principal Act), in section 12 , for sub 
section (3 ), the following shall be substituted , namely : 


“ (3 ) The Vice - Chancellor shall hold office for a period of four years and shall not be eligible for 
re -appointment. 


Provided that ; 


(a ) No person shall be appointed or hold office of the Vice - Chancellor if he has attained the 
age of sixty seven years. 

(b ) The Vice - Chancellor may , by writing under his hand addressed to the Chancellor and 
after giving two months notice resign to his office ; 


Provided further that a person appointed as Vice -Chancellor shall retire from office , if , during 
the term of his office he completes the age of sixty seven years." 


3 . Amendment of section 57 .- In section 57 of the Principal Act, in sub section ( 3 ), for the 
words, "Controller of State Accounts" , the words " Principal Director, Karnataka State Audit and 
Accounts Department" shall be substituted . 

The above translation of FJDF837 JOTE BIDDO,000 (800 ha ) wodowo, 2017 (20170 
FJDFEST @ QJ0ww0 JOBY, 24 ) be published in the Official Gazette under clause (3) of Article 348 of 
the Constitution of India . 


VAJUBHAI VALA 
GOVERNOR OF KARNATAKA 


By Order and in the name of the Governor of Karnataka , 


K . DWARAKANATH BABU 

Secretary to Government 
Department of Parliamentary Affairs 


Joopo awodowo, Jod 


37 , 3odelado . (87 ) 73080: 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು * 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ-IVA 
Part - IVA 


ನಂ . ೩೯೦ 
No . 390 


ಬೆಂಗಳೂರು, ಶುಕ್ರವಾರ, ಏಪ್ರಿಲ್ ೨೧ , ೨೦೧೭ (ವೈಶಾಖ ೧, ಶಕ ವರ್ಷ ೧೯೩೯ ) | 
Bengaluru , Friday , April 21, 2017 (Vyshaka 1 , Shaka Varsha 1939 ) 

BANGALORE WATER SUPPLY AND SEWERAGE BOARD 
O / o CAO- s, 1st Floor, Cauvery Bhavan , K . G . Raod , Bangalore - 560009 


NOTIFICATION 


No . BWSSB / C / CAO- S / 227 / 2017 -18, Bengaluru , Dated: 21 . 04 . 2017 


THE BANGALORE SEWERAGE (AMENDMENT) REGULATIONS , 2017 


In exercise of the powers conferred by Section 84 and 88 of Bangalore Water Supply and 
Sewerage Act, 1964 (Karnataka Act 36 of 1964) and all other powers enabling it in this behalf and 
with previous approval of the State Government vide Government Order No . UDD 11 MNI 2017 , 
dated : 13 .03 . 2017 the Bangalore Water Supply and Sewerage Board hereby makes the following 
regulations further to amend to the Bangalore Sewerage Regulations , 1974 , the draft of the said 
Regulations is previously published as required by sub -section (2) of Section 88 of Bangalore Water 
Supply and Sewerage Act, 1964 vide Notification No . BWSSB / C / CAO- S / 4795 / 2016-17, dated 
15 .03.2017 in the Part IV - A of Karnataka Gazette dated 18 .03. 2017 namely . 


1. Title and Commencement.- (1) These regulations may be called the Bangalore Sewerage 

(Amendment) Regulations, 2017 . 


( 2 ) They shall come into force from the date of their publication in the official Gazette . 


2 . Substitution of regulation 4A .- For regulation 4A of the Bangalore Water Sewerage Regulations, 

1974 the following shall be substituted , namely : 


“ 4A . Adoption of providing modular Sewage Treatment Plants .- (1) No water supply or sewerage 
connection shall be granted by the Board on the application of owner or builder or occupier of new 
Building Projects, unless sewage treatment plant is established and facilities for reuse of treated 
effluent by providing dual piping system one for toilet flushing purpose and the other for all 
purposes in respect of: 


(i) residential buildings consisting of 20 and above apartments or measuring 2 , 000 Sq. Mtrs . and 
above whichever is lower; or 


(ii) commercial building measuring 2 ,000 Sq. Mtrs . and above ; or 


(iii ) buildings of educational institutions measuring 5 , 000 Sq . Mtrs and above . 


(2 ) In respect of building existing on the date of commencement of the Bangalore Sewerage 
( Amendment) Regulations, 2017 consisting of. 


(i) 50 and above residential apartments or residential buildings measuring 5 , 000 Sq . Mtrs . and 
above whichever is lower ; or 


( ii) building of Educational Institutions measuring 10 ,000 Sq. Mtrs . and above ; or 


(iii) commercial building measuring 2 , 000 Sq . Mtrs and above, 


the owner or occupier shall establish sewage treatment plant and arrangement for the reuse of the 
treated effluent by providing dual piping system one for toilet flushing purpose and the other for all 
other purposes within the date specified by the Board . 


( 3) Where the owner or occupier or builder of residential building fails to establish sewage treatment 
plant within the date so specified in accordance with clause (2 ) above shall be liable to pay 
additional levy of 25 % of water and sanitary charges for the first three months and thereafter an 
additional levy of 50 % ofwater and sanitary charges till sewage treatment plant is established . 


(4 ) Where the owner or occupier or builder of non - residential building fails to establish sewage 
treatment plant within the date so specified in accordance with clause (2 ) above he shall be liable to 
pay additional levy 50 % of water and sanitary charges for the first six months and there after an 
additional levy 100 % of water and sanitary charges till sewage treatment plant is established . 


an 


By Order and etc ........ 


Chief Administrative Officer & Secretary 

BWSSB , 
1st Floor, Cauvery Bhavan 

Bangalore – 560 009 


VIDEO WWDEN 


, 9803 JB 237 , 300etado . (87 ) 


3080: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ-IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಏಶೇಪ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಏಪ್ರಿಲ್ ೨೨ , ೨೦೧೭ (ವೈಶಾಖ ೨ , ಶಕ ವರ್ಷ ೧೯೩೯) 
Bengaluru , Saturday , April 22 , 2017 (Vyshaka 2 , Shaka Varsha 1939 ) 

ಸಂಸದೀಯ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 21 ಶಾಸನ 2017 , ಬೆಂಗಳೂರು, ದಿನಾಂಕ: 22 .04. 2017 


ನಂ . ೩೯೪ 
No . 394 


The Karnataka Education ( Second Amendment) Bill, 2017 ಕ್ಕೆ 2017ರ ಏಪ್ರಿಲ್ ತಿಂಗಳ 18ನೇ 
ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2017ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 25 
ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO . 25 OF 2017 
(First Published in the Karnataka Gazette Extra -ordinary on the Twenty Second day of April, 2017 ) 


THE KARNATAKA EDUCATION (SECOND AMENDMENT) ACT, 2017 
(Received the assent of the Governor on the Eighteenth day of April, 2017 ) 


An Act further to amend the Karnataka Education Act, 1983 . 

Whereas it is expedient further to amend the Karnataka Education Act, 1983 (Karnataka Act 
1 of 1995 ) for the purposes hereinafter appearing; 

Be it enacted by the Karnataka State Legislature in the sixty eighth year of the Republic of 
India , as follows: 

1 . Short title and commencement.- ( 1) This Act may be called the Karnataka Education 
(Second Amendment) Act, 2017 . 

(2) It shall come into force at once . 

2 . Amendment of section 1 .- In the Karnataka Education Act, 1983 (Karnataka Act 1 of 
1995 ) (hereafter referred to as the principal Act), in section 1, in sub - section (3 ), for clause (iiia ), the 
following shall be substituted , namely : 

" (iiia ) Educational Institutions affiliated to or recognized by the Council of Indian School 
Certificate Examination or Central Board of Secondary Education respectively but subject to 
condition that the provisions of section 5A , 48 , 112A and 124A of this Act shall continue to apply to 
these institutions." 

3 . Amendment of section 2 .- In section 2 of the principal Act, after clause ( 11), the 
following shall be inserted , namely : 

" (11A ) " District Education Regulatory Authority " means an authority constituted under the 
Chairmanship of the Deputy Commissioner of a district with composition , role , functions and 
powers as may be prescribed by rules ." 


4 . Insertion of new section 5A .- After section 5 of the principal Act, the following shall be 
inserted , namely : 

" 5A . Safety and security of students.- Every educational institution and an employee of 
such educational institutions shall take such measures to ensure safety and security of students 
including protection from sexual offences, in the manner as may be prescribed ." 

5 . Insertion of new section 112A .- After the heading of Chapter XVII of the principal Act, 
before section 113 , the following shall be inserted , namely : 

" 112A . Penalty for contravention of section 5A .- ( 1) Any employee or member of the 
management of an educational institution who contravenes section 5A shall on conviction , be 
punished with imprisonment for a minimum term of six months and with a fine which may extend 
to one lakh rupees . 

(2 ) Whenever any educational institution is found to be in contravention of section 5A in an 
enquiry conducted , after giving an opportunity of being heard , by the District Education Regulatory 
Authority , it shall impose a penalty which may extend to ten lakh rupees . 

(3 ) The District Education Regulatory Authority after such enquiry has found that any 
educational institution has contravened the provisions of section 5A shall also recommend to the 
competent authority or concerned authority for withdrawal of recognition or affiliation to such 
institution ." 

6 . Insertion of new section 124A .- After section 124 of the principal Act, the following shall 
be inserted , namely: 

" 124A . Penalty for contravention of section 48 .- Any educational institution is found 
guilty of contravention of provisions of section 48 in an enquiry conducted , after providing an 
opportunity of being heard , by the District Education Regulatory Authority , it shall impose a penalty 
which may extend to ten lakh rupees and also direct for refund of amount so collected by the 
institution in excess of the amount prescribed under section 48 .” 

7 . Insertion of new section 125A .- After section 125 of the principal Act, the following shall 
be inserted , namely : 

" 125A . Penalty for contravention of sections 88 , 89 and 90 .- Any educational institution 
is found guilty of contravention of either of sections 88 , 89 and 90 in an enquiry conducted , after 
giving an opportunity of being heard , by District Education Regulatory Authority , it shall impose a 
penalty which may extend to five lakh rupees . 


By Order and in the name of the Governor of Karnataka 


K . DWARAKANATH BABU 

Secretary to Government 
Department of Parliamentary Affairs 


Joopo awodowo, Jam Jam E3 , 3odelado . (87 ) 3080: 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಏಪ್ರಿಲ್ ೨೪, ೨೦೧೭ (ವೈಶಾಖ ೪ , ಶಕ ವರ್ಷ ೧೯೩೯ ) 
Bengaluru , Monday, April 24 , 2017 (Vyshaka 4 , Shaka Varsha 1939 ) 
PARLIAMENTARY AFFAIRS SECRETARIAT 

NOTIFICATION 
No: DPAL 09 SAMVYAVI 2017 , Bengaluru , dated : 02 .04 . 2017 . 


ನಂ . ೩೯೬ 
No . 396 


The following Order made by the Governor is hereby published for general information : 

"ORDER 
In exercise of the powers conferred upon me by sub -clause (a ) of clause (2 ) of Article 174 of 
the Constitution of India , I, Vajubhai Vala , the Governor of Karnataka do hereby prorogue the 
Karnataka Legislative Assembly . 


VAJUBHAI VALA 
GOVERNOR OF KARNATAKA ” 


By Order and in the name of the Governor of Karnataka , 


K . DWARAKANATH BABU 

Secretary to Government, 
Department of Parliamentary Affairs 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 100 


RNI No . KARBIL / 2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಏಶೇಪ ರಾಜ್ಯ ಪತ್ರಿಕೆ 


20 - V 
Part - V 


Jo . 229 
No . 372 


2300sod , QUODHOD , sers na , gon2 ( 2333 92 , så dem 0626 ) 

Bengaluru , Thursday , April 13 , 2017 (Chaitra 23 , Shaka Varsha 1939 ) 
OFFICE OF THE REGISTRAR GENERAL , HIGH COURT OF KARNATAKA , 
AMBEDKAR VEEDHI, BENGALURU – 560 001 

NOTIFICATION 
NO . GOB (I) 24 / 2017 , DATED THE 13TH APRIL , 2017 
DIRECT RECRUITMENT OF CANDIDATES TO THE POST OF 

DISTRICT JUDGES 
LAST DATE FOR RECEIPT OF ONLINE APPLICATIONS : 30TH APRIL , 2017 


It is hereby notified that under Article 233 of the Constitution of India read with the provisions 
of the Karnataka Judicial Service (Recruitment) Rules, 2004 and Amendment Rules 2011 , 
2015 and 2016 , the High Court of Karnataka proposes to recommend 60 (SIXTY ) members of the 
Bar (Practicing Advocates) for appointment as District Judges by Direct Recruitment, by inviting 
online applications. 
QUALIFICATION : 
i) Must be holder of a degree in Law granted by a University established by Law in India ; 
ii) Must be practicing as an Advocate in the High Court or in a Subordinate Court on the last date 

fixed for receipt of applications and must have so practiced for a period not less than SEVEN 
years as on such date . 


Note : Public Prosecutor / Assistant Public Prosecutor /Government Counsel in full time 

employment of the State having not less than seven years of continuous practice 
immediately preceding the last date fixed for receipt of applications are also eligible for 

appointment. 
AGE LIMIT : Must not have attained the age of Forty - Eight years in the case of candidates 
belonging to Scheduled Castes or Scheduled Tribes and Forty - Five years in the case of others , as 
on the last date fixed for receipt of Applications. 


Note : Themaximum age limit is relaxed by three years in case of Ex - servicemen candidates . 


SCALE OF PAY :- Rs.51550 - 1230 -58930 - 1380 -63070 
PROBATION : A candidate selected will be initially on probation for TWO years or for extended 
period , if necessary and he / she must undergo such Training as may be specified by the High Court. 


CLASSIFICATION OF VACANCIES 


NNNNNEW 


Ex 
General (Un - Women Kannada Rural Physically 
Category 

Service TOTAL 
reserved ) Candidate Medium Candidate Challenged 

Men 
Scheduled Caste - 3 * 

13 * 
Scheduled Tribe - 2 * 

3 * 
Category - I 
Category - II(A ) 

15 * 
Category - II (B ) 
Category - III ( A ) 

1* 
Category - III (B ) 

- 2 * 
General Merit 

12 * 
TOTAL - 22 L 14 

2 15 

2 5 60 
* includes Backlog vacancies carried forward from the previous recruitment . 
Note : ( 1) 1 % (One percent) reservation has been provided for Physically Challenged persons having 

disability with one arm (OA) or one leg (OL ) or both legs (BL ), subject to the prescribed 

qualifications. 
(2 ) The above classification of posts include 40 vacancies carried forward from the previous 

recruitment in Scheduled Caste / Schedule Tribe , Category - I, Category - II (A ), Category 

II ( B ), Category -III(A ), Category - III (B ) and two vacancies of Physically Challenged Persons. 
(3 ) The above classification has been made keeping in view the relevant Government Orders 

in force. 
COMPETITIVE EXAMINATION : 

The Competitive Examination for recruitment of District Judges shall consists of 3 stages 
namely (a ) Preliminary Examination (b ) Main Examination and (c) Viva -voce : 
( a ) PRELIMINARY EXAMINATION : The Preliminary Examination shall be conducted by way of 
Objective Type Question Paper with multiple choices of 172 hours (Ninety minutes) duration 
consisting of 100 marks. The syllabi for the said examination shall be the following , namely : 

Part - A - Civil Law . 
Part - B - Criminal Law . 
Part - C - General Knowledge (Test of reasoning and Mental aptitude ) 


I. 


(ii) 


( b ) MAIN EXAMINATION : The Competitive Written Examination for recruitment of District Judges 
shall consist of 
(i) Written examination of two papers each of three hours duration with 150 maximum marks 

for each paper - one in Civil Law and another in Criminal Law . 
It is compulsory for all candidates to answer at least one of the paper in English language 
and in so far as the other paper is concerned , it shall be optional for the candidates to 
answer the same either in English or in Kannada in which event the said paper shall be 

answered entirely in the language in which option is exercised . 
(c ) VIVA -VOCE : 

(i) The viva - voce shall carry maximum 50 marks. 
(ii) The candidate s General knowledge , grasp on principles of law and suitability for 

appointment as District Judge shall be tested . 
Minimum marks for pass in the Preliminary Examination shall be 50 for candidates belonging 
to Scheduled Castes and Scheduled Tribes and 60 for others . 
The minimum marks for pass in each paper of the written examination carrying 150 marks, 
shall be 50 marks in each paper for candidates belonging to Scheduled Caste / Scheduled Tribe 
and 60 marks for others. However , total marks to be secured for pass in the written 
examination shall be 120 marks out of 300 for Scheduled Caste / Scheduled Tribe and 150 
marks out of 300 for others . 

In order to be considered under General Category , a candidate belonging to Scheduled 
Caste / Scheduled Tribe has to secure the minimum marks prescribed for General category in 
the Preliminary Examination , Main Written Examination and Viva - voce . 


( 3 ) 


(5 ) 


From among the candidates who are eligible for Viva - voce as per clause (2 ), as far as may 
be, such number of candidates as is equal to three times the number of vacancies notified , 
having regard to the number of vacancies in each reserved category , selected in the order of 

merit, shall be called for Viva - voce . 
(4 ) Candidate belonging to a Scheduled Caste or a Scheduled Tribe who obtains minimum of 

forty percent and a candidate not belonging to a Scheduled Caste or Scheduled Tribe, who 
obtains a minimum marks of fifty percent in the viva - voce shall be eligible to be considered 
for selection to the posts . 
Selection of candidates shall be made in the order ofmerit on the basis of aggregate of the 
marks obtained in the Written Examination and Viva - voce test , subject to the Government 
Orders relating to reservation of posts for Scheduled Castes , Scheduled Tribes and other 
backward classes . 
Provided that no candidate who has secured less than theminimum marks specified above : 
(i) in any paper of the Written Examination shall be eligible for Viva - Voce . 
( ii) in any paper of the Written Examination or in viva -voce shall be eligible for 

appointment as District Judge . 
DISQUALIFICATION FOR APPOINTMENT: 
No person shall be eligible for appointment to the service 

(a ) Unless he / she is a citizen of India ; 
(b ) if he / she is compulsorily retired , removed or dismissed from judicial service or from 

service in Government or Statutory or Local Authority or if a candidate after being 
selected as a Judicial Officer has been discharged from service during probationary 
period . 
if he / she has been convicted of an offence involving moral turpitude or who is or has 
been permanently debarred or disqualified by the High Court or the Union Public 
Service Commission or any State Public Service Commission from appearing for 
examinations or selections conducted by it or has been removed from its roll by any 
Bar Council; 
if any penalty or punishment has been imposed by the Bar Council or any 
Disciplinary Authority which in the opinion of Selecting Authority , makes the 

applicant unsuitable for a judicial post ; 
(e) if he / she directly or indirectly influences the Recruiting Authority by any means for 

his /her candidature ; 
(f) if the marital status of the candidate is bigamous. 

Those who are desirous of applying for the posts are required to fill the application online 
on the website http : / / karnatakajudiciary .kar.nic .in / recruitment. asp Applications sent by any 
other mode other than online will not be considered . 
MODE OF PAYMENT OF FEE : 
(i) ONLINE PAYMENT : On submission of online application the candidates shall make the online 
payment of application fee by State Bank of India (SBI) online payment gateway mentioned in the 
online application . 


OR 


(ii) CHALLAN FORM : On submission of online application the candidates may download the 
challan through the SBI online payment gateway link mentioned in the online application in PDF 
format and may remit the prescribed fee in any Branch of SBI. (System need to support PDF reader 
like Adobe, Acrobat) . 


Last date to register / submit Online Applications : 30 . 04 .2017 (11. 59 PM ) 
Last date for payment of fee through Challan : 03 .05 . 2017 (within Bank s working hours) 


1) 


Preliminary Examination Fee : Candidate shall remit an amount Rs. 500 / - (Rupees Five 
Hundred only ) using the challan generated online. But, in the case of candidate belonging to 
SC / ST / Category - I, the fee payable shall be Rs. 250 / - (Rupees Two Hundred and Fifty only ) . 
Main Examination Fee shall be payable by each candidate who is successful in the Preliminary 
Examination and eligible to appear for the Main Examination immediately within 15 (Fifteen ) 
days from the date of announcing the result of the Preliminary Examination , failing which , their 
candidature will not be considered for Main Examination . The candidate shall remit an amount 
of Rs. 1 ,000 / - (Rupees One Thousand only ) using the challan generated online . But, in the case 


of candidate belonging to SC /ST /Category -I, the fee payable shall be Rs .750 / - (Rupees Seven 

Hundred and Fifty only ). 
3 ) Fee once paid shall not be refunded under any circumstances. 
4 ) Those candidates called for Viva - Voce will have to appear before the Recruitment Committee in 

the premises of the High Court of Karnataka , Bengaluru , at their cost. 

Applications sent in any other mode except online will not be considered . 
6 ) The candidates shall possess: 

(i) Enrollment Certificate issued by the Bar Council. 
( ii ) List of cases conducted independently during the last three years with particulars of such 

cases, as on the last date fixed for submission of online applications. 
(iii) Certificate from the Presiding Officer of the court in which he / she is actually practicing or 

from the Registrar ( Judicial) / Additional Registrar General, in case he / she is practicing in 
the High Court , indicating that he / she is a practicing Advocate and the length of his /her 

practice , on or before the last date fixed for submission of online application . 
(iv) Two character certificates of good character (one from the Principal of the 

Institution / College in which he / she has last studied with study details and another from a 

respectable person not being a relative who is well acquainted with him / her). 
(v ) Income Tax return , if any , to show the Annual income from the profession during the 

preceding three years . 
The Public Prosecutors / Assistant Public Prosecutors - cum - Assistant Government Pleaders 
shall submit their applications online not later than the date and time fixed for receipt of 
applications and should possess “ No Objection Certificate ” issued by the concerned Authority . 
Candidates claiming Reservations under SC / ST, Category -I / II(A )/ II (B ) / III (A )/ III( B ) shall 
possess the certificate in the form as prescribed by the Government of Karnataka and issued 

by the Competent Authority . 
9 ) Candidates claiming reservations under Rural/ Physically Challenged / Ex- Servicemen / 

Kannada Medium category shall possess the Certificates issued by the Competent Authorities. 
General Merit candidates claiming reservation under Rural Category shall furnish Creamy 

Layer Certificate . 
10 ) Candidates claiming benefits under Sl.No. 7 , 8 and 9 above shall possess the relevant 

certificates , issued by the competent authorities on or before the last date of applying online. 
11) Candidates claiming reservation under Ex -servicemen shall possess the certificate of release or 

discharge from Military service . 
12 ) Candidates called for the document verification at the time of Viva - Voce shall furnish the 

necessary original documents with regard to Education Qualification (SSLC or equivalent 
examination certificate to show the Date of Birth , Degree and Law Degree Convocation 
certificates and Marks Cards ), Caste , reservations claimed with regard to Rural / Physically 
Challenged /Ex -Servicemen / Kannada Medium , for verification . 


7 ) 


The P 


8 ) 


Any information furnished by the applicants in the application is found to be false , 
their candidature is liable for rejection and also they are liable for Criminal Prosecution for 
furnishing false information . 


BY ORDER , 


Sd / 
ASHOK G . NIJAGANNAVAR 

REGISTRAR GENERAL 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು : 1000 


